ಬೊಂಬೆಗಳ ನಾಡು ಚನ್ನಪಟ್ಟಣ: 
ಒಂದು ಸಾಂಸ್ಪೃತಿಕ ಅಧ್ಯಯನ 


ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಪಿಎಚ್‌.ಡಿ. ಪದವಿಗಾಗಿ ಸಲ್ಲಿಸುತ್ತಿರುವ ಮಹಾಪ್ರಬಂಧ 


-) 


ಸಂಶೋಧಕರು 
ನಂದಿನಿ ಎನ್‌. 
ಕನ್ನಡ ಅಧ್ಯಯನ ಕೇಂದ್ರ 


ಮಾರ್ಗದರ್ಶಕರು 


ಹೊ. ಸಿ. ಬಿ. ಹೊನ್ನುಸಿದ್ದಾರ್ಥ 
ಪ್ರಾಧ್ಯಾಪಕರು 
ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಲಯ 


ಕನ್ನಡ ಅಧ್ಯಯನ ಕೇಂದ್ರ 
ಬೆಂಗಳೂರು ವಿಶ್ವವಿದ್ಯಾಲಯ, ಜ್ಞಾನಭಾರತಿ, 
ಬೆಂಗಳೂರು-560056 


2019 


ಸಂಶೋಧಕರ ಪ್ರಮಾಣ ಪತ್ರ 


'ಬೊಂಬೆಗಳ ನಾಡು ಚನ್ನಪಟ್ಟಣ : ಒಂದು ಸಾಂಸ್ಕೃತಿಕ ಅಧ್ಯಯನ” ಎಂಬ ಶೀರ್ಷಿಕೆಯ 
ಈ ಮಹಾ ಪ್ರಬಂಧವನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಪಿ.ಎಚ್‌.ಡಿ ಪದವಿಗಾಗಿ 
ಸಲ್ಲಿಸಲು ಪ್ರೊ. ಸಿ. ಬಿ. ಹೊನ್ನುಸಿದ್ದಾರ್ಥ ರವರ ಮಾರ್ಗದರ್ಶನದಲ್ಲಿ ಸಿದ್ದಪಡಿಸಲಾಗಿದೆ. 
ಪಸ್ತುತ ಮಹಾ ಪ್ರಬಂಧವನ್ನು ಈ ಮೊದಲು ಭಾಗಶಃವಾಗಲಿ, ಪೂರ್ಣವಗಲಿ ಯಾವುದೇ 
ವಿಶ್ವವಿದ್ಯಾಲಯದ ಯಾವುದೇ ಪದವಿ, ಪ್ರಕಟಣೆಗಾಗಿ ಬಳಸಿಕೊಂಡಿರುವುದಿಲ್ಲವೆಂದು ಈ 
ಮೂಲಕ ಪ್ರಮಾಣೀಕರಿಸುತ್ತೇನೆ 


ದಿನಾಂಕ: ಸಂಶೋಧಕರು 


(ನಂದಿನಿ ಎನ್‌) 


ಮಾರ್ಗದರ್ಶಕರ ಪಮಾಣ ಪತ್ರ 


ನಂದಿನಿ ಎನ್‌. ರವರು "ಬೊಂಬೆಗಳ ನಾಡು ಚನ್ನಪಟ್ಟಣ : ಒಂದು 
ಸಾಂಸ್ಕೃತಿಕ ಅಧ್ಯಯನ" ಎಂಬ ವಿಷಯದ ಕುರಿತ ಮಹಾಪ್ರಬಂಧವನ್ನು 
ಬೆಂಗಳೂರು ವಿಶ್ರವಿದ್ಯಾ ಲಯದ ಪಿ.ಎಚ್‌.ಡಿ ಪದವಿಗಾಗಿ ನನ್ನ 
ಮಾರ್ಗದರ್ಶನದಲ್ಲಿ ಸಿದ್ದಪಡಿಸಿರುತ್ತಾರ. ಈ ಮಹಾಪ್ರಬಂಧವನ್ನು ಈ 
ಮೊದಲು ಭಾಗಶಾವಾಗಲಿ, ಪೂರ್ಣವಾಗಲಿ ಬೇರೆ ಯಾವುದೇ 
ವಿಶ್ರವಿದ್ಯಾಲಯಕ್ಕೆ ಪದವಿ ಪಡೆಯಲು ಸಲ್ಲಿಸಿರುವುದಿಲ್ಲವೆಂದು ಈ ಮೂಲಕ 
ಪಮಾಣೀಕರಿಸುತ್ತೇನೆ. 


ದಿನಾ೦ಕ : ಮಾರ್ಗದರ್ಶಕರು 


ಸಳ: 
[) 


(ಹೊ ಸಿ.ಬಿ. ಹೊನ್ನುಸಿದ್ದಾರ್ಥ) 


ಸ್‌ 


ಕೃತಜ್ಞತೆಗಳು 


ನನ್ನ ಈ ಸಂಶೋಧನಾ ಆಸಕ್ಷಿಗೆ ನೀರೆರೆದು ಬೌದ್ದಿಕ ಚಿಂತನೆಗೆ ಸಾರ ತುಂಬಿ ಜ್ಞಾನದ ಬೆಳಕನ್ನು ಮೂಡಿಸಿ 
ನನ್ನಲ್ಲಿನ ಬುದ್ದಿಯನ್ನು ಚುರುಕುಗೊಳಿಸಿ ಹಾರೈಸಿ ನನಗೆ ಸ್ಫೂರ್ತಿ ನೀಡಿದ ಗುರುದೈವ ಸಮಾನರಾದ ಕವಿ ಮನಸ್ಸಿನ 
ಚಿಂತಕರು, ವಿಮರ್ಶಕರು, ಸಾಹಿತಿಗಳು, ಸಾಮಾಜಿಕ ಹೋರಾಟಗಾರರು, ತನ್ನ ವೃತ್ತಿ ಬದುಕನ್ನು ವಿಶ್ರವಿದ್ಯಾಲಯದ 
ಪ್ರಗತಿಗಾಗಿ ಮೀಸಲಿಟ್ಟ ವಿಭಿನ್ನ ಪ್ರತಿಭಾ ಶಕ್ತಿಯ ವ್ಯಕ್ತಿತ್ರವುಳ್ಳವರಾದ ಡಾ. ಸಿ. ಬಿ. ಹೊನ್ನುಸಿದ್ದಾರ್ಥ, ಪ್ರಾಧ್ಯಾಪಕರು. 
ಕನ್ನಡ ಅಧ್ಯಯನ ಕೇಂದ್ರ, ಬೆಂಗಳೂರು ವಿಶ್ವವಿದ್ಯಾಲಯ. ಇಂತಹ ಗೌರವಾನ್ನಿತರು ನನ್ನ ಈ ಮಹಾಪ್ರಬಂಧದ 
ಮಾರ್ಗದರ್ಶಕರೆಂದು ಹೆಮ್ಮೆಯಿಂದ ಹೇಳುತ್ತಾ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 


ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾ. ಬಿ. ಗಂಗಾಧರ್‌ರವರಿಗೂ ಮತ್ತು ಹಲವು ಗೊಂದಲಗಳನ್ನು 
ನಿವಾರಿಸಿದ ಸಲಹೆಗಳನ್ನು ನೀಡಿದ ಡಾ. ಸಿದ್ದಲಿಂಗಯ್ಕರವರಿಗೂ ಡಾ. ಎಂ. ಸುಮಿತ್ರ, ನೇತ್ರವತಿ ಗೌಡ ಮತ್ತು ಪ್ರೊ. ಪಿ. 
ವನಜರವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ 
ನಿರ್ದೇಶಕರಾದ ಡಾ. ತಳವಾರ್‌ರವರು ಗ್ರಂಥಾಲಯವನ್ನು ಬಳಸಲು ಸಹಕರಿಸಿದ್ದರಿಂದ ನನ್ನ ಅಧ್ಯಯನಕ್ಕೆ ಪೂರಕ 
ಸಹಕಾರ ದೊರತ್ತದ್ದನ್ನು ಸರಿಸಲೇಬೇಕು. ಸಂಶೋಧನೆಯ ಸಂಧರ್ಭದಲ್ಲಿ ಹಲವು ಸಲಹೆ ಸೂಚನೆಗಳನ್ನು ನೀಡುತ್ತಾ 
ತಪ್ಪುಗಳನ್ನು ತಿದ್ದುವ ಮೂಲಕ ಮಾರ್ಗದರ್ಶನ ಮಾಡಿದ ರಾಜುಮಳವಳ್ಳಿ, ಸಾಹಿತಿಗಳು ವಿಮರ್ಶಕರಾದ ಬೈರಮಂಗಲ 
ರಾಮೇಗೌಡರವರಿಗೆ ಮತ್ತು ಗುರುಗಳಾದ ಡಾ. ಮಧು ಸೂಧನಾಚಾರ್ಯ ಜ್ಕೋಷಿರವರಿಗೆ ಮೌಲ್ಯ ಮಾಪನ 
ಸಂದರ್ಭದಲ್ಲಿ ಸಂಶೋಧನೆ ಬಗ್ಗೆ ಸಲಹೆಗಳನ್ನು ನೀಡುತ್ತಿದ್ದ ಡಾ. ರಮೇಶ್‌ಚಂದ್ರ ದತ್ತರವರಿಗೆ, ಚನ್ನಪಟ್ಟಣದ ಬಹುತೇಕ 
ಮಾಹಿತಿಗಳನ್ನು ನೀಡಿದ ಅಪ್ಪಾಜಿಗೌಡ ಮತ್ತು ಬಯಲು ಸೀಮೆ ಪತ್ರಿಕೆಯ ಸಂಪಾದಕರಾದ ಸು. ತಾ. ರಾಮೇಗಾೌಡರಿಗೆ, 
ಪ್ರೊ. ನಟರಾಜ್‌ ಡಾ. ಬಿ.ಟಿ. ಮುದ್ದೇಶ್‌ರವರಿಗೆ ಮತ್ತು ಕ್ಷೇತಕಾರ್ಯದ ಸಂಧರ್ಭದಲ್ಲಿ ಸಹಕರಿಸಿದ ವಕ್ಷಗಳಿಗೂ 


ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 


ಸಂಶೋಧನೆಯ ಸಂಧರ್ಭದಲ್ಲಿ ಸಹಕರಿಸಿದ ಅನೇಕ ವಿಚಾರಗಳನ್ನು ತಿಳಿಸುತ್ತಿದ್ದ ಗೋಪಿ ಎಸ್‌. ಎಂ, 
ಮೋಹನ್‌ ನಾಯಕ್‌ ಮತ್ತು ಸುನಿತಾರವರಿಗೂ, ಸಂಶೋಧನೆಯ ಸಂಧರ್ಭದಲ್ಲಿನ ವಿಧಿ ವಿಧಾನಗಳ ಬಗ್ಗೆ ಅರಿವು 
ಮೂಡಿಸಿದ್ದು, ಸಂಧರ್ಭಕ್ಕೆ ತಕ್ಕಂತೆ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದ ರವೀಶ್‌ ಎಸ್‌., ಸತ್ಯಮೂರ್ತಿ ಪಿ, ಭಾಗ್ಯಮ್ಮ ಜಿ. 
ಮತ್ತು ಪುಟ್ಟೇಗೌಡ ಸರ್‌ರವರಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ನನ್ನ ಬಗ್ಗೆ ಸದಾ ಕಾಳಜಿ ವಹಿಸುವ 


ದೀಪಾ ಚಂದ್ರ ಕಾಂತ್‌ ಸೆಟ್‌ಗೂ ಹೃತ್ಪೂರ್ವಕ ಕೃತಜ್ಞತೆಗಳು. 


ಅಕ್ಷರ ಜ್ಞಾನವನ್ನು ಪಡೆಯಲು ಕಾರಣರಾದ ನನ್ನೆಲ್ಲಾ ಮಾವಂದಿರಿಗೂ ಮತ್ತು ಕುಟುಂಬ ವರ್ಗಕ್ಕೂ ಹಾಗೂ 
ಇತರ ಬಂಧುಗಳಿಗೂ, ನನ್ನ ತಂದೆ- ತಾಯಿಗಳಿಗೂ, ನೆಚ್ಚಿನ ವಿದ್ಯಾರ್ಥಿನಿ ಆದಿಲಕ್ಷ್ಮಿಗೂ, ಸಹೋದರ ಚೇತನ್‌ ಕುಮಾರ್‌, 


ರೂಪಾಳಿಗೂ, ಸಾಗರ್‌, ಸಂದೀಪ್‌, ರೂಪ ರಮೇಶ್‌, ದೀಪು, ವಿಶ್ವಾಸ್‌, ಶ್ರದ್ಧಾ, ಪಗತಿ ಮತ್ತು ಪದ್ಯುಮ್ನರವರಿಗೂ ಪೀತಿ 
ಪೂರ್ವಕ ನಮನಗಳು. ಸಂಶೋಧನೆಯ ಸಂಧರ್ಭದಲ್ಲಿ ನೆರವಾದ ಕೇಂದ್ರ ಸಾಹಿತ್ಯ ಅಕ್ಕಾಡೆಮಿಯ ಗ್ರಂಥಪಾಲಕರಿಗೂ 
ಮತ್ತು ಚನ್ನಪಟ್ಟಣದ ಗಂಥಾಲಯದ ಗ್ರಂಥಪಾಲಕರಿಗೂ ವಂದಿಸುತ್ತಾ, ಭಾರತ್‌ ವಿದ್ಯಾ ಸಂಸ್ಥೆಯ ಆಡಳಿತ ಮಂಡಳಿಗೂ, 
ಪದವಿ ಕಾಲೇಜಿನ ಆಡಳಿತ ಮಂಡಳಿ ಮತ್ತು ಪಾಂಶುಪಾಲರಿಗೂ, ಮುಖ್ಯಸ್ಥರಿಗೂ, ಮತ್ತು ಪ್ರಾಧ್ಯಾಪಕರಿಗೂ, 


ಸಂಶೋಧನೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾದ ಎಲ್ಲರಿಗೂ ಕೃತಜ್ಞಫೆಗಳು. 


ಬೊಂಬೆಗಳ ನಾಡು ಚನ್ನಪಟ್ಟಣ: ಒಂದು ಸಾಂಸ್ಕೃತಿಕ ಅಧ್ಯಯನ 


ಪರಿವಿಡಿ 
ಅಧ್ಯಯನದ ಉದ್ದೇಶ, ವ್ಯಾಪ್ತಿ ಮತ್ತು ಮಹತ್ವ, ol — 11 
ಪಸ್ತಾವನೆ 
ಇದುವರೆಗಿನ ಅಧ್ಯಯನಗಳ ಸಮಿಕ್ಷೆ 
ಅಧ್ಯಯನದ ಸ್ವರೂಪ /ವಿಧಿ ವಿಧಾನಗಳು 
ಅಧ್ಯಾಯ-1 ಚನ್ನಪಟ್ಟಣದ ಇತಿಹಾಸ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ 12-46 


Ll ಚನ್ನಪಟ್ಟಣದ ಭೌಗೋಳಿಕ ಪರಿಚಯ 
12 ಚನ್ನಪಟ್ಟಣದ ಇತಿಹಾಸಿಕ ಹಿನ್ನೆಲೆ 

13 ಚನ್ನಪಟ್ಟಣ ತಾಲ್ಲೂಕಿನ ಹಿರಿಮೆ 

14 ಚನ್ನಪಟ್ಟಣದ ಧಾರ್ಮಿಕ ವಿಶೇಷತೆಗಳು 


15 ಚನ್ನಪಟ್ಟಣ ತಾಲ್ಲೂಕಿನ ಸಾಂಸ್ಥೃತಿಕತೆ 
ಅಧ್ಯಾಯ-2 ಚನ್ನಪಟ್ಟಣದ ಬೊಂಬೆಗಳು 47 — 75 


21 ಬೊಂಬೆಗಳ ಇತಿಹಾಸ 
22 ಬೊಂಬೆಗಳು ಮತ್ತು ಸಾಂಪ್ರದಾಯಿಕತೆ 
23 ಚನ್ನಪಟ್ಟಣದ ಬೊಂಬೆಗಳ ಹುಟ್ಟು ಪರಂಪರೆ 


2.4 ಚನ್ನಪಟ್ಟಣ ಬೊಂಬೆಗಳ ವಿಕಾಸ 
ಅಧ್ಯಾಯ-3 ಚನ್ನಪಟ್ಟಣದ ಬೊಂಬೆಗಳ ವೈವಿಧ್ಯತೆ 76 — 107 


31 ಚನ್ನಪಟ್ಟಣದ ಬೊಂಬೆಗಳ ವಿಧಗಳು 
3.2 ಚನ್ನಪಟ್ಟಣದ ಮಕ್ಕಳ ಆಟಿಕೆಗಳು 

3.3 ರೈತರ ಕುರಿತ ಬೊಂಬೆಗಳು 

34 ಕ್ರೀಡೆ ಮತ್ತು ವ್ಯಾಯಾಮದ ಆಟಿಕೆಗಳು 


ಅಧ್ಯಾಯ-4 ಚನ್ನಪಟ್ಟಣದ ಬೊಂಬೆಗಳ ವೈಶಿಷ್ಟತೆ 


4.1 ಬೊಂಬೆಗಳ ತಯಾರಿಕೆಯಲ್ಲಿ ಮರಗಳ ಪಾತ್ರ 
4.2 ಚನ್ನಪಟ್ಟಣದ ಬೊಂಬೆಗಳ ತಯಾರಿಕೆಯ ವಿಧಾನಗಳು 
43 ಬೊಂಬೆಗಳ ಉತ್ಪಾದನೆಯಲ್ಲಿನ ನೈಸರ್ಗಿಕತೆ 


ಅಧ್ಯಾಯ-5 ಚನ್ನಪಟ್ಟಣ ಬೊಂಬೆಗಳ ಉದ್ಯಮದ ಸ್ಥಿತಿಗತಿ 
5.1 ಬೊಂಬೆಗಳ ಉದ್ಯಮದ ವ್ಯಾಪ್ತಿ 


52 ಬೊಂಬೆಗಳ ಮಾರುಕಟ್ಟೆ ವ್ಯವಸ್ಥೆ 


ಅಧ್ಯಾಯ-6 ಚನ್ನಪಟ್ಟಣ ಬೊಂಬೆಗಳ ಕುಶಲಕರ್ಮಿಗಳ ಸ್ಥಿತಿಗತಿ 


6.1 ಬೊಂಬೆಗಳ ತಯಾರಿಕೆಯಲ್ಲಿ ಮಹಿಳೆಯರ ಪಾತ್ರ 
6.2 ಕುಶಲಕರ್ಮಿಗಳ ಸಮಸ್ಯೆ 


63 ಬೊಂಬೆಗಳ ಮಾಲೀಕರ ಸ್ಥಿತ 


ಅಧ್ಯಾಯ-7 ಬೊಂಬೆಗಳ ಉತ್ಪಾದನಾ ಕ್ಲೇತದ ಹುನಶ್ಲೇತನದ ಮಾರ್ಗಗಳು 


ಬ 


7.1 ಬೊಂಬೆಗಳ ಉತ್ಪಾದನೆ ಹೆಚ್ಚಿಸಲು ಇರುವ ದಾರಿ 


712 ಉದ್ಯಮದ ಬಳ್ಳಿಗೆ ಅವಶ್ಯಕವಿರುವ ಸಹಕಾರ 


ಉಪಸಂಹಾರ 
ಅಧ್ಯಯನದ ಫಲಿತಗಳು 
ಸಲಹೆಗಳು 


ಅಡಿ ಟಿಪ್ಪಣಿ 


ಆಕರ ಗಂಥಗಳು 
ಪದಗಳ ಅರ್ಥ 
ಭಾವಚಿತ್ರಗಳು 


ಅನುಬಂಧಗಳು 


108 — 122 
123 — 147 
148 — 178 
179 — 193 
194 — 195 
196 

197 — 198 
199 

200 — 202 
203 

204 — 227 
228 - 255 


ಅನುಬಂಧ-। ಪದಗಳ ಅರ್ಥ 
ಅನುಬಂಧ-2 ಭಾವಚಿತ್ರಗಳು 
ಅನುಬಂಧ-3 ವಕ್ಷಗಳವಿವರ 


ಅನುಬಂಧ-3 ಪ್ರಕ್ನಾವಳಿಯ ಮಾದರಿಗಳು 
ಮಾಲೀಕರ ಪ್ರಶ್ನಾವಳಿ 


ಕುಶಲ ಕರ್ಮಿಗಳ ಪ್ರಶ್ನಾವಳಿ 


ಅಧ್ಯಯನದ ಉದ್ದೇಶ, ವ್ಯಾಪ್ತಿ ಮತ್ತು ಮಹತ್ವ 


ಮನುಷ್ಯನ ಕರಗಳಿಂದ ಬಿಂಬಿತವಾಗಿರುವುದನ್ನು ಕಲೆ ಎಂದು ಕರೆಯುವುದಾದರೆ ಇಂತಹ 
ಕಲೆಗಾರಿಕೆಯಿಂದ ಅನೇಕ ಸಮುದಾಯಗಳು ತಮ್ಮ ಬದುಕಿನ ದಾರಿಯನ್ನು ಸವೆಸಿರುವುದನ್ನು ಕಾಣಬಹುದಾಗಿದೆ. 
ಇತಿಹಾಸದಲ್ಲಿ ಇದಕ್ಕೆ ಬಹಳಷ್ಟು ಉದಾಹರಣೆಗಳನ್ನು ಕಾಣಬಹುದಾಗಿದೆ. ಇಂತಹ ಒಂದು ಕುಶಲ ಕಲೆಯು 
ಜಗತ್ತನ್ನೇ ತನ್ನೆಡೆಗೆ ಆಕರ್ಷಣೆ ಮಾಡಿರುವ, ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿನ ರಾಮನಗರ ಜಿಲ್ಲೆಯ 
“ಬೊಂಬೆಗಳ ನಾಡು” ಎಂದು ಪ್ರಖ್ಯಾತವಾದ ಚನ್ನಪಟ್ನಣವು ಪ್ರಮುಖವಾಗಿ ಬೊಂಬೆಗಳಿಗೆ ಖ್ಯಾತಿಯನ್ನು 
ಹೊಂದಿರುವುದಲ್ಲದೆ ಇಲ್ಲಿ ಆನೇಕ ಸಾಂಸ್ಥೃತಿಕತೆಯನ್ನು ತನ್ನೋಡಲಿನಲ್ಲಿ ಹೊಂದಿದೆ. ಈ ತಾಲ್ಲೂಕಿನ ನಾಗವಾರ 
ಗ್ರಾಮವು ಪೂಜಾ ಕುಣಿತಕ್ಕೆ ಹೆಸರುವಾಸಿಯಾದರೆ, ಕುಡಿಕೆ ಬೇವೂರು ಕುಡಿಕೆಗೆ ಮತ್ತು ಜಾನುವಾರುಗಳ ನಾಟಿ 
ಔಷಧಿಗೆ, ನೀಲಸಂದ್ರವೂ ಜೋಗಿಗಳ ಕುಣಿತಕ್ಕೆ ಅಬ್ಲೂರು ದಾಸರ ಪರಂಪರೆ, ಅರಳಾಳುಸಂದ್ರ ರೈತಸಂಘಕ್ಕೆ ಹೀಗೆ 
ಅನೇಕ ವಿಶಿಷ್ಟತೆಯನ್ನು ಒಳಗೊಂಡಿದೆ. ಸಾಹಿತ್ಯ ಕಲೆ ಮತ್ತು ಸಂಸ್ಥೃತಿ ಇವುಗಳು ನಿಂತ ನೀರಲ್ಲ. ಅದು 
ಹರಿಯುವ ಜೀವನದಿಯಂತೆ. ಅದನ್ನು ಆಸ್ತಾದಿಸುವವರು ಪೋಷಿಸುವವರು ಅತ್ಯಗತ್ಯ. ಬೊಂಬೆಗಳಿಗಷ್ಟೇ 
ಸೀಮಿತವಾಗದೆ ಮಕ್ಕಳ ಅಲಂಕಾರ ವಸ್ತುಗಳಾದ ಕಿವಿ ಒಲೆ, ಕೈ ಬಳೆಗಳು, ಒಡವೆಯ ಬಾಕ್ಸ್‌, ಮರದ ಕನ್ನಡಿ, 
ಮಣಿಸರಗಳು, ಕುಂಕುಮ ಭರಣಿ, ಬಾಚಣಿಕೆ. ಮಹಿಳೆಯರು ಗೃಹೋಪಯೋಗಕ್ಕೆ ಬಳಸುವ ಚಪಾತಿ ಮಣೆ, 
ಲಟ್ನಣಿಗೆ, ಸಕ್ಕರೆ ಅಚ್ಚಿನ ಮಣೆ, ಚಕ್ಕಲಿ ಹೊತ್ತುವ ಒಳ್ಳು ಬಳೆಸ್ಟ್ಯಾಂಡ್‌, ರೊಟ್ಟಿಎಲೆ, ಮಣಿಗಳು, 
ಕ್ಯಾಂಡಲ್‌ಸ್ಟ್ಯಾಂಡ್‌, ಮಕ್ಕಳು ಆಟವಾಡುವ ಅಳಗುಳಿಮಣೆ, ಹಗ್ಗದ ಆಟದ ಸಾಧನ, ರಿಂಗ್‌, ಬುಗುರಿ, ರೈಲು, 
ಗಿಲಕೆ, ಮಣಿಗಳಿಂದ ಕೂಡಿದ ಸ್ಲೇಟ್‌, ಪೆನ್ನಿಲ್‌, ಅನೇಕ ರೀತಿಯ ಪ್ರಾಣಿಗಳು ಮೀನು, ಮೊಸಳೆ, ಹಾವು ಇತ್ಕಾದಿ 
ಮ್ಯೂಸಿಕ್‌ ಬಾಕ್ಸ್‌ ವಾಲ್‌ಫ್ಲೇಟ್‌, ಗಡಿಯಾರಗಳು, ಮನೆಯ ಅಲಂಕಾರಿಕ ವಸ್ತುಗಳು ತೋರಣಗಳ ಮಾಲೆಗಳು, 
ಮರದ ಚಪ್ಪಲಿಗಳು, ಬಟ್ಟೆಗಳಿಗೆ ಬಳಸುವ ಗುಂಡಿಗಳು, ಕಾರ್‌ ಸೀಟ್‌ ಮಣಿ ಮಣಿಗಳು ಹೀಗೆ ಇನ್ನೂ ಅನೇಕ 
ರೀತಿಯ ವಸ್ತುಗಳನ್ನು ಉತ್ಪಾದಿಸಲಾಗುತ್ತಿರುವ ಬೊಂಬೆಗಳ ನಾಡಿನ ಅಧ್ಯಯನ ಅತ್ಯಗತ್ಯವಾದುದು. ಅಲ್ಲದೆ 
ಇದರ ಮೇಲೆ ಇಂದು ಜಾಗತೀಕರಣದ ಪ್ರಭಾವದಿಂದಾಗಿ ಚೈನಾ ವಸ್ತುಗಳಿಂದ ಆಗುತ್ತಿರುವ ಪರಿಣಾಮ ಮತ್ತು 
ಹಿಂದೆ ಇದ್ದ ಕುಶಲಕರ್ಮಿಗಳ ಸಂಖ್ಯೆಯು ಇಂದು ಕಡಿಮೆಗೊಳ್ಳಲು ಕಾರಣಗಳು ಹಾಗೂ ಬೊಂಬೆಗಳ 
ಉದ್ಯಮದಲ್ಲಿನ ಇಂದಿನವರ ಪಾತ್ರವೂ ಗಣನೀಯವಾಗಿ ಇಳಿಮುಖಗೊಂಡಿದೆ. ಇಂತಹ ಸಾಂಸ್ಕೃತಿಕ 
ಪರಂಪರೆಯ ನಿರಾಸಕ್ತಿಗೆ ಕಾರಣ ಹಾಗೂ ಸರ್ಕಾರದ ಪಾತ್ರ ಕುರಿತ ಅಧ್ಯಯನವು ಅಗತ್ಯವಾಗಿದೆ. 


ಜೋಳರ ಕಾಲದಲ್ಲಿ ನಿರ್ಮಾಣವಾದ ಅಘಮೇಯಸ್ತಾಮಿ ದೇವಾಲಯದ ಅಂಬೆಗಾಲು ಕೃಷ್ಣನನ್ನು 
ಕುರಿತು ಪುರಂದರ ದಾಸರು 


"ಜಗದೋದ್ದಾರನ ಆಡಿಸಿದಳೆಶೋಧೆ 
ಜಗದೋದ್ಧಾರನ ಮಗನೆಂದು ತಿಳಿಯುತ ಸುಗುಣಾಂತರಂಗನ ಆಡಿಸಿದಳೆಶೋಧೆ 
ನಿಗಮಕೆ ಸಿಲುಕದ ಅಗಣಿತ ಮಹಿಮನ ಮಗುಗಳ ಮಾಣಿಕ್ಕನಾ ಆಡಿಸಿದಳೆಶೊದೆ". 


ಎಂದು ದಾಸರು ಕೃಷ್ಣನನ್ನು ಕುರಿತು ಅಲ್ಲಿಯೇ ಈ ಕೀರ್ತನೆಯನ್ನು ರಚಿಸಿರುವುದು ಇಂದಿಗೂ ಕೂಡ ಆ 
ಮಂಟಪವನ್ನು "ಪುರಂದರ ಮಂಟಪ" ಎಂದು ಕರೆಯುತ್ತಾರೆ. ಹಲವಾರು ಭಕ್ತರು ತಮಗೆ ಮಕ್ಕಳಾಗಲಿ ಎಂದು 
ಹರಕೆ ಕಟ್ಟಿಕೊಂಡು ಮರದ ತೊಟ್ಟಿಲನ್ನು ಕಟ್ಟುವುದು ಒಂದು ವಾಡಿಕೆಯಾಗಿದೆ ಹೀಗೆ ಅನೇಕ ಕಾರಣಗಳಿಂದಾಗಿ 
ಮರದ ಬೊಂಬೆಗಳ ಕರಕುಶಲತೆಯು ಮುಂದುವರೆದಿದೆ. 


ಹಿಂದೆ ಜನರು ಹೆಚ್ಚು ಸ್ಥಶಿವಂತರಲ್ಲದ್ದರಿಂದ, ಮರದ ತೊಟ್ಟಿಲು ಸುಲಭವಾಗಿ ದೊರೆಯುತ್ತಿದುದ್ದರಿಂದ 
ಚನ್ನಪಟ್ಟಣದ ಅಂಬೇಗಾಲು ಕೃಷ್ಣನಿಗೆ ಮರದ ತೊಟ್ಟಿಲು ಕಟ್ಟುತ್ತಿದ್ದಿರಬೇಕು ಹಾಗೂ ಇಂದು ಕೆಲವರು ಮರದ 
ತೋಟ್ಟಿಲನ್ನು ಕಟ್ಟಿದರೆ ಇನ್ನೂ ಕೆಲವರು ಬೆಳ್ಳಿಯ ತೋಟ್ಟಿಲನ್ನು ಕಟ್ಟುವರು. ಒಟ್ಟಾರೆ ಇಂದಿಗೂ ಈ 
ದೇವಾಲಯದಲ್ಲಿ ಈ ಸಂಪ್ರದಾಯ ಹಾಗೆ ಮುಂದುವರಿದಿರುವುದನ್ನು ಕಾಣ ಬಹುದಾಗಿದೆ. 


ಈ ಎಲ್ಲಾ ಅಂಶಗಳಿಂದ ವಿಶೇಷವಾಗಿರುವ ಈ ತಾಲ್ಲೂಕಿನ ಅಂದರೆ “ಬೊಂಬೆಗಳ ನಾಡು ಚನ್ನಪಟ್ಟಣ 


ಒಂದು ಸಾಂಸ್ಕೃತಿಕ ಅಧ್ಯಯನವು ಅಗತ್ಯವಾದುದಾಗಿದ್ದೆ. 


ಅಧ್ಯಯನದ ಉದ್ದೇಶ 

ರಾಜರ ಮೆಚ್ಚುಗೆ ಪಡೆದದ್ದು, ಚೈನಿಗರಿಂದಲೂ ಮೆಚ್ಚುಗೆ ಪಡೆದಿರುವ ಈ ಉದ್ದಿಮೆಯು ಕೇವಲ 
ಚಿತ್ರಗಳನ್ನು ನೋಡಿಯೆ ಅಂದರೆ ಕಣ್ಣಿನಲ್ಲಿ ನೋಡಿದ್ದನ್ನು ಕೈಯಲ್ಲಿ ಅರಳಿಸುವ ಕೌಶಲ್ಯವು ಇಲ್ಲಿನ ಕುಶಲ 
ಕರ್ಮಿಗಳದ್ದು. ಇಂತಹ ಕಲೆಯ ಬಗ್ಗೆ ಅಲ್ಲಲ್ಲಿ ಪತ್ರಿಕೆಗಳಲ್ಲಿ ಸ್ಥಳೀಯ ವಾರ್ಷಿಕ ಸಂಚಿಕೆಗಳಲ್ಲಿ, ಜಿಲ್ಲಾ ಮತ್ತು 
ತಾಲ್ಲೂಕಿನ ಸಮ್ಮೇಳನ ಸಂಚಿಕೆಗಳಲ್ಲಿ ಹಾಗೂ ನಾಡ ಹಬ್ಬ ದಸರಾದ ಸಂಧರ್ಭದಲ್ಲಿನ ಬೊಂಬೆಗಳ 
ಕೂರಿಸುವಿಕೆಯಲ್ಲಿ ಛಾಯಾಚಿತ್ರಗಳೊಂದಿಗೆ ಬರವಣಿಗೆ ಇಂತಹವುಗಳನ್ನು ಹೊರತು ಪಡಿಸಿದರೆ ಪ್ರಮುಖವಾಗಿ 
ಸಂಸ್ಕತಿಯ ಬಿಂಬವಾದ ಈ ಕಲೆಯು ನಶಿಸಲು ಕಾರಣವೇನು. ಇದರ ಮಾರುಕಟ್ಟೆಯ ಸಮಸ್ಯೆ ಮತ್ತು 


ಸವಾಲುಗಳನ್ನು ಕುರಿತ ಅಧ್ಯಾಯನವಾಗಿರುವುದಿಲ್ಲ ಆನೇಕ ತಲೆಮಾರುಗಳು ಬೊಂಬೆಗಳನ್ನು ಮಾಡುತ್ತಾ 
ಅವುಗಳಿಗೆ ಜೀವ ನೀಡುತ್ತಲ್ಲಿರುವ ಕಲಾವಿದರ ಬದುಕಿನಲ್ಲಿ ಬಣ್ಣವಿಲ್ಲದೆ ಮಾಸಲು-ಮಾಸಲಾಗಿರುವ ಜೀವನಕ್ಕೆ 
ಚೈತನ್ಯ ನೀಡಲು ಸಾಧ್ಯವಾಗುವುದಾದರೂ ಹೇಗೆ ಎಂಬುದನ್ನ ಕುರಿತು ಆಲೋಚಿಸುವಾಗ ಇದರ ಅಧ್ಯಯನದ 
ಪುಸ್ತುತತೆಯು ತಿಳಿಯುತ್ತದೆ. ಲೋಹಿಯಾರವರು ಹೇಳುವಂತೆ ಮಾನವನ ನಡವಳಿಕೆಯೆ ಸಂಸ್ಥತಿ 
ಎನ್ನುವುದಾದರೆ ಇಂತಹ ಬೊಂಬೆ ಸಂಸ್ಥತಿಯನ್ನು ಪರಂಪರೆಯನ್ನಾಗಿ ಕೊಂಡೊಯ್ಯುತ್ತಿರುವ ಒಂದು 
ಸಮುದಾಯದ ಉಳಿವು ಕೂಡ ಮುಖ್ಯವಾಗುತ್ತದೆ. ಆಗಾಗಿ ನನ್ನ ಅಧ್ಯಯನವು ಚನ್ನಪಟ್ಟಣದ 
ಸಾಂಸ್ಥೃತಿಕತೆಯನ್ನು ಕುರಿತ ಅಧ್ಯಯನದ ಜೊತೆಗೆ ಬೊಂಬೆಗಳನ್ನು ತಯಾರಿಸುವ ಕುಶಲ 
ಕರ್ಮಿಗಳನ್ನೊಳಗೊಂಡು ನಾನಾ ಮಾರ್ಗದಲ್ಲಿ ಅಧ್ಯಯನ ಮಾಡಲಾಗಿದೆ. 


ಚನ್ನಪಟ್ಟಣದ ಬೊಂಬೆಗಳನ್ನು ಕುರಿತಂತೆ ಇದುವರೆಗಿನ ಅಧ್ಯಯನವು ಬಿಡಿ ಬಿಡಿಯಾದ 
ಅಧ್ಯಯನವಾಗಿದ್ದು, ಹಿಡಿಯಾದ ಅಧ್ಯಯನವು ಆಗದಿರುವುದರಿಂದ ಮತ್ತು ಒಂದು ಕಲೆಯು ಒಂದು ಕಾಲಘಟ್ಟ 
ಸಂಪ್ರದಾಯ ಸಂಸ್ಥತಿಯ ಮೊತ್ತವೇ ಆಗಿರುತ್ತದೆ. ಆಗಾಗಿ ಇಂತಹ ಕಲೆಯು ಇಂದು ಬೇಡಿಕೆ ಇದ್ದರೂ 
ಯಾವುದೇ ಅನುಕೂಲಗಳು ಕುಶಲಕರ್ಮಿಗೆ ದೊರಕದೆ ಇರುವುದರಿಂದ, ಚೈನಾ ವಸ್ತುಗಳ ಹಾವಳಿಯಿಂದಾಗಿ ಈ 
ಕಲೆಯು ಅಳಿವಿನ ಅಂಚಿನಲ್ಲಿರುವುದರಿಂದ ಇದರ ಅಧ್ಯಯನವು ಅತ್ಮಗತ್ಯವಾದುದಾಗಿದೆ. 


"ಮನುಷ್ಯನಲ್ಲಿ ಹುದುಗಿರುವ ಕೌಶಲ್ಕವು ಆತನ ಕರಗಳಿಂದ ಬಿಂಬಿತವಾಗುವುದನ್ನೇ “ಕರಕುಶಲಕಲೆ" 
ಎನ್ನಬಹುದು. ರಸಾನುಭವವನ್ನು ಉಂಟು ಮಾಡಬಹುದಾದ ಯಾವುದೇ ರಚನೆ ಅಥವಾ ಸೃಷ್ಟಿಯನ್ನು ನಾವು 
"ಕಲೆ' ಎಂದು ಗುರುತಿಸುತ್ತೇವೆ. ಇಂತಹ ಕಲೆಗಳಲ್ಲಿ ಒಂದಾದ ಬೊಂಬೆಗಳ ನಿರ್ಮಾಣ ಕಲೆ ಚನ್ನಪಟ್ಟಣದ 
ಕುಶಲಕರ್ಮಿಗಳಲ್ಲಿ ಹಾಸುಹೊಕ್ಳಾಗಿದೆ. ಯಂತ್ರ ನಿರ್ಮಿತ ವಸ್ತುಗಳಿಗಿಂತ ಭಿನ್ನವಾದ ಹಾಗೂ ದೇಶೀಯತೆಯ 
ರಚನೆಯನ್ನು ಒಳಗೊಂಡ ಕಲೆ ಚನ್ನಪಟ್ಟಣದಲ್ಲಿ ಪಾರಂಪರಿಕವಾಗಿ ಚಾಲ್ತಿಯಲ್ಲಿದೆ. 


ಇದುವರೆಗಿನ ಅದ್ಧಯನಗಳ ಸಮೀಕ್ಷೆ: 

ಸ್ಮರಣ ಸಂಚಿಕೆ ಬೊಂಬೆ ಬೀಡು 2001, ಪ್ರಧಾನ ಸಂಪಾದಕರು- ಶಿವರಾಮೇಗೌಡ ನಾಗವಾರ ಅವರ 
ಸಂಪಾದಕತ್ವದಲ್ಲಿ ಲೇಖಕರಾದ ಸಿ.ಎ. ಶಾಂತಕುಮಾರ ಅವರ ಲೇಖನವು, ಚಿತ್ತಾರರು ಮತ್ತು ಬೊಂಬೆಗಳು ಎಂಬ 
ಲೇಖನದಲ್ಲಿ ಚಿತ್ತಾರರು ಎಂಬ ಜನಾಂಗ ಈ ಬೊಂಬೆಗಳನ್ನ ಮಾಡುತ್ತಿದ್ದವರು ಎಂಬುದನ್ನು ಕುರಿತು 
ಮಾತನಾಡಿದ್ದಾರೆ. ಟಾಯ್ಸ್‌ ಬಗ್ಗೆ ತರಬೇತಿ ಸಂಸ್ಥೆಗಳನ್ನ ಕುರಿತು ಮಾತನಾಡುತ್ತಾರೆ ಪ್ರವಾಸಿಗರನ್ನು ಕೈ ಬೀಸಿ 
ಕರೆಯುವ ಬೊಂಬೆಗಳನ್ನ ಕುರಿತು ಮಾತನಾಡುತ್ತಾರೆ. ಈ ಲೇಖನದಲ್ಲಿ ತುಣುಕು ತುಣುಕಾಗಿ ಕೆಲವು ಅಂಶಗಳನ್ನ 


3 


ಪ್ರಾಸ್ತಾಪಿಸಿದ್ದಾರೆ. ಇಲ್ಲಿಯ ಮತ್ತೊಂದು ಲೇಖನವೆಂದರೆ ಸ್ಥಳೀಯರಾದ ವಿ. ನಾರಾಯಣಸ್ತಾಮಿಯವರ "ಬೊಂಬೆ 
ಬೀಡಿನ ಅರಗು ಕರಕುಶಲ ಕಲೆ' ಎಂಬ ಲೇಖನವು ನವರಾತ್ಲೋತ್ಸವ ಹಬ್ಬದಲ್ಲಿ ಚನ್ನಪಟ್ಟಣದ ಬೊಂಬೆಗಳ 
ಪ್ರಸ್ತುತತೆಯನ್ನು ಚರ್ಚಿಸಿದ್ದಾರೆ. 


ಸರಣ ಸಂಚಿಕೆ : ಕಣ್ಣಸಿರಿ ಚನ್ನಪಟ್ಟಣ ತಾಲ್ಲೂಕು ದ್ವಿಶೀಯ ಕನ್ನಡ ಸಾಹಿತ್ಯ ಸಮ್ಮೇಳನ 201, ಪ್ರಧಾನ 
ಸಂಪಾದಕರು ಹೆಚ್‌ ಕೃಷ್ಣೇಗೌಡ ಸಂಪಾದಕರು- ದೇ. ನಾರಾಯಣಸ್ತಾಮಿಯವರು, ಅಪ್ಪಗೆರೆ ಡಿ. ಟಿ. ಲಂಕೇಶ್‌ 
ಲೇಖನವು ಚನ್ನಪಟ್ಟಣ ಸಮಕಾಲೀನ ಜಾನಪದ ಗಾಯಕರು ಒಂದು ಸಂಕ್ಷಿಷ್ಪ ಪರಿಚಯ, ಚನ್ನಪಟ್ಟಣದ 
ಕೀರ್ತಿಯನ್ನ ಅಜರಾಮರವಾಗಿಸಿದ ಗಾಯಕರನ್ನು ಕುರಿತು ಈ ಲೇಖನ ಬೆಳಕು ಚೆಲ್ಲುತ್ತದೆ. 


ಡಾ. ಟಿ. ಗೋವಿಂದರಾಜುರವರ ಚಿತ್ತಾರದ ಗೊಂಬೆ ಚಿತ್ರಕಲೆ ಎಂಬ ಕೃತಿಯಲ್ಲಿ ಗೊಂಬೆ - 
ಬೊಂಬೆಯನ್ನು ಕುರಿತಾಗಿ ಇರುವ ಸಂಸ್ಥತ ಶಬ್ದವಾದ ಪುತ್ಥಳಿಯನ್ನು ಕುರಿತು ವಿವರಿಸುತ್ತಾರೆ ಮಂದುವರಿದು 
"ಡಾಲ್‌" ಎಂಬುದಕ್ಕೆ "ಅಲಂಕಾರದ ಬೊಂಬೆ, ಪುತ್ನಳಿ ಎಂದೂ, ಪೂಪೇಟ್‌ ಎಂಬುದಕ್ಕೆ ಕೀಲುಗೊಂಬೆ'ಎಂಬ 
ಅರ್ಥವನ್ನೂ ನೀಡುತ್ತಾ ಇವರ ಪ್ರಕಾರ ಬೊಂಬೆ ಎಂಬುದು ಮಕ್ಕಳ ಆಟಿಕೆಯಂತೆ ಬಳಸಬಹುದಾದ, ಮುದ್ದಾದ, 
ಅದರ ಕೈ-ಕಾಲುಗಳು ಚಲಿಸದೇ ಸ್ಥಿರವಾಗಿರುವ, ಪ್ರಾಣಿ, ಪಕ್ಷಿ ಅಥವಾ ಮನುಷ್ಯಾಕಾರದ ಪುತ್ಗಳಿ' ಎಂದೂ, 
ಗೊಂಬೆ ಎಂಬುದು ಕೀಲುಗಳಿದ್ದು-ಕೈಕಾಲುಗಳ ಚಲನೆಮಾಡಬಹುದಾದ, ಪ್ರದರ್ಶನವನ್ನು ನೀಡಬಹುದಾದುದು 
-— ಎಂದು ವ್ಯತ್ಕಾಸ ಮಾಡಿಕೊಳ್ಳುವುದು ಸೂಕ್ತ ವೆಂದಿದ್ದಾರೆ. ಅದರೆ ಈ ಕೃತಿಯಲ್ಲಿ ವಿವಿಧ ತಮಿಳುನಾಡು: 
ತೋಲುಬೊಮ್ಮಲಾಟಂ, ಒರಿಸ್ಥಾಃ ರಾವಣ ಛಾಯಾ, ಚಿತ್ತಾರ ಬೊಂಬೆಗಳ ರಚನೆ (ಚರ್ಮದಿಂದ), ಕಲಾ 
ಪದರ್ಶನ ಕೌಶಲ್ಯ ಇತ್ಕಾದಿಯಾಗಿ ಮಾತನಾಡಿದ್ದಾರೆ. ಇಲ್ಲಿ ಚನ್ನಪಟ್ಟಣದ ಬೊಂಬೆ ಅಥವಾ ಇಲ್ಲಿನ ಕುಶಲ 
ಕರ್ಮಿಗಳನ್ನ ಕುರಿತು ಅಧ್ಯಯನ ಮಾಡಿರುವುದಿಲ್ಲ. 


ಡಾ.ಡಿ. ಸಿ. ರಾಜಪ್ಪ ಅವರು ಮೈಸೂರು ರಾಜ್ಯದಲ್ಲಿ ವಾಣಿಜ್ಯ ಮತ್ತು ಕರಕುಶಲ ಕಲೆಗಳು ಎಂಬ 
ಕೃತಿಯಲ್ಲಿ ಪುಟ-32 ಮೈಸೂರು ರಾಜ್ಯದಲ್ಲಿ ಅರಗಿನ ವಸ್ತುಗಳ ತಯಾರಿಕೆ ಸ್ಥಳೀಯವಾಗಿ ಬಹಳ ಪುರಾತನ 
ಕಾಲದಿಂದಲೂ ಬೆಳೆದು ಕೊಂಡು ಬಂದಿದ್ದಿತು. ಮುಖ್ಯವಾಗಿ ಈ ಕಲೆಯ ಕೇಂದ್ರ ಚನ್ನಪಟ್ಟಣವಾಗಿದ್ದಿತು 
ಎಂಬುದಾಗಿ ಹೇಳಿದ್ದಾರೆ. ಪುಟ 33 ಇಲ್ಲಿನ ಸಂಗೀತ ವಾದ್ಯಗಳ ತಂತಿ ತಯಾರಿಕೆಯನ್ನು ಪ್ರಾಸ್ತಾಪಿಸುತ್ತಾ 
ಹೈದರಾಲಿಯ ಕಾಲದಿಂದಲೂ ಇಲ್ಲಿ ತಯಾರಾದ ತಂತಿಗಳು ಪ್ರಸಿದ್ಧವಾಗಿದ್ದವು ದೆಹಲಿಗೆ ಹೈದರಾಲಿ 
ಚನ್ನಪಟ್ಟಣದ ತಂತಿಗಳನ್ನು ಕಳುಹಿಸಿಕೊಟ್ಟಿದ್ದರಿಂದ ಅಲ್ಲಿ ಬೇಡಿಕೆ ಹೆಚ್ಚಾಗಿತ್ತು ಎಂದಿದ್ದಾರೆ. ಇಲ್ಲಿ ತಂತಿಯ 
ವೈಶಿಷ್ಯದ ಜೊತೆಗೆ ಅದರ ಅವನತಿ ಕುರಿತು ಈ ರೀತಿಯಾಗಿ ಹೇಳುತ್ತಾರೆ 20ನೇ ಶತಮಾನದ ಆರಂಭದ ವೇಳೆಗೆ 


4 


ಚನ್ನಪಟ್ಟಣದ ಈ ಕೈಗಾರಿಕೆ ಅವನತಿ ಹೊಂದಿದ್ದನ್ನು ಕೂಡ ಉಲ್ಲೇಖಿಸಿದ್ದಾರೆ. ಇದರಿಂದ ಚನ್ನಪಟ್ಟಣದ ಪ್ರಾಚೀನ 
ಕಲೆಗಳ ಹುಟ್ಟಿನ ಬಗ್ಗೆ ಮತ್ತು ಅವನತಿಯ ಬಗ್ಗೆ ಚರ್ಚಿಸಿರುವುದು ಇಲ್ಲಿನ ಐತಿಹಾತಿಕ ಮಹತ್ವವನ್ನು ಕುರಿತು 
ತಿಳಿಯಬಹುದಾಗಿದೆ. 


ತರಂಗ ನವೆಂಬರ್‌ 22, 202 ರ ಸಂಚಿಕೆಯಲ್ಲಿ ಪ್ರಕಟವಾದ ತಿಲಕನಾಥ ಮಂಜೇಶ್ವರ ಅವರ ದೇಶ, 
ಕಾಲ, ಭಾಷೆ ಹಂಗಿರದ ರಂಗಿನಾಟ ಇದು ಗೊಂಬೆಯಾಟ ಎಂಬ ಲೇಖನದಲ್ಲಿ ವಿವಿಧ ರಾಜ್ಯ ಮತ್ತು 
ದೇಶಗಳಲ್ಲಿನ ಬೊಂಬೆಗಳ ನಾವಿನ್ಮತೆಯ ಬಗ್ಗೆ ಮಾತನಾಡುತ್ತ ಶ್ರೀಯುತರು ನಾಟ್ಯ ಶಾಸ್ತ್ರದಲ್ಲಿ ಕ್ರಿ.ಪೂ. ಎರಡನೇ 
ಶತಮಾನದಿಂದ ಕ್ರಿ.ಶ ಎರಡನೆ ಶತಮಾನದ ನಡುವಿನದೆಂದು ಹೇಳಲಾದ ನಾಟ್ಯಶಾಸ್ತ್ರದಲ್ಲಿ ಗೊಂಬೆಯಾಟದ 
ಉಲ್ಲೇಖವಿಲ್ಲದಿದ್ದರೂ ಸೂತ್ರಧಾರನೆಂಬ ಪದ ಬಳಕೆಯಾಗಿದೆ. ಸೂತ್ರದಾರನೆಂದರೆ ಹಗ್ಗಗಳನ್ನು ಹಿಡಿದಿರುವಾತ, 
ಪಾತ್ರಗಳನ್ನು ಬೇಕಾದಂತೆ ಕುಣಿಸುವವ ಎಂದರ್ಥವಾಗಿದ್ದು ಅದು ನಾಟಕದ ಪದ ಪ್ರಯೋಗಗಳಲ್ಲಿ ಒಂದು ಮತ್ತು 
ನಾಟ್ಕಶಾಸ್ತದ ರಚನೆಗಿಂತ ಮೊದಲೇ ಆ ಪದ ಬಳಕೆಯಲ್ಲಿದ್ದಿರಬೇಕೆಂದು ತಿಳಿಯಬಹುದಾದರೂ ಅದು 
ಗೊಂಬೆಯಾಟದ ದೃಷ್ಣಾಂತದಿಂದಲೇ ಹುಟ್ಟಿಕೊಂಡಿರಬೇಕೆನ್ನಿಸುತ್ತದೆ. ಅದನ್ನು ಒಪ್ಪಿಕೊಂಡರೆ ಕ್ರಿಪೂ 500 
ವರ್ಷಗಳ ಮೊದಲೇ ಗೊಂಬೆಯಾಟ ಭಾರತದಲ್ಲಿತ್ತು ಎನ್ನಬಹುದು ಎಂದು ಗೊಂಬೆಯಾಟದ ಪ್ರಾಚೀನತೆಯ 
ಮೂಲಕ ಬೊಂಬೆಗಳ ಪರಿಕಲ್ಲನೆಯನ್ನು ಕುರಿತು ಚರ್ಚಿಸಿರುವಿಕೆ ಒಂದು ಕಾಲದಲ್ಲಿನ ಸಾಂಸ್ಕೃತಿಕ ಪರಂಪರೆಯ 
ಮೇಲೆ ಬೆಳಕು ಜೆಲ್ಲುವಿಕೆಯನ್ನು ಕಾಣಬಹುದಾಗಿದೆ. 


ಪ್ರೊ. ಪಿ.ವಿ. ನಂಜರಾಜ ಅರಸು ಅವರ ಕೃತಿ ಮೈಸೂರು ನೂರಿನ್ನೂರು ವರ್ಷಗಳ ಹಿಂದೆ ಎಂಬ 
ಕೃತಿಯಲ್ಲಿ ಮೈಸೂರಿನ ಇತಿಹಾಸವನ್ನು ಕುರಿತು ಹಿಂದಿನ ಸಂಪುದಾಯಕತೆ ಮತ್ತು ಆಚರಣೆ ಒಡೆಯರ 
ಕಾಲದಲ್ಲಿನ ಮತ್ತು ಅವರ ಪೂರ್ವದಲ್ಲಿನ ವಿಚಾರಗಳನ್ನು ಕುರಿತು ಚರ್ಚಿಸಿರುವ ಕೃತಿ ಇದಾಗಿದ್ದು. ನವರಾತ್ರಿಯ 
ಆಚರಣೆಯನ್ನು ಕುರಿತು ಮಾತನಾಡುತ್ತಾ ಪುಟ ಸಂಖ್ಯೆ-317ರಲಿ ಮೈಸೂರಿನ ವರ್ಣನೆಯನ್ನು ಕುರಿತು ಹೀಗೆ 
ವರ್ಣಿಸುತ್ತಾರೆ. ಸಂಜೆ ಸಾವಿರಾರು ದೀವಟಿಗೆ, ಪಂಜು.ದೊಂದಿಗಳನ್ನು ಹೊತ್ತಿಸುತ್ತಾರೆ. ರಾತ್ರಿ ಹಗಲಿನಂತೆ 
ಬೆಳಗುತ್ತದೆ. ಕೋಟೆ ಕೊತ್ತಲಗಳ ಮೇಲೂ ದೀಪಗಳನ್ನು ಹೊತ್ತಿಸುತ್ತಾರೆ. ರಾಜರು ಕುಳಿತಿರುವೆಡೆ ದೀಪಗಳ 
ದಿಬ್ಬಣವೇ ಇರುತ್ತದೆ ಈ ರೀತಿ ದೀಪಗಳು ಜಗಮಗಿಸುವಾಗ ವಿವಿಧ ರೀತಿಯ ಕ್ರೀಡೆಗಳು, ಮಂತ್ರ ತಂತ್ರಗಳು, 
ಕುದುರೆ ಕುಣಿತ ಗೊಂಬೆಕುಣಿತ ಮನುಷ್ಯರನ್ನು ಬಲೆಯಲ್ಲಿ ಮೀನು ಹಿಡಿಯುವಂತೆ ಹಿಡಿಯುವ ಆಟ 
ಇತ್ಯಾದಿಗಳನ್ನು ಕುರಿತು ವರ್ಣಿಸುತ್ತಾರೆ ಇದರಿಂದ ಮೈಸೂರಿನಲ್ಲಿ ಗೊಂಬೆ ಕುಣಿತ ಬೊಂಬೆಗಳ ಪ್ರದರ್ಶನವು 


ಇತ್ತು ಎಂಬುದನ್ನು ಇದರಿಂದ ಸಮಗ್ರವಾಗಿ ತಿಳಿಯುವುದರ ಜೊತೆಗೆ, ಬೊಂಬೆಗಳ ಉಲ್ಲೇಖನದೊಂದಿಗೆ 
ಅವುಗಳ ಜೊತೆಗೆ ಪ್ರಾಚೀನತೆಯನ್ನು ಅರಿಯಲು ಈ ಕೃಶಿಯು ನೆರವಾಗುವುದು. 


ಕೆ.ಸಿ. ರಂಗಸ್ಪಾಮಿಯವರು ಚನ್ನಪಟ್ಟಣ ತಾಲ್ಲೂಕು ಗ್ರಾಮದೇವತೆಗಳ ಸಮಜೋ- ಸಾಂಸ್ಕೃತಿಕ 
ಅಧ್ಯಯನವನ್ನು 2003-2004ರಲ್ಲಿ ಮಾಡಿದ್ದು ಇದರಲ್ಲಿ ಗಾಮದೇವತೆಗಳನ್ನು ಕುರಿತಂತೆ ಅಧ್ಯಯನವೆ ಹೊರತು 
ಬೊಂಬೆಗಳ ಪ್ರಖ್ಯಾತೆಯನ್ನು ಹೇಳಿದ್ದಾರೆ ಇದರಿಂದ ಬೊಂಬೆಗಳ ಸಮಗ್ರ ಅಧ್ಯಯನವಾಗಲಾರದು. 


ಮತ್ತೊಂದು ಜನಪದೀಯ ಸಂಶೋಧನೆ 2008-09 ರಲ್ಲಿ ಡಾ.ಕೂಡ್ಲೂರು ವೆಂಕಟಪ್ಪ ಅವರ ಗೊಂಬೆ 
ಚಿತ್ತಾರದ ಮಡೆಕಡೆದ್ದೊ ಎಂಬ ಕೃತಿಯಲ್ಲಿ ಜನಪದೀಯವಾದ ಹಿನ್ನಲೆಯಲ್ಲಿ ವೈದ್ಯ ಪದ್ದತಿ, ಜಾತಿ ವ್ಯವಸ್ಥೆ 
ಆಚರಣೆಗಳು ಪ್ರಮುಖವಾಗಿ ಕೂಡ್ಡೂರ ಮಹತ್ನವನ್ನು ಜನಪದೀಯವಾಗಿ ನೋಡಿದ್ದಾರೆ. ತಮ್ಮ ಕೃಶಿಯಲ್ಲಿ 
ಒಟ್ಟಾರೆಯಾಗಿ ಜನಪದ ಆಚಾರ ವಿಚಾರ, ಗಾದೆ, ಒಗಟು, ತ್ರಿಪದಿಗಳ ಹಿನ್ನಲ್ಲೆಯಲ್ಲಿ ಗಮನಿಸಿದ್ದಾರೆ. 


ಲತಾ ಪಿ. ಅವರು 2011-12ರಲ್ಲಿ ಚರಿತ್ರೆ ಇತಿಹಾಸ ವಿಭಾಗದಿಂದ ಹಂಪಿ ಕನ್ನಡ ವಿಶ್ವ 
ವಿದ್ಯಾಲಯದಿಂದ ಎಂ.ಫಿಲ್‌. ಪದವಿಗಾಗಿ ಚನ್ನಪಟ್ಟಣದ ಕರಕುಶಲತೆಯ ಉದ್ಯಮ ಎಂಬ ವಿಷಯದ ಕುರಿತು 
ಅಧ್ಯಯನ ಮಾಡಿದ್ದು, ಇಲ್ಲಿ ಕರಕುಶಲತೆಯಲ್ಲಿ ಬರುವ ಮಡಿಕೆ ಬುಟ್ಟಿ ಮಾಡುವ ಮೇದರು, ಬೊಂಬೆ 
ತಯಾರಕರು, ಎಲ್ಲಾ ವಿವಿಧ ಕುಶಲ ಕಲೆಗಳನ್ನು ಕುರಿತು ಅಧ್ಯಯನ ಮಾಡಿದ್ದಾರೆ, ಇಲ್ಲಿ ಬೊಂಬೆಗಳ ವಸತ 
ಅಧ್ಯಯನವಾಗಿರುವುದಿಲ್ಲ ಎಂಬುದನ್ನು ತಿಳಿಯಬಹುದಾಗಿದೆ. ಅಲ್ಲದೆ ಸಂಶೋಧನೆಗೆ ಕೊನೆಯೆಂಬುದಿಲ್ಲ 
ಹಾಗಾಗಿ ಇಲ್ಲಿ ನನ್ನ ಅಧ್ಯಯನವು ಬೊಂಬೆಗಳನ್ನ ಕುರಿತ ಸಾಂಸ್ಕೃತಿಕತೆಯ ಅಧ್ಯಯನವಾಗಿದೆ. 


ಡಾಕ್ಕೂಮೆಂಟರಿಯನ್ನು ಕೆಲವರು ಮಾಡಿದ್ದು ತುವಕೂರಿನ ಸಿದ್ದಾರ್ಥ ಕಾಲೇಜಿನ ವಿದ್ಯಾರ್ಥಿಗಳು 
ಬೊಂಬೆಗಳನ್ನು ಮಾಡುವವರ ಬಗ್ಗೆ ಮತ್ತು ಮಾಡುತ್ತಿರುವ ವಿವಿಧ ಕೌಶಲ್ಕತೆಯ ಬಗ್ಗೆ 10 ನಿಮಿಷಗಳ ಛಾಯಾ 
ಚಿತ್ರವನ್ನು ಮಾಡಿರುವುದು ಹೆಗಳಿಕೆಯ ವಿಚಾರವೆ, ಪತ್ರಿಕೊದ್ಯ್ಧಮದ ವಿದ್ಯಾರ್ಥಿ ಮಾನಸ ಕೂಡ 6 ನಿಮಿಷಗಳ 
ಡಾಕ್ಕೂಮೆಂಟರಿಯನ್ನು ಮಾಡಿದ್ದಾರೆ. ಈ ರೀತಿಯದ್ದಲ್ಲದೆ ಬೇರೆ ಯಾವುದೇ ಹೆಚ್ಚಿನ ಮಾಹಿತಿ 
ದೊರೆಯುವುದಿಲ್ಲ. 


ಇವುಗಳಲ್ಲದೆ ನವರಾತ್ರಿ ಸಂದರ್ಭದಲ್ಲಿ ಕೂರಿಸುವ ಬೊಂಬೆಗಳನ್ನ ಕುರಿತಾಗಿ ಬಂದಿರುವ ಲೇಖನಗಳನ್ನ 
ಗಮನಿಸಲಾಗಿದೆ. ವಿವಿಧ ದಿನಪತ್ರಿಕೆಗಳಲ್ಲಿ ಬಂದಂತಹ ಲೇಖನಗಳನ್ನು ಕೂಡ ಅಧ್ಯಯನ ಮಾಡಲಾಗಿದೆ ಹಾಗೂ 
ಬೊಂಬೆಗಳನ್ನು ಕುರಿತಂತೆ ಇರುವ ಮಾಹಿತಿಯನ್ನು ಅಂತರ್ಜಾಲದ ಮೂಲಕವು ಪರಿಶೀಲನೆ ಮಾಡಲಾಗಿದೆ. 


ಹೀಗಾಗಿ ಈ ವಿಷಯದ ಕುರಿತಂತೆ ಈವರೆಗೆ ಬಿಡಿ ಲೇಖನಗಳು ಪ್ರಕಟವಾಗಿರುತ್ತವೆ, ಈವರೆಗಿನ 
ಅಧ್ಯಯನಗಳು ಕೇವಲ ಬಿಡಿ ಅಧ್ಯಯನಗಳಾಗಿದ್ದು, ವ್ಯಾಪಕವಾದ ಅಧ್ಯಯನವು ನಡೆದಿಲ್ಲದ ಕಾರಣ ಪ್ರಸ್ತುತ 
ಮಹಾ ಪ್ರಬಂಧದಲ್ಲಿ "ಬೊಂಬೆಗಳ ನಾಡು ಚನ್ನಪಟ್ಟಣ ಒಂದು ಸಾಂಸ್ಕೃತಿಕ ಅಧ್ಯಯನ'ದಲ್ಲಿ ಬೊಂಬೆಗಳು ನಮ್ಮ 
ಸಾಂಸ್ಕೃತಿಕತೆಯ ಮೇಲೆ ಹೇಗೆ ಬೆಳಕು ಚೆಲ್ಲುತ್ತಿವೆ. ಕುಶಲ ಕರ್ಮಿಗಳು ಮತ್ತು ಮಾಲೀಕರ ಸ್ಥಿತಿಗತಿ, ಅವರು ಈ 
ಕಲೆಯಲ್ಲಿ ತಮ್ಮ ಮಕ್ಕಳನ್ನು ತೊಡಗಿಸುವರೆ ಇತ್ಯಾದಿ ವಿಷಯಗಳ ಕುರಿತು ಅಧ್ಯಯನ ಮಾಡುತ್ತಾ ಬೊಂಬೆಗಳ 
ನಾವಿನ್ಯತೆಯಿಂದಾಗಿ ಚನ್ನಪಟ್ಟಣದ ಕೀರ್ತಿ ಇತಿಹಾಸದ ಪುಟಗಳಲ್ಲಿ ಅಜರಾಮರವಾಗಿ ಉಳಿಯಲು ಈ ಕಲೆಯ 


ಪ್ರಸ್ತುತತೆಯನ್ನು ಕುರಿತಂತೆ ವಿಶ್ಲೇಷಿಸುವುದು ನನ್ನ ಅಧ್ಯಯನದ ಮುಖ್ಯ ಉದ್ದೇಶವಾಗಿದೆ. 
ಅಧ್ಯಯನದ ವ್ಯಾಪ್ತಿ 


ಈ ಅಧ್ಯಯನವು ಕ್ಷೇತ್ರ ಕಾರ್ಯವನ್ನು ಒಳಗೊಂಡ ಅಧ್ಯಯನವಾಗಿದೆ. ಬೊಂಬೆ ಮಾಡುವ ಸ್ಥಳಗಳಾದ 
ಸುಣ್ಣಘಟ್ಟ ನೀಲಸಂದ್ರ, ಕರಿಯಪ್ಪನ ದೊಡ್ಡಿ, ಮುನಿಯಪ್ಪನ ದೊಡ್ಡಿ, ಬ್ಯಾಡರಳ್ಳಿ ಮೆಹಂದಿನಗರ, ಜೀವನ್‌ಪುರ 
ಮಹಲ್‌, ಸೈಯದ್‌ವಾಡಿ, ಯಾರಬ್‌ನಗರ, ಕಲಾನಗರ, ತಟ್ಟಿಕೆರೆ, ಚಿತ್ತಾರ ಬೀದಿ, ಹನುಮಂತ ನಗರ, ಕೋಟೆ, 
ಪೇಟೆ, ಮಂಗಳವಾರ ಪೇಟೆ, ಎಲೆಕೇರಿ, ಅಂಬೇಡ್ಕರ್‌ ನಗರ, ಆನಂದಪುರ ಸ್ಥಳಗಳನ್ನು ಅಧ್ಯಯನದ ವ್ಯಾಪಿಗೆ 
ಒಳಪಡಿಸಿಕೊಳ್ಳಲಾಗಿದೆ. ಇವುಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಪಟ್ರಿ ಎಂಬ ಕೈಸಾಧನದಿಂದಲೇ ಕಾರ್ಯ ನಿರ್ವಹಿಸುವರು. 
ಅವುಗಳೆಂದರೆ ಎಲೆಕೇರಿ, ಹೊಂಗನೂರು, ನೀಲಸಂದ್ರ, ಬ್ಯಾಡರಹಳ್ಳಿ ಅಂಬೇಡ್ಕರ್‌ ನಗರ, ಆನಂದಪುರ ಇಲ್ಲಿ 
ಶೇಕಡ 9 ಬೆಸ್ತರು, ಆದಿಕರ್ನಾಟಕ ಮತ್ತು ಹಿಂದುಳಿದ ಸಮುದಾಯದವರು ವಾಸಿಸುತ್ತಿದ್ದು, ಇವರಲ್ಲಿ ಸುಮಾರು 
ನೂರು ಜನರು ಪಟ್ಟಿಯಿಂದ ವಿದ್ಯತ್‌ಚ್ಛಕ್ತಿ ರಹಿತವಾದುದರಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ಇನ್ನುಳಿದಂತೆ ಚನ್ನಪಟ್ಟಣ 
ಮತ್ತು ಅಲ್ಲಿನ ಸುತ್ತ ಮುತ್ತಲಿನ ಕುಶಲ ಕರ್ಮಿಗಳು 250 ಕ್ಕೂ ಹೆಚ್ಚು ಲೇತ್‌ ಗಳ ಮೂಲಕ ಕಾರ್ಯ 
ನಿರ್ವಹಿಸುವರು. ಅಧ್ಯಯನದ ಸಂದರ್ಭದಲ್ಲಿ ಎಲ್ಲಾಭಾಗದಲ್ಲಿಯೂ ಎಲ್ಲರನ್ನು ಅಧ್ಯಯನಕ್ಕೆ ಒಳಪಡಿಸದಿದ್ದರೂ 
ಕೂಡ ವ್ಯಾಪ್ತಿಯ ಸೀಮಿತತೆಯಿಂದಾಗಿ ಪ್ರತಿ ಸ್ಥಳದಲ್ಲಿನ ಹಲವರನ್ನು ಅಧ್ಯಯನಕ್ಕೆ ಬಳಸಿಕೊಳ್ಳಲಾಗಿದೆ. 
ಚನ್ನಪಟ್ಟಣದ ಸುತ್ತಮುತ್ತಲ ಗ್ರಾಮಗಳಾದ ನೀಲಸಂದ್ರ ಹೊಂಗನೂರು, ಎಲಕೇರಿ, ತಟ್ಟೇಕೆರೆ, 
ಮುನಿಯಪ್ಪನದೊಡ್ಡಿ, ಕರಿಯಪ್ಪನದೊಡ್ಡಿ ಹೀಗೆ ಅನೇಕ ಗ್ರಾಮಗಳಲ್ಲಿ ಕುಶಲ ಕಲೆಯು ಚಾಲ್ತಿಯಲ್ಲಿದ್ದು 
ಸಂಪೂರ್ಣವಾಗಿ ಈ ಗ್ರಾಮಗಳನ್ನು ಅಧ್ಯಯನದ ವ್ಯಾಪ್ತಿಗೆ ಬಳಸಿಕೊಳ್ಳಲಾಗುತ್ತದೆ. ಸಿಂಗರಾಜಿಪುರ, ಸುಣ್ಣಘಟ್ಟದ 
ಜನರು ಬೊಂಬೆಗಳನ್ನು ತಯಾರಿಸುವುದಿಲ್ಲವಾದರೂ ಬೊಂಬೆಯ ಮಣಿಗಳನ್ನು ಹಾಕಿ ಕೊಡುತ್ತಾರೆ. ಸುಮಾರು 
80 ವರ್ಷಗಳ ಹಿಂದಿನ ಬೊಂಬೆಯನ್ನು ಸಿಂಗರಾಜಿಪುರದ ಸ್ಥಳೀಯ ಆರ್ಚಕರಾದ ಶ್ರೀನಿವಾಸ್‌ ರವರು 


ನವರಾತ್ರಿಯಲ್ಲಿ ಇಂದಿಗೂ ಪೂಜಿಸುತ್ತಾರೆ. ಸ್ಥಳಿಯ ಎಂಪೋರಿಯಂಗಳ ಅಧ್ಯಯನವನ್ನೂ ಸಹ ಈ 
ಅಧ್ಯಯನದ ವ್ಯಾಪ್ತಿಗೆ ಒಳಪಟ್ಟಿದೆ. 

ಪ್ರಸ್ತುತ ಅಧ್ಯಯನಕ್ಷಾಗಿ ಬರಹದ ರೂಪದಲ್ಲಿನ ಸಾಹಿತ್ಯಕ ಹಾಗೂ ಬೊಂಬೆಗಳ ಮಾಹಿತಿಯುಳ್ಳ 
ಲೇಖನಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಧ್ಯಯನದ ಭಾಗವಾದ ಮಾರುಕಟ್ಟೆಯ ಅಂಶವಾಗಿ 
ಬೆಂಗಳೂರಿನಲ್ಲಿನ ಲಾಲ್‌ಬಾಗ್‌ ಫಲ-ಪುಷ್ಟ ಪ್ರದರ್ಶನದಲ್ಲಿನ ಚನ್ನಪಟ್ಟಣದ ಮಳಿಗೆಗಳನ್ನು ಅಧ್ಯಯನ 
ಮಾಡಲಾಗಿದೆ. ಒಟ್ಟಾರೆಯಾಗಿ ಚನ್ನಪಟ್ಟಣ ತಾಲ್ಲೂಕಿನ ಕುಶಲ ಕಲೆಯಿರುವ ಸ್ಥಳಗಳ ವ್ಯಾಪ್ತಿಯನ್ನ ಒಳಗೊಂಡ 
ಅಧ್ಯಯನವಾಗಿದೆ. ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ಈ ಮೇಲೆ ತಿಳಿಸಿದ ಸ್ಥಳಗಳಲ್ಲಿನ ಕುಶಲ ಕರ್ಮಿಗಳಲ್ಲಿ ಇಂದು 
ಹೆಚ್ಚು ಜನರು ಬೇರೆ ಬೇರೆ ಉದ್ಯಮದಲ್ಲಿ ತೊಡಗಿಕೊಂಡಿರುವುದನ್ನು ಕಾಣಬಹುದಾಗಿದೆ. ಇಂದಿನ ಅನೇಕ 
ಸವಾಲುಗಳಿಂದಾಗಿ ಬೇರೆ ಬೇರೆ ಉದ್ಯೋಗದ ಕಡೆಗೆ ಕುಶಲ ಕರ್ಮಿಯ ಮನಸ್ಸು ವಾಲುತ್ತಿರುವುದು 
ಅಶ್ಚರ್ಯವೇನಲ್ಲ. 


ಅಧ್ಯಯನದ ಮಹತ್ವ 

ಇತಿಹಾಸದ ಪುಟಗಳಿಂದ ವೇದ್ಯವಾಗುವಂತೆ ಸಿಂಧೂ ಬಯಲಿನ ನಾಗರಿಕತೆಯಿಂದಲೂ ಕೂಡ 
ಮನುಷ್ಯನು ತಾವು ಬಳಸುವ ವಸ್ತುಗಳನ್ನು ತಾವೇ ತಯಾರಿಸುತ್ತಿದ್ದರು ಎಂಬುದು ಎಲ್ಲರಿಗೂ ತಿಳಿದ ವಿಷಯವೆ 
ಆಗಿದೆ. ಟಿಪ್ಪುವಿನ ಕಾಲದಿಂದ ಇಂದಿನ ಜಾಗತೀಕರಣದವರೆಗೆ ಜಗತ್ತನ್ನೇ ಆಕರ್ಷಣೆ ಮಾಡಿರುವ ಚನ್ನಪಟ್ಟಣದ 
ಬೊಂಬೆಗಳ ಕಲೆಯು ಇಂದಿಗೂ ಹೊಸ ಹೊಸ ನಾವಿನತೆಯ ಮೂಲಕ ತನ್ನತನವನ್ನು ಚೈನಾವಸ್ತುಗಳು ಮತ್ತು 
ಪ್ಲಾಸ್ಟಿಕ್‌ ವಸ್ತುಗಳ ಪೈಪೋಟಿಯ ನಡುವೆಯೂ ಉಳಿಸಿಕೊಂಡಿದ್ದು, ಬೊಂಬೆಗಳು ಕಲೆಯೊಂದಿಗೆ ತನ್ನ 
ಅಸ್ಲಿತತೆಯನ್ನು ಹೊಂದಿರುವುದು ಕೂಡ ಅತ್ಯಂತ ಮಹತ್ತವಾದುದಾಗಿದೆ. ಬೊಂಬೆಗಳು ಇಂದು ಕೆಲವೇ 
ವಸ್ತುಗಳಿಗೆ ಸೀಮಿತವಾಗಿರದೆ ತನ್ನ ವ್ಯಾಪ್ತಿಯನ್ನು ವಿಸ್ತತವಾಗಿಸಿಕೊಂಡಿದ್ದು ಮಕ್ಕಳ ಆಟಿಕೆಗಳಿಂದ ವಯೋವೃದ್ಧರ 
ಊರುಗೋಲಿನವರೆಗೂ ಸಹಕಾರಿ ಆಗಿವೆ. 


ಅಧ್ಯಯನದ ಸ್ವರೂಪ 

ಪ್ರಸ್ತುತ ಮಹಾಪಬಂಧವು ಒಟ್ಟು ಏಳು ಅಧ್ಯಾಯಗಳನ್ನು ಒಳಗೊಂಡಿದ್ದು, ಅಧ್ಯಯನದ ವಿಷಯಕ್ಕೆ 
ಸಂಬಂಧಿಸಿದಂತೆ ಮತ್ತು ಅಧ್ಯಯನಕ್ಕೆ ಪೂರಕವಾಗಿ ಇದುವರೆಗೆ ನಡೆದ ಅಧ್ಯಯನಗಳ ಸಮಿಕ್ಷೆ ಮಾಡಲಾಗಿದೆ. 
ಈ ಸಮೀಕ್ಷೆಯಲ್ಲಿ ಆ ಅಧ್ಯಯನಗಳ ಸ್ವರೂಪ ಯಾವ ರೀತಿಯದು ಮತ್ತದರ ಮೀತಿಗಳೇನು ಎಂದು 
ಹೇಳುವುದರ ಜೊತೆಗೆ ಪ್ರಸ್ತುತ ಅಧ್ಯಯನದ ಉದ್ದೇಶಗಳೇನು ಎಂಬುದನ್ನು ಹೇಳಲಾಗಿದೆ. 


ಅಧ್ಯಾಯ 1 - ಚನ್ನಪಟ್ಟಣದ ಇತಿಹಾಸ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ : ಸಾಂಸ್ಕೃತಿಕ 
ಅಧ್ಯಯನವಾಗಿರುವುದರಿಂದ ಇಲ್ಲಿ ಮೊದಲಿಗೆ ಚನ್ನಪಟ್ಟಣದ ಭೌಗೋಳಿಕ ಹಿನ್ನಲೆ, ಐತಿಹಾಸಿಕ ಮಹತ್ವ, ರಾಜ 
ಮಹಾರಾಜರು ಮತ್ತು ಪಾಳೇಗಾರರನ್ನು ಕುರಿತಂತೆ, ತಾಲ್ಲೂಕಿನ ” ವಿಶೇಷತೆಗಳನ್ನು ಧಾರ್ಮಿಕ ಕ್ಷೇತ್ರವಾದ 
ಅಪ್ರಮೇಯ ಸ್ವಾಮಿಯ ದೇವಾಲಯದ ವೈಶಿಷ್ಟ್ಯತೆ ಉಜ್ಜಿನಿಯ ಹೆಬ್ದಾರಮ್ಮ ದೇವಾಲಯದ ದೇವಿಯನ್ನು 
ದಲಿತರೆ ಪೂಜಿಸುವುದು ಈ ತಾಲ್ಲೂಕಿನ ಮತ್ತೊಂದು ಧಾರ್ಮಿಕ ವೈಶಿಷ್ಟ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ, ವಿಶೇಷ 
ಧಾರ್ಮಿಕ ಸನ್ನಿದಿಗಳು, ಶೈಕ್ಷಣಿಕ ಮಹತ್ವ ಹಾಗೂ ಇಲ್ಲಿಯ ಸಾಂಸ್ಥೃತಿಕತೆಯನ್ನು ಕುರಿತಂತೆ ವಿಶ್ಲೇಷಣಾತ್ಮಕವಾಗಿ 
ನೋಡಲಾಗಿದೆ. 


ಅಧ್ಯಾಯ 2 - ಚನ್ನಪಟ್ಟಣದ ಬೊಂಬೆಗಳು: ಬೊಂಬೆಗಳ ಇತಿಹಾಸ, ಚನ್ನಪಟ್ಟಣದ ಬೊಂಬೆಗಳ 
ಸಾಂಪುದಾಯಕತೆ, ಚನ್ನಪಟ್ಟಣದ ಬೊಂಬೆಗಳ ಹುಟ್ಟು ಪರಂಪರೆ, ಸಾಂಸ್ಕೃತಿಕ ಭಿನ್ನತೆಯ ಕುರಿತಂತೆ ಇಲ್ಲಿ 
ಅಧ್ಯಯನ ಮಾಡಲಾಗಿದೆ.ಬೇರೆ ಬೇರೆ ಬೊಂಬೆಗಳಿಗೂ ಚನ್ನಪಟ್ಟಣದ ಬೊಂಬೆಗಳಿಗೂ ಇರುವ ವ್ಯತ್ಯಾಸವನ್ನು 
ಗಮನಿಸಲಾಗಿದೆ. 


ಅಧ್ಯಾಯ 3 - ಚನ್ನಪಟ್ಟಣದ ಬೊಂಬೆಗಳ ವೈವಿಧ್ಯತೆ : ಎಂಬ ಅಧ್ಯಾಯದಲ್ಲಿ ಬೊಂಬೆಗಳಲ್ಲಿನ ವಿಧಗಳನ್ನು 
ಕುರಿತಂತೆ, ಮಕ್ಕಳ ಆಟಿಕೆಗಳಲ್ಲಿನ ವಿಶೇಷತೆ ಇಂದು ಆನೇಕ ನಾವಿನ್ಯತೆಯನ್ನು ಹೊಂದಿರುವ ಬೊಂಬೆಗಳನ್ನ 
ನೋಡುತ್ತೇವೆ, ವಿಶೇಷವಾಗಿ ಮಕ್ಕಳ ಗಮನ ಸೆಳೆಯುವ ಆಟಿಕೆಗಳನ್ನು ಕುರಿತಂತೆ ಅಧ್ಯಯನ ಮಾಡಲಾಗಿದೆ. 
ಹಾಗೆಯೇ ರೈತರನ್ನು ಕುರಿತಂತೆ ಇರುವ ಬೊಂಬೆಗಳ ಜೊತೆಗೆ ರೈತರು ಬಳಸುವ ಅನೇಕ ವಸ್ತುಗಳ 
ಬೊಂಬೆಗಳನ್ನು ಗಮನಿಸಬಹದಾಗಿದೆ. ಕ್ರೀಡೆ ಮತ್ತು ವ್ಯಾಯಾಮದ ಆಟಿಕೆಗಳನ್ನು ಹಾಗೂ ಮಕ್ಕಳನ್ನ ಹೆಚ್ಚು 
ಆರ್ಕಷಿಸುವ ಮನರಂಜನೆಯ ಆಟಿಕೆಗಳು, ಪ್ರಾಣಿಗಳ ಶಬ್ದಗಳ ಅನುಕರಣೆಯ ಉಪಕರಣಗಳು ಹೀಗೆ ಸಣ್ಣ 
ಮಗುವಿನ ಗಿಲಕೆಯಿಂದ ಇಳಿವಯಸ್ಸಿನ ವಯೋ ವೃದ್ಧನ ಊರುಗೋಲಿನವರೆಗೂ ಅನೇಕ ಮರದ ವಸ್ಸುಗಳ 
ಬಗ್ಗೆ ಗಮನಹರಿಸಲಾಗಿದೆ. 


ಅಧ್ಯಾಯ 4 - ಚನ್ನಪಟ್ಟಣ ಬೊಂಬೆಗಳ ವೈಶಿಷ್ಟತೆ : ಬೊಂಬೆಗಳ ತಯಾರಿಕೆಯಲ್ಲಿ ಮರಗಳ ಪಾತ್ರ, 
ತಯಾರಿಕೆಯ ವಿಧಾನಗಳು ಮತ್ತು ಮೂಲವನ್ನು ಕುರಿತಂತೆ ಮಾತನಾಡಲಾಗಿದೆ. ಬಹುಮುಖ್ಯವಾಗಿ 
ಆಲೆಮರವನ್ನು ಕುರಿತಂತೆ ಇರುವ ಪ್ರಮುಖ ಮಹತ್ವದ ವಿಚಾರವು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಚನ್ನಪಟ್ಟಣದ 
ಬೊಂಬೆಗಳಿಗೂ ಇತರ ಬೊಂಬೆಗಳಿಗೂ ಇರುವ ಸಾಂಸ್ಥೃತಿಕ ಭಿನ್ನತೆಯನ್ನು ಕುರಿತು ಗಮನಿಸಲಾಗಿದೆ. 


ಚನ್ನಪಟ್ಟಣದ ಬೊಂಬೆಗಳ ಉತ್ಪಾದನೆಯಲ್ಲಿ ಅವುಗಳ ರಚನೆ ಮತ್ತು ಬಣ್ಣಗಳ ಹಿನ್ನಲೆಯಲ್ಲಿ ನೈಸಗಿರ್ಕತೆಯ 
ಮಹತ್ವದ ವಿಚಾರವನ್ನು ಕುರಿತು ತಿಳಿಸಲಾಗಿದೆ. 


ಅಧ್ಯಾಯ 5 - ಚನ್ನಪಟ್ಟಣ ಬೊಂಬೆಗಳ ಉದ್ಯಮದ ಸ್ಥಿತಿಗತಿ : ಜಗತ್ತನ್ನೆ ತನ್ನೆಡೆಗೆ ಆರ್ಕಷಿಸಿರುವ 
ಬೊಂಬೆಗಳ ಉದ್ಯಮದ ವರ್ತಮಾನದ ಸ್ಥಿತಿ-ಗತಿಯನ್ನು ಕುರಿತಂತೆ ಅಧ್ಯಯನ ಮಾಡಲಾಗಿದೆ. ಒಂದು 
ಉದ್ಯಮ ನಶಿಸಲು ಇರುವ ಕಾರಣಗಳನ್ನು ಕುರಿತು ಚರ್ಚಿಸಲಾಗಿದೆ. ಬೊಂಬೆಗಳ ಮಾರುಕಟ್ಟೆಯ ವ್ಯವಸ್ಥೆ 
ನಿರ್ಧಿಷ್ಟವಾದ ಮಾರುಕಟ್ಟೆ ಇಲ್ಲದಿರುವಿಕೆ ಮಾರುಕಟ್ಟೆಯಲ್ಲಿನ ವ್ಯಾಪಾರದ ಸ್ಥಿತಿಗತಿಗಳು ಈ ಕಲೆಯನ್ನು 
ಉಳಿಸಿಕೊಳ್ಳಲು ಬೇಕಾದ ಅಗತ್ಯತೆಯನ್ನು ಕೂಡ ಈ ಅಧ್ಯಾಯದಿಂದ ಅರಿಯ ಬಹುದಾಗಿದೆ. 


ಅಧ್ಯಾಯ 6 - ಚನ್ನಪಟ್ಟಣ ಬೊಂಬೆಗಳ ಕುಶಲ ಕರ್ಮಿಗಳ ಸ್ಥಿತಿಗತಿ: ಇಲ್ಲಿ ಪ್ರಮುಖವಾಗಿ ಮಹಿಳೆಯರ 
ಪಾತ್ರವನ್ನು ಕುರಿತಂತೆ ನೋಡಬಹುದಾಗಿದೆ ಮಹಿಳೆಯರು ಎಷ್ಟು ಪಮಾಣದಲ್ಲಿ ಈ ಉದ್ದಿಮೆಯಲ್ಲಿ 
ತೊಡಗಿಕೊಂಡಿದ್ದಾರೆ. ಪುರುಷನಷ್ಟೇ ಸರಿ ಸಮನಾಗಿ ಲೇತ್‌ಗಳಲ್ಲಿ ದುಡಿಯುವ ಸ್ತೀಯರ ದಿಟ್ಟತನ ಹಾಗೂ 
ಅನೇಕರು ಕುಡುಕ ಗಂಡಂದಿರನ್ನು ಒಳಗೊಂಡು ಕುಟುಂಬವನ್ನು ಸಲಹುತ್ತಿರುವ ಉದಾಹರಣೆಯನ್ನು ಗಮನಿಸ 
ಬಹುದಾಗಿದೆ. ಕುಶಲಕರ್ಮಿ ಮತ್ತು ಮಾಲೀಕರ ಸಮಸ್ಯಗಳು ಮತ್ತು ಸವಾಲುಗಳನ್ನು ಕುರಿತು 
ಅಧ್ಯಯನಮಾಡಲಾಗಿದೆ. ಈ ಉದ್ದಿಮೆಯಲ್ಲಿ ತೊಡಗಿರುವ ಕುಶಲಕರ್ಮಿಗಳ ಆರ್ಥಿಕ ಸ್ಥಿತಿಗತಿ ಕುರಿತು ಅಧ್ಯಯನ 
ಮಾಡಲಾಗಿದೆ. ಅಲ್ಲದೆ ಸ್ಥಳಿಯವಾಗಿ ನೆಲೆಗೊಂಡಿರುವ ಕೈಗಾರಿಕಗೂ ಮತ್ತು ಬೊಂಬೆ ತಯಾರಕರಿಗೂ ಇರುವ 


ಸಂಬಂಧ ಕುರಿತು ಚರ್ಚಿಸಲಾಗಿದೆ 


ಅಧ್ಯಾಯ 7 - ಬೊಂಬೆಗಳ ಉತ್ಸದನಾ ಕ್ಷೇತ್ರದ ಪುನಶ್ಲೇತನದ ಮಾರ್ಗಗಳು- ಈ ಅಧ್ಯಯದಲ್ಲಿ 
ಬೊಂಬೆಗಳ ಉತ್ಪಾದನೆ ಹೆಚ್ಚಿಸಲು ಇರುವ ದಾರಿ ಹಾಗೂ ಯುವ ಸಮುದಾಯ ಈ ಕಲೆಯಲ್ಲಿ ತೊಡಗಿಕೊಳ್ಳಲು 
ಇರುವ ಅಂಶಗಳನ್ನು ಕುರಿತು ಚರ್ಚಿಸಲಾಗಿದೆ. ಉದ್ಯಮದ ಪ್ರಗತಿಗೆ ಯಾವ ಯಾವ ಅಂಶಗಳು ಸಹಕಾರಿ 
ಎಂಬುದನ್ನ ಕುರಿತು ತಿಳಿಯ ಬಹುದಾಗಿದೆ. ಈ ಉದ್ಯಮವನ್ನು ಮೂಂಚೂಣಿಗೆ ತರುವಲ್ಲಿನ ಕ್ರಮಗಳನ್ನು ಕುರಿತು 
ಅಧ್ಯಯನ ಮಾಡಲಾಗಿದೆ. 


ಅಧ್ಯಾಯಗಳ ನಂತರ ಉಪಸಂಹಾರದಲ್ಲಿ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಅಧ್ಯಯನದ ಸಂದರ್ಭದಲ್ಲಿ ಕಂಡು 
ಕೊಂಡ ಕೆಲವು ಫಲಿತಗಳು ಹಾಗೂ ಕೆಲವು ಸಲಹೆಗಳನ್ನು ನೀಡುವ ಪ್ರಯತ್ನ ಮಾಡಲಾಗಿದೆ. 


10 


ಅಧ್ಯಯನದ ಸ್ವರೂಪ /ವಿಧಿ ವಿಧಾನಗಳು 


ನನ್ನ ಸಂಶೋಧನೆಗೆ ಕೈಗೊಂಡಿರುವ ಕ್ರಮಗಳನ್ನು ಕುರಿತು ಹೇಳುವುದಾದರೆ ಇಲ್ಲಿನ ಕಲೆಯು 
ಸುಮಾರು 350 ರಿಂದ 400 ವರ್ಷಗಳ ಪ್ರಾಚೀನ ಕಲೆಯಾಗಿದ್ದು, ಇಂತಹ ಕಲೆಯು ಆನೇಕರಿಗೆ ಬದುಕನ್ನ 
ಕಟ್ಟಿಕೊಳ್ಳಲು ಸಹಾಕಾರಿಯಾಗಿರುವುದಲ್ಲದೆ ಅಲ್ಲದೆ ಕಲೆಗೆ ಬೆಲೆ ಬರುವುದು ಕೂಡ ಅದನ್ನು ಆಸ್ಪಾದಿಸುವವರಿದ್ದಾಗ 
ಮಾತ್ರ ಅಂತಹ ಕಲಾ ಆರಾಧಕರು ಇಂದು ಇಲ್ಲ ಎಂದು ಹೇಳುತ್ತಿಲ್ಲ. ಬದಲಾಗಿ ಇಂದು ಈ ಕುಶಲ ಕಲೆಯ 
ಸ್ಥಳವನ್ನು ಚೀನಾದ ವಸ್ತುಗಳು ಅಲಂಕರಿಸಿರುವುದರಿಂದ ಕುಶಲ ಕರ್ಮಿಗಳು ನಗರದ ಕಡೆ ವಲಸೆ 
ಹೋಗುವಂತಾಗಿದೆ. ಬಹಳ ಹಿಂದಿನಿಂದ ಈ ಕಲೆಯನ್ನು ಮೈಗೂಡಿಸಿಕೊಂಡಿರುವವರು ಇತರ ಉದ್ಯೋಗ 
ತಮ್ಮಿಂದ ಸಾಧ್ಯವಿಲ್ಲ ಎನ್ನುವವರು ಮಾತ್ರ ಅಲಲ್ಲಿ ಕಾಣಿಸಿಕೊಳ್ಳುವ ಮಿಂಚು ಹುಳದ ಬೆಳಕಿನಂತೆ ಕೆಲವರು ಮಾತ್ರ 
ಈ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಅಂತಹ ಕುಶಲ ಕರ್ಮಿಗಳನ್ನು 2 ವಿಧಗಳಾಗಿ 
ವಿಂಗಡಿಸಿಕೊಂಡು |. ಮಾಲೀಕರು 2 ಕಾರ್ಮಿಕರು (ಕುಶಲ ಕರ್ಮಿಗಳು) ಎಂಬುದಾಗಿ ಏಭಾಗಿಸಿಕೊಂಡು ಕ್ಷೇತ್ರ 
ಕಾರ್ಯದ ಮೂಲಕ ಅಧ್ಯಯನಮಾಡಲಾಗಿದೆ. ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ಮಾಲೀಕರಿಗೆ ಪ್ರತ್ವೇಕ ಪ್ರಶ್ನಾವಳಿ 
ಹಾಗು ಕಾರ್ಮಿಕರಿಗೆ ಪ್ರತ್ಯೇಕ ಪ್ರಶ್ನಾವಳಿಯನ್ನು ಮಾಡಿಕೊಂಡು ಅಧ್ಯಯನ ಮಾಡಿ. ಆ ನಂತರ ಎಕ್ಸ್‌ ಎಲ್‌ 
ಬಳಸಿಕೊಂಡು ನಿರ್ದಿಷ್ಟ ಅಂಕಿ ಅಂಶಗಳನ್ನ ಶೇಕಡವಾರು ಮತ್ತು ಪೂರಕ ಚಿತ್ರಗಳನ್ನು ನೀಡುತ್ತಾ ಅಧ್ಯಯನವನ್ನು 
ವಿಶ್ಲೇಷಿಸಿ ಅಧ್ಯಯನ ಮಾಡಲಾಗಿದೆ. ಈ ಅಧ್ಯಯನದ ಕ್ಷೇತ್ರ ಕಾರ್ಯವು 2016 -17ನೇ ಸಾಲಿನ ಅವಧಿಯಲ್ಲಿ 
ನಿರ್ವಹಿಸಿರುತ್ತೇನೆ. ಇಲ್ಲಿನ ವಿಷಯವು ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ವಕ ಗಳಿಂದ ಪಡೆದದ್ದಾಗಿದೆ. 
ಇನ್ನುಳಿದಂತೆ ಚನ್ನಪಟ್ಟಣ ಬಯಲು ಸೀಮೆ ಪತ್ರಿಕೆಯ ಸಂಪಾದಕರು- ಸು.ತಾ ರಾಮೇಗೌಡರು, ಸಾಹಿತಿಗಳಾದ 
ಚಕ್ಕೆರೆ ಶಿವಶಂಕರ್‌, ಕಾಳೇಗೌಡ ನಾಗವಾರ, ಅಪ್ಪಾಜಿಗೌಡ ಚನ್ನಪಟ್ಟಣ, ರೈತ ಹೋರಾಟಗಾರರಾದ ಸಿ.ಪುಟ್ಟಸ್ತಾಮಿ, 
ಡಾ. ಬಿ. ಟಿ. ಮುದ್ದೇಶ್‌, ಹೊನಗನಹಳ್ಳಿ ಸಿದ್ದರಾಜು, ಅಪ್ಪಗೆರೆ ತಿಮ್ಮರಾಜು, ಬೆಂಗಳೂರಿನ ಡಾ. ಸಿದ್ದಲಿಂಗಯ್ಯ, 
ಸಾಹಿತಿ ಡಾ.ಟಿ. ಗೋವಿಂದರಾಜು, ಡಾ. ಎಂ. ಸುಮಿತ್ರ ಹೀಗೆ ಇನ್ನೂ ಅನೇಕರನ್ನು ಸಂದರ್ಶನ ಮಾಡಿ ಹಲವು 
ಗೊಂದಲಗಳನ್ನು ನಿವಾರಿಸಿ ಕೊಂಡಿರುತ್ತೇನೆ. ಈ ಅಧ್ಯಯನವು ಪಾರದರ್ಶಕವಾಗಿದ್ದು ವಕ್ಷಗಳ ಹೇಳಿಕೆಯ 
ಹಿನ್ನೆಲೆಯಲ್ಲಿ ಮತ್ತು ಅಧ್ಯಯನಕ್ಕೆ ಪೂರಕವಾಗಿ ಕೆಲವು ಚನ್ನಪಟ್ಟಣದ ವಾರ್ಷಿಕ ಸಂಚಿಕೆಗಳನ್ನು 


ಬಳಸಿಕೊಳ್ಳಲಾಗಿದೆ. 


11 


ಅಧ್ಯಾಯ- 1 


ಚನ್ನಪಟ್ಟಣದ ಇತಿಹಾಸ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ 


1.1 ಚನ್ನಪಟ್ಟಣ ತಾಲ್ಲೂಕಿನ ಭೌಗೋಳಿಕ ಪರಿಚಯ 


ಚನ್ನಪಟ್ಟಣ ಹೆಸರಲ್ಲೇ ಆಕರ್ಷಿಸುವ ಇದು ರಾಮನಗರ ಜಿಲ್ಲೆಯ ಒಂದು ತಾಲ್ಲೂಕು. ರಾಜ್ಯದ 
ರಾಜಧಾನಿ ಬೆಂಗಳೂರು ನಗರದಿಂದ ಸರಿಸುಮಾರು 60 ಕಿಲೋಮೀಟರ್‌ ದೂರದಲ್ಲಿದೆ. ಸಾಂಸ್ಕೃತಿಕ ನಗರಿ 
ಮೈಸೂರಿನಿಂದ ಬೆಂಗಳೂರಿಗೆ ಬರುವ ಹಾದಿಯಲ್ಲಿ 80 ಕಿಲೋಮೀಟರ್‌ ದೂರದಲ್ಲಿರುವುದೇ ಚನ್ನಪಟ್ಟಣ. 
ಬೆಂಗಳೂರು-ಮೈಸೂರು ಎಕ್ಸ್‌ಪ್ರೆಸ್‌ ರಾಜ್ಯ ಹೆದ್ದಾರಿಯಲ್ಲಿ ಸಾಗಿದರೆ ಮೊದಲು ಸಿಗುವುದೇ ರೇಷ್ಮೆ ನಗರಿ 
ರಾಮನಗರ, ಆನಂತರ ಮುಖಾಮುಖಿಯಾಗುವುದೇ ಚನ್ನಪಟ್ಟಣ. 2007ರ ನವೆಂಬರ್‌ 1ರಂದು ಅಸ್ತಿತ್ವಕ್ಕೆ ಬಂದ 
ರಾಮನಗರ ಜಿಲ್ಲೆಯು ಚನ್ನಪಟ್ಟಣ, ಮಾಗಡಿ, ಕನಕಪುರ ಮತ್ತು ರಾಮನಗರ ತಾಲ್ಲೂಕುಗಳನ್ನು ಹೊಂದಿದೆ. ಆ 
ಪೈಕಿ 1873ರಲ್ಲೇ ಚನ್ನಪಟ್ಟಣವು ಕ್ಲೋಸ್‌ ಪೇಟೆ (ಇಂದಿನ ರಾಮನಗರ) ತಾಲ್ಲೂಕಿನ ಉಪತಾಲ್ಲೂಕು ಆಗಿತ್ತು. 
ಆನಂತರದ 1892ರಲ್ಲಿ ಚನ್ನಪಟ್ಟಣವು ಪೂರ್ಣ ತಾಲ್ಲೂಕು ಆಗಿ ರೂಪುಗೊಂಡಿತ್ತಲ್ಲದೆ, ಈಗಿನ ರಾಮನಗರ 
ತಾಲ್ಲೂಕು ಚನ್ನಪಟ್ಟಣದ ಉಪ ತಾಲ್ಲೂಕಾಗಿ ಮಾಡಲಾಗಿದ್ದು ವಿಶೇಷ" ಪೂರ್ವದಿಂದಲೂ ಇದೊಂದು ಪೇಟೆ 
ಪದೇಶ. ಸುತ್ತಮುತ್ತಲಿನ ಹಳ್ಳಿಗರು ವ್ಯಾಪಾರ-ವಹಿವಾಟು, ದಿನಸಿ ಪದಾರ್ಥಗಳ ಖರೀದಿಗಾಗಿ ಈ ಪೇಟೆ 
ಪ್ರದೇಶದಲ್ಲಿ ವಾರಕ್ಕೊಮ್ಮೆ ಸಂತೆ ಸೇರುತ್ತಿದ್ದುದರಿಂದ ಪೇಟೆ ಕ್ರಮೇಣ ಪಟ್ಟಣವಾಯಿತು. ಆ ಕಾಲಕ್ಕೆ ಕಣ್ಣಿಗೆ 
ಹಬ್ಬವನ್ನುಂಟು ಮಾಡುವಂತಹ ತರಹೇವಾರಿ ವಸ್ತುಗಳು ನೋಟಕ್ಕೂ ಖರೀದಿಗೂ ಲಭ್ಯವಾಗುತ್ತಿದ್ದುದರಿಂದ 
ಚೆಂದದ ಪಟ್ಟಣವೆನಿಸಿತು. "“ಚಂದಾಪುರ' ವಾಗಿಯೂ ಗುರುತಿಸಲ್ಲಡುತ್ತಿದ್ದ ಈ ಚೆಂದದ ಪಟ್ಟಣ ಕ್ರಮೇಣ 


ಚನ್ನಪಟ್ಟಣವಾಗಿ ಹೆಸರುವಾಸಿಯಾಯಿತು. 


ಈ ಸುಂದರ ನಗರ ಕರಕುಶಲ ವಸ್ತುಗಳಿಗೆ ಆದಿಯಿಂದಲೂ ಸುಪ್ಪಸಿದ್ದ. ಚನ್ನಪಟ್ಟಣ ತಾಲ್ಲೂಕಿನ ಮರದ 
ಬೊಂಬೆಗಳು ತನ್ನ ವೈಶಿಷ್ಟ್ಯತೆ ಮತ್ತು ಅತ್ಕಾಕರ್ಷಣೆಯಿಂದ ಜಗತ್ತಸಿದ್ದವಾಗಿದ್ದರಿಂದಲೇ, ಚನ್ನಪಟ್ಟಣ ಬೊಂಬೆಗಳ 
ನಗರಿ ಎಂದೇ ಜನಜನಿತವಾಯಿತು. ಕರ್ನಾಟಕದ “ಆಟಿಕೆ-ಪಟ್ಟಣ” ವೆಂತಲೂ ಕರೆಯಲ್ಲಡುವ ಮೂಲಕ 


12 


ಚನ್ನಪಟ್ಟಣ ಕರ್ನಾಟಕದ ಇತಿಹಾಸ-ಸಂಸ್ಥೃಶಿಯಲ್ಲಿ ತನ್ನದೇ ವಿಶಿಷ್ಠವಾದ ಅಸ್ಥಿತೆಯನ್ನು ಹೊಂದಿದೆ. ಚನ್ನಪಟ್ಟಣ 
ಪೂರ್ವ ದಿಕ್ಕಿಗೆ ರಾಮನಗರ, ಪಶ್ಚಿಮಕ್ಕೆ ಮದ್ದೂರು, ಉತ್ತರಕ್ಕೆ ಕುಣಿಗಲ್‌ ಮತ್ತು ದಕ್ಷಿಣಕ್ಕೆ ಕನಕಪುರ ತಾಲ್ಲೂಕನ್ನು 
ಹೊಂದಿದೆ. ತಾಲ್ಲೂಕನ್ನು ಭೌಗೋಳಿಕವಾಗಿ ತುಮಕೂರು ಜಿಲ್ಲೆಯ ಕುಣಿಗಲ್‌, ಬೆಂಗಳೂರು ಜಿಲ್ಲೆಯ 
ರಾಮನಗರ, ಕನಕಪುರ, ಮಂಡ್ಯ ಜಿಲ್ಲೆಯ ಮಳವಳ್ಳಿ ಮತ್ತು ಮದ್ದೂರು ತಾಲ್ಲೂಕುಗಳು ಸುತ್ತುವರಿದಿವೆ. 453 
ಚದರ ಮೈಲಿಯಷ್ಟು ವಿಸ್ಲೀರ್ಣ ಹೊಂದಿದ್ದು 145 ಹಳ್ಳಿಗಳು ತಾಲ್ಲೂಕಿನ ವ್ಯಾಪ್ತಿಯಲ್ಲಿವೆ. ಚನ್ನಪಟ್ಟಣ ತಾಲ್ಲೂಕಿನ 


ಜನಸಂಖ್ಯೆ 200ರ ಜನಗಣತಿಯ ಪ್ರಕಾರ 2,52,574 ಇದ್ದಿತ್ತು. 


ಚನ್ನಪಟ್ಟಣ ಪ್ರಸಿದ್ಧ ವ್ಯಾಪಾರ ಮತ್ತು ವಾಣಿಜ್ಯ ಕೇಂದ್ರವೂ ಸಹ ಆಗಿದ್ದು. ಕೋಡಂಬಳ್ಳೀ, ಹೊಂಗನೂರು, 
ಕೂಡ್ಲೂರು, ಸಿಂಗರಾಜಿಪುರ ಮಳೂರು ಪಟ್ಟಣ, ಚಿಕ್ಕಮಳೂರು, ಮಾಕಳಿ, ದಶಾವರ, ನಾಗವಾರ, 
ತಿಟ್ಟಮಾರನಹಳ್ಳಿ ತಾಲ್ಲೂಕಿನ ಪಮುಖ ಲಊರುಗಳಾಗಿವೆ. ಚನ್ನಪಟ್ಟಣದಿಂದ ಹೂಗನೂರು ಮಾರ್ಗವಾಗಿ 
ಸಾತನೂರು, ಹಲಗೂರು, ಇಗ್ಲಲೂರಿಗೆ ಹಾಗೂ ಕೂಡ್ಲೂರು, ಗರಕಹಳ್ಳಿ, ದಶಾವರ, ಮಾಕಳಿಗಳಿಗೆ ಪ್ರಮುಖ ರಸ್ತೆ 
ಸಂಪರ್ಕವಿದ್ದು ಈ ರಸ್ತೆಯು ಕುಣಿಗಲ್‌ ತಾಲ್ಲೂಕಿನ ಹುಲಿಯೂರು ದುರ್ಗಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. 


ಸರ್ವ ಜನಾಂಗದ ಶಾಂತಿಯ ತೋಟ 

ಚನ್ನಪಟ್ಟಣ ತಾಲ್ಲೂಕು ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಪಟ್ಟಣದಲ್ಲಿ ಮುಸ್ಲಿಂ 
ಸಮುದಾಯದವರು ಹೇರಳವಾಗಿದ್ದಾರೆ. ಕೃಷಿಯನ್ನೇ ನಂಬಿ ಬದುಕಿರುವ ಒಕ್ಕಲಿಗರು, ಬೀಡಿ ತಯಾರಿಕೆ ಮತ್ತು 
ಬೊಂಬೆಗಳ ತಯಾರಿಕೆಯಲ್ಲಿ ಹೆಚ್ಚು ನಿರತರಾಗಿರುವ ಮುಸ್ಲಿಮರು, ಬಿದಿರಿನಿಂದ ಮೊರ, ಬುಟ್ಟಿಗಳನ್ನು 
ಹೆಣೆಯುವ ಮೇದರು, ಚಿನ್ನಗೆಲಸ, ಮರಗೆಲಸ ಮತ್ತು ಕಬ್ಬಿಣದ ಕೆಲಸ ಮಾಡುವ ವಿಶ್ಷಕರ್ಮ ಜನಾಂಗದವರು, 
ಮಡಿಕೆಗಳನ್ನು ತಯಾರಿಸುವುದರಲ್ಲಿ ಬದುಕು ಕಂಡುಕೊಂಡಿರುವ ಕುಂಬಾರರು, ಕುರಿ ಸಾಕಾಣಿಕೆಯನ್ನು 
ನೆಚ್ಚಿಕೊಂಡಿರುವ ಕುರುಬರು, ಗಾರೆ ಕೆಲಸ ಮಾಡುವ ಉಪ್ಪಾರರು, ಚರ್ಮ ಹದ ಮಾಡಿ ಪಾದರಕ್ಷೆಗಳನ್ನು 
ಮಾಡುವ ಚಮ್ಮಾರರು, ಪರಿಶಿಷ್ಠ ಜಾತಿ ಮತ್ತು ಪಂಗಡವರು ಸೇರಿದಂತೆ ಬಹುತೇಕ ಎಲ್ಲಾ ಸಮುದಾಯದವರು 


ತಾಲ್ಲೂಕಿನಲ್ಲಿ ಸಹಬಾಳ್ವೆ ನಡೆಸುತ್ತಿದ್ದಾರೆ. 


ನದಿ-ತೊರೆಗಳ ಬೀಡು 

ಚನ್ನಪಟ್ಟಣ ತಾಲ್ಲೂಕು ಬೆಟ್ಟ ತೊರೆ, ನದಿ, ಕೆರೆ, ಅಣೆಕಟ್ಟು ಧಾರ್ಮಿಕ ಕೇಂದ್ರಗಳಿಂದ ಆವೃತವಾಗಿದೆ. 
ತಾಲ್ಲೂಕಿನ ಉತ್ತರ ಭಾಗ ರಮಣೀಯ ಬೆಟ್ಟಗಳಿಂದ ಕೂಡಿದ್ದರೆ, ದಕ್ಷಿಣದ ಭಾಗ ಮೈದಾನದಿಂದ ಸುತ್ತುವರಿದಿದೆ. 
ತಾಲ್ಲೂಕಿನ ದಕ್ಷಿಣ ಭಾಗ ಅಪ್ಪಟ ಹಳ್ಳಿಗಾಡು. ಹಳ್ಳಿಗಳಿಂದ ತುಂಬಿರುವ ಈ ಭಾಗದಲ್ಲಿ ದೊಡ್ಡ ದೊಡ್ಡ 


13 


ಕೆರೆಗಳಿರುವುದು ವಿಶೇಷ. ನೀರಾವರಿ ದೃಷ್ಟಿಯಿಂದಲೂ ಚನ್ನಪಟ್ಟಣ ತಾಲ್ಲೂಕು ಸಮೃದ್ಧವಾಗಿದೆ. ಕಣ್ರ ನದಿ 
ತಾಲ್ಲೂಕಿನ ಅತಿ ಪಮುಖ ನದಿ. ಮಳೂರಿನ ಉತ್ತರ ದಿಕ್ಕಿಗೆ ಸ್ವಲ್ಪ ದೂರದಲ್ಲಿ ಬೆಟ್ಟಗಳನ್ನು ಹಾದು ವಿಶಾಲವಾದ 
ಫಲವತ್ತಾದ ಕಣಿವೆ ಪ್ರದೇಶದಲ್ಲಿ ಕಣ್ಣ ನದಿ ಹರಿಯುತ್ತದೆ. ತಾಲ್ಲೂಕಿನ ಪ್ರಮುಖ ಸ್ಥಳವೆನಿಸಿರುವ ಅಬ್ದೂರು ಬಳಿ 
ಕಣ್ಣ ನದಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದ್ದು ಸುತ್ತಮುತ್ತಲಿನ ಹಲವಾರು ಕೆರೆಗಳಿಗೆ ನದಿಯ ನೀರನ್ನು 


ಒದಗಿಸಲಾಗಿದೆ. 


ವೈವಿಧ್ಯಮಯ ಮಣ್ಣು 

ಚನ್ನಪಟ್ಟಣ ತಾಲ್ಲೂಕು ವೈವಿಧ್ಯಮಯ ಮಣ್ಣಿಗೆ ಹೆಸರುವಾಸಿ. ಫಲವತ್ತಾದ ಈ ಮಣ್ಣಿನಿಂದಾಗಿ 
ತಾಲ್ಲೂಕಿನಲ್ಲಿ ಹಲವು ಬಗೆಯ ಬೆಳೆಗಳನ್ನು ಬೆಳೆಯಲು ಸಾಧ್ಯವಾಗಿದೆ. ನೀರಿನ ಆಸರೆ ಉತ್ತಮವಾಗಿರುವ 
ಕಡೆಗಳಲ್ಲಿ ಭತ್ತ ಕಬ್ಬು, ಬಾಳೆ, ತೆಂಗು, ಅಡಿಕೆ ಮತ್ತು ಮಾವನ್ನು ಬೆಳೆಯಲಾಗುತ್ತದೆ. ನೀರಾವರಿ ಸೌಲಭ್ಯ 
ಕಡಿಮೆಯಿರುವ ಪ್ರದೇಶಗಳಲ್ಲಿ ರಾಗಿ, ಜೋಳ ಮುಂತಾದ ಅಲ್ಲಾವಧಿ ಬೆಳೆಗಳನ್ನು ಈ ಭಾಗದ ರೈತರು 
ಬೆಳೆಯುತ್ತಾರೆ. ತಾಲ್ಲೂಕಿನ ಮಣ್ಣು ತೆಂಗಿನ ಬೆಳೆಗೆ ಪ್ರಶಸ್ತವಾಗಿದ್ದು ತಾಲ್ಲೂಕಿನಾದ್ಯಂತ ತೆಂಗಿನ ಮರಗಳದ್ದೇ 
ಕಾರುಬಾರು. ಕಣ್ರ ನದಿಯ ಕೆಳದಂಡೆಗಳ ಮೇಲೆ ತೆಂಗಿನ ಮರಗಳ ಸಾಲನ್ನು ಕಣ್ತುಂಬಿಕೊಳ್ಳುವುದೇ ಸೊಗಸು. 
ಅದೊಂದು ರಮ್ಯ ನೋಟ. ಮನತಣಿಸುವ, ಮುದವುಣಿಸುವ ಮನಮೋಹಕ ದೃಶ್ಯ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ 
ವೀಳ್ಕದೆಲೆ ಬೆಳೆಯಲಾಗುತ್ತದೆ. ಒಂದು ಕಾಲದಲ್ಲಿ ಇಲ್ಲಿಂದ ಅರೇಬಿಯನ್‌ ದೇಶಗಳಿಗೆ ವೀಳೆದೆಲೆಯು 
ರಫ್ತಾಗುತ್ತಿತ್ತು. ತೆಂಗು ಹಾಗೂ ಕಡ್ಲೆಕಾಯಿ ಯಥೇಚ್ಛವಾಗಿ ಬೆಳೆಯಲಾಗುತ್ತಿತ್ತು. 50 ವರ್ಷಗಳ ಹಿಂದೆ ಸುಮಾರು 
2.3 ಕಿಲೋ ಮೀಟರ್‌ ದೂರದವರೆಗೂ ಗಾಡಿಯಲ್ಲಿಯೇ ಈ ಮಾಲು ಮಾರಾಟವಾಗುತ್ತಿತ್ತೆಂಬುದು ಹಿರಿಮೆಯ 
ಸಂಗತಿಯಾಗಿದೆ. ರೇಷ್ಮೆ ಚನ್ನಪಟ್ಟಣ ತಾಲ್ಲೂಕಿನ ಮತ್ತೊಂದು ಪಮುಖ ಬೆಳೆಯಾಗಿದೆ. ರೇಷ್ಮ ಹುಳುಗಳಿಗೆ 
ಆಹಾರವಾಗಿರುವ ಹಿಪ್ಲುನೇರಳೆಯನ್ನು ತಾಲ್ಲೂಕಿನ ಬಹುತೇಕ ಕಡೆ ಬೆಳೆಯುತ್ತಾರೆ. ರೇಷ್ಮೆ ವ್ಯವಸಾಯಕ್ಕೆ 
ತಾಲ್ಲೂಕಿನ ಹವಾಮಾನ ತುಂಬ ಅನುಕೂಲಕರವಾಗಿದ್ದು ರೈತರ ಪಾಲಿನ ಆದಾಯದ ಮೂಲವಾಗಿದೆ. ತಾಲ್ಲೂಕಿನ 
ಹಲವು ಪದೇಶಗಳಲ್ಲಿ ಹತ್ತಿ ಬಟ್ಟೆಯ ನೇಯ್ಸೆಯು ವೃತ್ತಿಯಾಗಿ ನೂಲುಗಾರರ ಬದುಕಿಗೆ ಆಸರೆಯಾಗಿದೆ. 


1.2 ಚನ್ನಪಟ್ಟಣ ತಾಲ್ಲೂಕಿನ ಇತಿಹಾಸಿಕ ನೆಲೆಗಳು 
ಚನ್ನಪಟ್ಟಣ ಇತಿಹಾಸಿಕವಾಗಿ ಮಹತ್ವವನ್ನು ಪಡೆದ ನಗರ. ಅನೇಕ ರಾಜಮಹಾರಾಜರು, ಸಂಸ್ಥಾನಗಳು 
ಈ ನಗರವನ್ನು ಆಳಿ ಬೆಳಗಿದ ಇತಿಹಾಸವಿದೆ. ತಾಲ್ಲೂಕಿನಲ್ಲಿರುವ ಹಲವು ಸ್ಥಳಗಳು ಐತಿಹಾಸಿಕ ಹಿರಿಮೆಯನ್ನು 
ಹೊಂದಿದ್ದು ಇತಿಹಾಸದ ಅನೇಕ ಸತ್ಯಗಳನ್ನು ತನ್ನ ಗರ್ಭದಲ್ಲಿರಿಸಿಕೊಂಡಿದೆ. ಚನ್ನಪಟ್ಟಣವನ್ನು ಕರ್ನಾಟಕದ ಪ್ರಸಿದ್ದ 


14 


ರಾಜವಂಶಗಳೆನಿಸಿರುವ ಹೊಯ್ದಳರು, ಗಂಗರಸರು, ಚೋಳರು, ವಿಜಯನಗರದ ಅರಸರು ಹಾಗೂ ಮೈಸೂರು 
ಅರಸರು, ಕೆಲ ಕಾಲ ಮರಾಠರು, ಹೈದರಾಲಿ ಮತ್ತು ಟಿಪ್ಪುವು ಆಳಿದ್ದರೆಂಬುದು ಇತಿಹಾಸದ ಸಂಶೋಧನೆಯಿಂದ 
ವೇದ್ಯವಾಗುವ ಸಂಗತಿ. 


ಗಂಗರ ರಾಜಧಾನಿ 

ಚನ್ನಪಟ್ಟಣ ತಾಲ್ಲೂಕಿನಲ್ಲಿರುವ ಮಂಕುಂದ, ಗಂಗ ಅರಸರ ಆಳ್ಗಿಕೆಯ ಕಾಲದಲ್ಲಿ ರಾಜಧಾನಿಯಾಗಿತ್ತು. 
ಈ ಭಾಗವನ್ನು ಮಾನ್ಯಪುರವೆಂದು ಕರೆಯಲ್ಲಡುತ್ತಿದ್ದ ಈ ಪದೇಶ ಗಂಗರ ಭೂವಿಕ್ರಮ ಮತ್ತು ಶಿವಮಾರರ 
ಆಳ್ಗಿಕೆಯ ಕಾಲದಲ್ಲಿ ಮುಖ್ಯ ಪಟ್ಟಣವಾಗಿತ್ತಾದರೂ ಚೋಳರ ಕಾಲದಲ್ಲಿ ಸರ್ವನಾಶ ಹೊಂದಿತ್ತೆನ್ನಲಾಗಿದೆ. ಇಲ್ಲಿ 
ಶ್ರೀ ವೀರಭದಸ್ತಾಮಿ, ಶ್ರೀ ಆಂಜನೇಯಸ್ವಾಮಿ, ಶ್ರೀ ಸೋಮೇಶ್ವರ ದೇವರುಗಳ ಮಂದಿರ, ಹಳೆಯ ಮೈಸೂರು 
ಮಾದರಿಯಲ್ಲಿ ವೀರಭದ್ರನ ದೇವಸ್ಥಾನವಿದ್ದು ಸದ್ಯ ನವೀಕರಣಗೊಂಡಿದೆ. ದಂಡಮ್ಮನ ದೇವಸ್ಥಾನದ ಸಮೀಪ 
ಗಂಗರ ಕಾಲದ ಶಿಲಾಶಾಸನವಿದ್ದು ಕ್ರಿಶ. 9ರಲ್ಲಿ ನೀತಿಮಾರ್ಗನ ಉಲ್ಲೇಖಿತವಾಗಿದೆ. ಸೋಮೇಶ್ವರ 
ದೇವಾಲಯದಲ್ಲಿ ಗರ್ಭಗೃಹ ಮತ್ತು ಚಿಕ್ಕದಾದ ಆರಾಧನಾ ಮಂಟಪವಿದ್ದು ಬಸವನ ವಿಗ್ರಹವಿದೆ. ಮೂರು 
ವೀರಗಲ್ಲು ಒಂದು ಮಾಸ್ತಿಕಲ್ಲು ಈ ಗ್ರಾಮದಲ್ಲಿ ಕಂಡುಬರುವ ಐತಿಹಾಸಿಕ ದಾಖಲೆಗಳಾಗಿವೆ. ಗಂಗರು 
ಮಂಕುಂದವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಕೆಲಕಾಲ ಆಳ್ಗಿಕೆ ನಡೆಸಿದರೆ, ಜೋಳರ ಕಾಲದಲ್ಲಿ 
ಮಳೂರು, ಕೂಡ್ಲೂರು, ಮಳೂರು ಪಟ್ಟಣ ಮುಂತಾದವು ಪಮುಖ ಕೇಂದಗಳಾಗಿದ್ದವು. ಅವರ ಕಾಲದಲ್ಲಿ 
ಮಳೂರಿನ ಅಪ್ರಮೇಯ ದೇವಾಲಯ ಅಭಿವೃದ್ದಿಯನ್ನು ಕಂಡಿತು. ಹೊಯ್ದಳರ ಕಾಲದಲ್ಲಿ ಹೊಂಗನೂರು 


ರಾಜಧಾನಿಯಾಗಿ ಪ್ರಸಿದ್ಧಿಯಾಗಿತ್ತು. 


ಪಾಳೆಯಗಾರರ ಆಳ್ಗಿಕೆ 

ವಿಜಯನಗರದ ಅರಸರ ಕಾಲದಲ್ಲಿ ಚನ್ನಪಟ್ಟಣ ತಾಲ್ಲೂಕು ಸುಮಾರು ಇಪ್ಪತ್ತಕ್ಕೂ ಹೆಚ್ಚಿನ 
ಪಾಳೆಯಗಾರರ ಹಿಡಿತದಲ್ಲಿ ಹಂಚಿಹೋಗಿತ್ತು. ಬೇವೂರು. ಮಾಕಳಿ, ಮಳೂರು ಪಟ್ಟಣ ಮುಂತಾದವು 
ಪಾಳೆಯಪಟ್ಟನ್ನು ಹೊಂದಿದ್ದವು. 1580ರಲ್ಲಿ ಇಮ್ಮಡಿ ಜಗದೇವರಾಯನ ಕಾಲದಲ್ಲಿ ಚನ್ನಪಟ್ಟಣದಲ್ಲಿ ಬೃಹತ್ತಾದ 
ಕೋಟೆ ನಿರ್ಮಾಣವಾಗಿತ್ತು. ಮೈಸೂರು ಒಡೆಯರ ಆಳಿಕೆಯ ಕಾಲದಲ್ಲಿ ಇದು ಸೈನ್ಯದ ನೆಲೆಯಾಗಿತ್ತೆನ್ನಲಾಗಿದೆ. 
ಚನ್ನಪಟ್ಟಣ 15 ರಿಂದ 17ನೇ ಶತಮಾನದವರೆಗೂ ಪ್ರಭಾವಿ ಪಾಳೆಯಗಾರರ ಆಳ್ಗಿಕೆಯಲ್ಲಿತ್ತು. ಚನ್ನಪಟ್ಟಣದ 
ಪಾಳೆಯಗಾರರಲ್ಲಿ ಪ್ರಸಿದ್ಧರಾಗಿದ್ದ ರಾಣಾ ವಂಶದ ಪೆದ್ದ ಜಗದೇವರಾಯನೆಂಬುವವನು ಕ್ರಿ. ಶ. 1570 ರಲ್ಲಿ 
ಚನ್ನಪಟ್ಟಣದ ಅಧಿಕಾರಿಯಾಗಿ ನೇಮಿಸಲ್ಲಟ್ನನು. ಇವನು ರಾಣಾ ವಂಶದಲ್ಲಿ "ಜಗದೇವರಾಯ'ನೆಂದು ಮೊದಲಿಗೆ 


15 


ಕರೆಯಲ್ಲಟ್ಟ ತಿಮ್ಮಣ್ಣನಾಯಕನ ಮಗ. ಇಮ್ಮಡಿ ಜಗದೇವರಾಯ ಈ ವಂಶದ ಪಸಿದ್ದ ಪಾಳೆಯಗಾರ. ಅಪಾರ 
ಧೈರ್ಯಶಾಲಿಯೂ, ಶೂರನೂ ಆಗಿದ್ದ ಈತ ಪೆದ್ದ(ಪೇದ) ಜಗದೇವರಾಯನ ಸಹೋದರ. ಆಗಾಗ ವಿಜಯನಗರ 
ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬರುತ್ತಿದ್ದ ಬಿಜಾಪುರದ ಷಾಹೀ ಸುಲ್ತಾನರನ್ನು ಬಗ್ಗು ಬಡಿಯುವಲ್ಲಿ ಇಮ್ಮಡಿ 
ಜಗದೇವರಾಯನ ಪಾತ್ರ ಮಹತ್ತದ್ದು. ತನ್ನಂತಹ ಅನೇಕ ಪಾಳೆಯಗಾರ ಸಂಸ್ಥಾನಗಳೊಂದಿಗೆ ಸಮನ್ರಯ ಸಾಧಿಸಿ 
ಸೈನ್ಯಗಳನ್ನು ಕಲೆಹಾಕಿಕೊಂಡು ಹೋಗಿ ಷಾಹೀ ಸುಲ್ತಾನರನ್ನು ಹಿಮ್ಮೆಟ್ಟಿಸಿದನು. 


ಆಗಿನ ಷಾಹೀ ಸೈನ್ಯದ ದಂಡನಾಯಕರಾಗಿದ್ದ ಮುತುರ್ಜಾಖಾನ್‌, ಖಾನ್‌-ಖಾನ್‌, ನೂರ್‌-ಖಾನ್‌ 
ಮುಂತಾದವರನ್ನು ಇಮ್ಮಡಿ ಜಗದೇವರಾಯನ ನೇತೃತ್ವದ ಸೈನ್ಯ ಸೋಲಿಸಿ ಓಡಿಸಿತು. ಇಮ್ಮಡಿ ಜಗದೇವರಾಯನ 
ಶೌರ್ಯ-ಸಾಧನೆಗಳನ್ನು ಮೆಚ್ಚಿದ ವಿಜಯನಗರದ ಪ್ರಭುಗಳು. ೨ ಲಕ್ಷ ಪಗೋಡ (ಆ ಕಾಲದಲ್ಲಿ ಚಾಲ್ತಿಯಲ್ಲಿದ್ದ 
ಹಣ)ಗಳ ವರಮಾನವಿದ್ದ ಜಿಲ್ಲೆಯೊಂದನ್ನು ಕೊಡುಗೆಯಾಗಿ ನೀಡಿದರು. ಷಾಹೀ ಸುಲ್ತಾನರ ನಿರಂತರ 
ದಾಳಿಯಿಂದ ಕಂಗೆಟ್ಟಿದ್ದ ವಿಜಯನಗರದ ಅರಸರು ಈ ಪ್ರದೇಶವನ್ನು ನಿಯಂತ್ರಿಸಲು ಸತತ ಹೆಣಗಾಡುತ್ತಿದ್ದರು. 
ಪೂರ್ವದ ಬಾರಾಮಹಲಿನಿಂದ (ಇಂದಿನ ಸೇಲಂ) ಪಶ್ಚಿಮಘಟ್ಟಗಳವರೆಗಿನ ವಿಶಾಲ ಭಾಗ ಚನ್ನಪಟ್ಟಣ 
ಪಾಳೆಯಗಾರ ಸಂಸ್ಥಾನ(ಐಮ್ಮಡಿ ಜಗದೇವರಾಯನ)ದ ಆಳ್ಲಿಕೆಗೆ ಒಳಪಟ್ಟಿತ್ತು. ಚನ್ನಪಟ್ನಣವು ಈ ಪ್ರದೇಶದ 
ಹೃದಯ ಭಾಗದಲ್ಲಿದ್ದುದರಿಂದ ಸಹಜವಾಗಿಯೇ ಅದು ಇಮ್ಮಡಿ ಜಗದೇವರಾಯನ ರಾಜಧಾನಿಯಾಯಿತು. 
"ಚನ್ನಪಟ್ಟಣದ ಪಾಳೆಯಗಾರರು" ಪ್ರಸಿದ್ದಿಗೆ ಬಂದಿದ್ದು ಇಮ್ಮಡಿ ಜಗದೇವರಾಯನ ನಂತರವೇ ಎಂಬುದು 
ಇತಿಹಾಸದ ಗಮನಾರ್ಹ ಸಂಗತಿ. ಪಾಳೆಯಗಾರರಿಗೆ ಸಹಜವಾಗಿ ಸೈನ್ಯ-ಸಂಪನ್ನೂಲದ ಕೊರತೆ 
ಬಹಳವಾಗಿದ್ದುದರಿಂದ ಇಮ್ಮಡಿ ಜಗದೇವರಾಯನ ನಂತರ ಈ ವಿಶಾಲ ಭೂಪದೇಶವೊಂದನ್ನು 
ನಿಯಂತ್ರಿಸುವುದು ಅವನ ವಾರಸುದಾರರಿಗೆ ಸಾಧ್ಯವಾಗದೇ ಹೋಯಿತು. ಇದರಿಂದ ಇನ್ನಷ್ಟು ಸಣ್ಣ-ಪುಟ್ಟ 
ಪಾಳೆಯಗಾರರು ಹುಟ್ಟಿಕೊಂಡು ತಮ್ಮನ್ನು ಸ್ವತಂತ್ರರೆಂದು ಘೋಷಿಸಿಕೊಂಡರು. ಪರಿಣಾಮ ಚನ್ನಪಟ್ಟಣ ಸಂಸ್ಥಾನ 
ಮತ್ತೆ ಚಿಕ್ಕ ಪ್ರಾಂತ್ಯವಾಗಿಯೇ ಉಳಿಯಿತು. ಆ ಹೊತ್ತಿಗಾಗಲೇ ವಿಜಯನಗರದ ಅರಸರ ಪ್ರಾಬಲ್ಕವೂ ತಗ್ಗಿತ್ತು. 1570 
ರಿಂದ 1630ರವರೆಗೆ ಚನ್ನಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಚನ್ನಪಟ್ಟಣ ಪಾಳೆಯಗಾರರು 
ವಿಶಾಲವಾದ ರಾಜ್ಯ ಸಂಸ್ಥಾನದಲ್ಲಿ ಆಳ್ಗಿಕೆ ನಡೆಸಿದರು. ರಾಣಾಪೆದ್ದ ಜಗದೇವರಾಯ, ಇಮ್ಮಡಿ ಜಗದೇವರಾಯ, 
ಅಂಕುಶರಾಯ ಮುಂತಾದ ಪ್ರಮುಖ ದೊರೆಗಳು ಈ ಮನೆತನದವರಾಗಿದ್ದಾರೆ. ಮೊದಲು ವಿಜಯನಗರದರಸರ 
ಕೈಕಳಗಿನ ಅಧಿಕಾರಿಗಳಾಗಿ ನಂತರ ಚನ್ನಪಟ್ಟಣ ರಾಜ್ಯವನ್ನು ಸ್ಥಾಪಿಸಿ ಸುಮಾರು 60 ವರ್ಷಗಳ ಕಾಲ 


ಅಧಿಕಾರದಲ್ಲಿದ್ದರು. 


16 


ವೀರಸಂಸ್ಕೃತಿಯ ನೆಲೆವೀಡು 
ಚನ್ನಪಟ್ಟಣ ವೀರಸಂಸ್ಕೃತಿಯ ನೆಲೆವೀಡಾಗಿದ್ದು ತಾಲ್ಲೂಕಿನಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚಿನ ವೀರಗಲ್ಲು, 
ದೊರಕಿರುವುದು ಇದಕ್ಕೆ ಪುಷ್ಠಿ ನೀಡುತ್ತವೆ. 


ಹೈದರಾಲಿಯ ಆಡಳಿತ 

1534ರಲ್ಲಿ ಚನ್ನಪಟ್ಟಣ ತಿಮ್ಮಪ್ಪಯ್ಯ (1534-1670) ಅವರ ವಂಶಸ್ಥರ ಆಳ್ಲಿಕೆಗೆ ಒಳಪಟ್ಟಿತ್ತೆನ್ನಲಾಗಿದೆ. 
ಆನಂತರ 1580ರಲ್ಲಿ ಇದೇ ವಂಶದ ಶ್ರೀ ಇಮ್ಮಡಿ ಜಗದೇವರಾಯರು ಈ ನಗರಕ್ಕೆ ಕೋಟೆಯನ್ನು ಕಟ್ಟಿಸಿದರೆಂದು 
ತಿಳಿದುಬಂದಿದೆ. ಜಗದೇವರಾಯರು ವಿಜಯನಗರ ಅರಸರ ಸಾಮಂತರಾಗಿದ್ದರು. 1630ರಲ್ಲಿ ಮೈಸೂರು ಅರಸು 
ಶ್ರೀ 6ನೇ ಚಾಮರಾಜ ಒಡೆಯರ್‌ ಈ ಪ್ರದೇಶವನ್ನು ಆಳಿದರೆ, ಬಳಿಕ ಮರಾಠರ ಶ್ರೀ ಗೋಪಾಲಹರಿಯ 
ಆಕ್ರಮಣಕ್ಕೆ ಒಳಗಾಗಿತ್ತು ಎಂದು ಇತಿಹಾಸ ತಿಳಿಸುತ್ತದೆ. ಹೈದರಾಲಿಯ ಈ ಒಂದು ಆಕ್ರಮಣವನ್ನು 
ಮುಕ್ತಗೊಳಿಸಿದನೆಂದು, 1770ರಲ್ಲಿ ಟಿಪ್ಪು ಈ ನಗರವನ್ನು ಆಳಿದನೆನ್ನಲಾಗಿದೆ. ಟಿಪ್ಪು ಸುಲ್ತಾನ್‌ ತನ್ನ ಆಳ್ಗಿಕೆಯ 
ಕಾಲದಲ್ಲಿ ಚನ್ನಪಟ್ಟಣವನ್ನು ಮದ್ದುಗುಂಡುಗಳು ಮತ್ತು ಶಸ್ತಾಸ್ತಗಳನ್ನು ಸಂಗ್ರಹಿಸುವ ಆಯುಧಗಾರವಾಗಿ 
ಮಾಡಿಕೊಂಡಿದ್ದನೆನ್ನಲಾಗಿದೆ. ಟಿಪ್ಪುಸುಲ್ದಾನ್‌ನ ಬಳಿಕ ಮೈಸೂರು ಅರಸರ ಆಳ್ಗಿಕೆಗೆ ಈ ನಗರ ಒಳಪಟ್ಟಿತ್ತು. 
ಮೈಸೂರು ಸಂಸ್ಥಾನದ ಹೆಸರಾಂತ ದಿವಾನ್‌ ಪೂರ್ಣಯ್ಯನವರ ದಕ್ಷ ಆಡಳಿತದಲ್ಲಿ ಚನ್ನಪಟ್ಟಣ ಅಭಿವೃದ್ದಿಯನ್ನು 
ಹೊಂದಿತ್ತೆಂದು ತಿಳಿದುಬಂದಿದೆ. ಚನ್ನಪಟ್ನಣದಲ್ಲಿದ್ದ ಹಳೆಯ ಕಾಲದ ತಿಮ್ಮಪ್ಪರಾಜೇ ಅರಸು ಅರಮನೆಯ 
ಕಟ್ಟಡವನ್ನೇ ಆ ಕಾಲದಲ್ಲಿ ತಾಲ್ಲೂಕಿನ ಕಚೇರಿಯಾಗಿ ಬಳಸಲಾಗುತಿತ್ತು. ಈ ಕಟ್ಟಡದ ಐತಿಹಾಸಿಕ ವಸ್ತುಗಳನ್ನು 


ಜನಪದ ವಸ್ತುಸಂಗ್ರಹಾಲಯದಲ್ಲಿ ಇಂದಿಗೂ ಸಂಗ್ರಹಿಸಿಡಲಾಗಿದೆ. 


ದೇವಾಲಯಗಳ ನಗರಿ 

ಚನ್ನಪಟ್ಟಣದಲ್ಲಿ ಹಲವಾರು ದೇವಾಲಯಗಳು ಇದ್ದು, ದೇವಾಲಯಗಳ ನಗರಿಯೆಂಬ ಹಿರಿಮೆಯನ್ನು 
ಹೊಂದಿದೆ. ಪಟ್ಟಣದ ಶ್ರೀ ವರದರಾಜ ದೇವಾಲಯ, ಶ್ರೀ ಕೋಟೆಮಾರಮ್ಮನವರ ದೇವಸ್ಥಾನ, ಶ್ರೀ ಕಾಶಿವಿಶ್ವೇಶ್ವರ 
ದೇವಸ್ಥಾನಗಳು ಪಟ್ಟಣದ ಧಾರ್ಮಿಕ ಹೆಗ್ಗುರುತುಗಳಾಗಿವೆ. ವೈಷ್ಟವಮತ ಸಂಸ್ಥಾಪಕರಾದ ಶ್ರೀ 
ರಾಮಾನುಜಾಚಾರ್ಯರ ಜೀವಿತಾವಧಿಯಲ್ಲಿ ಪಟ್ಟಣದ ಶ್ರೀ ವರದರಾಜಸ್ವಾಮಿ ದೇವಾಲಯ ನಿರ್ಮಾಣ ಕಾರ್ಯ 
ಆರಂಭವಾಗಿ ಆನಂತರ ವಿಜಯನಗರ ಅರಸರ ಆಳಿಕೆಯ ಕಾಲಕ್ಕೂ ಪೂರ್ಣಗೊಂಡಿತೆಂದು ಇತಿಹಾಸದ 
ಪುಟಗಳು ತಿಳಿಸುತ್ತವೆ. ಈ ದೇವಾಲಯವು ಸುಂದರವಾದ ಮುಖಮಂಟಪ ಸುಖನಾಸಿ ಗರ್ಭಗೃಹವನ್ನು 


ಹೊಂದಿದ್ದು ದ್ರಾವಿಡಿಯನ್‌ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ದೇವಸ್ಥಾನದ ಕಂಬದ ಮೇಲೆ ಸುಂದರವಾದ 


17 


ದಶಾವತಾರ ಚಿತ್ರಗಳು, ವಿಷ್ಣುಪುರಾಣದ ಚಿತ್ರಗಳನ್ನು ಬಹಳ ಸೂಕ್ಷ ವಾಗಿ ಚಿತ್ರಿಸಲಾಗಿದೆ. ವಸಂತೋತ್ಸವ 
ಮಂಟಪ, ಕಲ್ಮಾಣ ಮಂಟಪ, ನಮಲ್ದಾರ್‌ ಮಂಟಪಗಳು, ಶ್ರೀ ರಾಮಾನುಜಾಚಾರ್ಯರ ವಿಗ್ರಹ, ಎಡಕ್ಕೆ ಶ್ರೀ 
ಸೌಮ್ಮನಾಯಕಿ ಅಮ್ಮನವರ ಗುಡಿ ಸಹ ಇದೆ. ಈ ದೇವಾಲಯಕ್ಕೆ ಅನತಿ ದೂರದಲ್ಲಿ ಶ್ರೀ ಪ್ರಸನ್ನರಾಮ 
ದೇವಸ್ಥಾನವಿದ್ದು ಈ ಮಂದಿರವು ಮೈಸೂರು ಅರಸರ ವಾಸ್ತು ಶೈಲಿಯನ್ನು ಹೋಲುತ್ತದೆ. 


ಪಟ್ಟಣದ ಸಮೀಪದಲ್ಲಿ ಶ್ರೀ ವ್ಯಾಸರಾಜ ಮಠವಿದ್ದು ಇದು ಕುಂದಾಪುರ ಸಂಸ್ಥಾನಕ್ಕೆ ಒಳಪಟ್ಟಿದೆ. ಶ್ರೀ 
ವ್ಯಾಸರಾಜರು ಈ ಮಠದಲ್ಲಿ ಶ್ರೀನಿವಾಸದೇವರನ್ನು ಪ್ರತಿಷ್ಠಾಪಿಸಿದ್ದಾರೆ. ಈ ಮಠದ ಒಳಭಾಗದಲ್ಲಿ ಶ್ರೀ 


ವ್ಯಾಸರಾಯರಿಗಾಗಿ ಶ್ರೀ ಪುರಂದರದಾಸರು ನಿರ್ಮಿಸಿರುವ ಪೂಜಾಮಂಟಪವು ಇಂದಿಗೂ ಪುರಂದರ 


ಮಂಟಪವೆಂದೇ ಹೆಸರುವಾಸಿಯಾಗಿದೆ. 


ಶ್ರೀ ವರದರಾಜಸ್ತಾಮಿ ದೇವಸ್ಥಾನದ ಸಮೀಪದಲ್ಲಿರುವ ಶ್ರೀ ಆಂಜನೇಯ ಗುಡಿಯನ್ನು 1553ರಲ್ಲಿ 
ನಿರ್ಮಿಸಿರಬಹುದೆಂದು ಹೇಳಲಾಗಿದೆ. ಪಟ್ಟಣದ ಗರುಡಗಂಬ ಬೀದಿಯಲ್ಲಿರುವ ಶ್ರೀ ಲಕ್ಷಿ (ನರಸಿಂಹ ದೇವಸ್ಥಾನ 
ಮತ್ತು ಶ್ರೀ ನೀಲಕಂಠೇಶ್ವರ ದೇವಾಲಯಗಳು ಪ್ರಸಿದ್ಧ ಧಾರ್ಮಿಕ ಕೇಂದ್ರಗಳೆನಿಸಿವೆ. ಜಗದೇವರಾಯನ ಕಾಲದಲ್ಲಿ 
ಈ ದೇವಾಲಯವು ನಿರ್ಮಾಣವಾಯಿತು ಎಂದು ಐತಿಹ್ಯ ಹೇಳುತ್ತದೆ. ಇನ್ನು ಶ್ರೀ ಸುಗ್ರೀವಸ್ತಾಮಿ ಮಂದಿರವು 
ಬಹಳ ಅಪರೂಪವಾದ ದೇವಾಲಯವಾಗಿದೆ. ಇಲ್ಲಿ ಶ್ರೀ ಕಾಳಿಕಾಂಬ ಮಂದಿರ ಹಾಗೂ ಶ್ರೀರಾಮಮಂದಿರಗಳೂ 
ಇವೆ. 


ಮುಸ್ಲಿಮರ ತಾಣ 

ಚನ್ನಪಟ್ಟಣವು ಹೈದರಾಲಿ ಮತ್ತು ಟಿಪ್ಪುಸುಲ್ದಾನರ ಆಳ್ಲಿಕೆಗೆ ಒಳಪಟ್ಟಿದ್ದರಿಂದ ಈ ಭಾಗದಲ್ಲಿ ಮುಸ್ಲಿಂ 
ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೆಲೆಸಿದ್ದಾರೆ. ಪಟ್ಟಣದ ಪೂರ್ವಭಾಗದಲ್ಲಿ ದಾರೆಕೇರಿ, 
ಸೈಯದ್‌ವಾಡಿ, ಬಡಮಕಾನ್‌ ಮತ್ತು ಕೋಟೆಯ ಕೆಲವು ಪದೇಶದಲ್ಲಿ ಶಿಯಾ, ಸುನ್ನಿ ಎಂಬ ಮಹಮದಿಯಾ 
ಪಂಗಡದವರು ನೆಲೆಸಿದ್ದಾರೆ. ಮಸೀದಿ ಮತ್ತು ದರ್ಗಾಗಳು ಸೇರಿ ಪಟ್ಟಣದಲ್ಲಿ ಸರಿಸುಮಾರು 20ಕ್ಕೂ ಹೆಚ್ಚು 
ಪ್ರಾರ್ಥನಾ ಮಂದಿರಗಳಿರುವುದು ವಿಶೇಷ ಟಿಪ್ಪ್ಲುಸುಲ್ದಾನರ ಗುರುವಿನ ಸಮಾಧಿಯು ಬೆಂಗಳೂರು-ಮೈಸೂರು 
ರಸ್ತೆಯಲ್ಲಿದ್ದು ಪ್ರತಿವರ್ಷ ಈ ಜಾಗದಲ್ಲಿ ನಡೆಯುವ "ಉರುಸ್‌' ಆಚರಣೆಯಲ್ಲಿ ಸಾವಿರಾರು ಮುಸ್ಲಿಂ ಬಾಂಧವರು 
ಭಾಗವಹಿಸುತ್ತಾರೆ. ನಗರದ ಒಂದು ಪ್ರದೇಶದಲ್ಲಿ ವೀರಶೈವ ಮಠ ಸಹ ಇದ್ದು ಸಮೀಪದಲ್ಲೇ ಕುಡಿಯುವ ನೀರಿನ 
ಬಾವಿಯೂ ಇದೆ. ಚನ್ನಪಟ್ಟಣದಲ್ಲಿ "ಕಾಮನಹುಣ್ಣಿಮೆ' ಯನ್ನು ಎಲ್ಲಾ ಸಮುದಾಯದವರು ಸಾಮೂಹಿಕವಾಗಿ 


18 


ಆಚರಿಸುತ್ತಾರೆ. ಹತ್ತು ದಿನಗಳ ಕಾಲ ನಡೆಯುವ ಈ ಉತ್ಸವದ ರಂಗು-ಕಳೆ ಮತ್ತು ಆಚರಣೆ ವಿಶೇಷತೆಯಿಂದ 
ಕೂಡಿರುತ್ತದೆ. 


ವೈಷ್ಣವ ಕ್ಷೇತ್ರಗಳು 


ದೇವರ ಹೂಸಹಳ್ಳಿ: ಚನ್ನಪಟ್ಟಣದಲ್ಲಿ ಹತ್ತಾರು ಇತಿಹಾಸಿಕ ನೆಲೆಗಳಿದ್ದು ಪ್ರತಿಯೊಂದು ನೆಲೆಗಳು ತನ್ನದೇ 
ವೈಶಿಷ್ಟ್ಯತೆಯಿಂದ ಕೂಡಿರುವುದು ಗಮನಾರ್ಹ. ತಾಲ್ಲೂಕಿನ ಪಮುಖ ವೈಷ್ಣವ ಕ್ಷೇತವಾಗಿರುವ ದೇವರ 
ಹೊಸಹಳ್ಳಿಯಲ್ಲಿ ವಿಜಯನಗರ ಕಾಲದಲ್ಲಿ ನಿರ್ಮಾಣವಾದ ದೇವಸ್ಥಾನವಿದೆ. ಶ್ರೀ ವ್ಯಾಸರಾಯರು ಈ 
ದೇಗುಲವನ್ನು ಸ್ಥಾಪಿಸಿದರೆಂದು ಇತಿಹಾಸದ ಸಂಶೋಧನೆಗಳು ತಿಳಿಸುತ್ತವೆ. ದೇಗುಲದಲ್ಲಿ 15 ಮೀಟರ್‌ ಎತ್ತರದ 
ಹನುಮಂತನ ಮೂರ್ತಿಯಿದ್ದು ಬಾಲದಲ್ಲಿ ಘಂಟೆ ಇದೆ. ಇಲ್ಲಿನ ದೇವಾಲಯದ ಕಂಬದ ಮೇಲೆ ವಿಜಯನಗರ 
ಕಾಲದ ಲಾಂಛನವನ್ನು ಕಾಣಬಹುದಾಗಿದೆ. ಕ್ಷೇತ್ರದಲ್ಲಿರುವ ತೀರ್ಥವು ತನ್ನ ಚಿಕಿತ್ಸಾಗುಣದಿಂದಾಗಿ ರೋಗಿಗಳ 
ಪಾಲಿಗೆ ಸಂಜೀವಿನಿಯಾಗಿದೆ. ಹಾಗಾಗಿಯೇ ಈ ದೇವರಿಗೆ ಸಂಜೀವರಾಯಸ್ತಾಮಿ ಎಂಬ ಹೆಸರೂ ಇದೆ. 
ಆಷಾಢಮಾಸದಲ್ಲಿ ಇಲ್ಲಿ ವೈಭವಯುತವಾಗಿ ಜಾತ್ರೆ ನಡೆಯಲಿದ್ದು ಜಾತ್ರೆಯಲ್ಲಿ ನವವಧುವರರು ಹೆಚ್ಚಾಗಿ 


ಭಾಗವಹಿಸುವುದು ವಿಶೇಷ. 


ದೊಡ್ಡಮಳೂರು: ತಾಲ್ಲೂಕಿನ ಮತ್ತೊಂದು ಪ್ರಸಿದ್ದ ವೈಷ್ಣವ ಕ್ಷೇತ ದೊಡ್ಡ ಮಳೂರು. ಇದು ಶೈವಕ್ಷೇತವೂ 
ಆಗಿತ್ತೆನ್ನಲಾಗಿದೆ,  ಜೋಳರ ಕಾಲದಲ್ಲಿ ಪೆರಿಯಾ ಮಾಳೂರು ಎಂದು ಮಾಲಲೂರು, ಮೂಲವೂರು, 
ಮಾಳೆತೂರು, ರಾಜೇಂದ್ರ ಸಿಂಹಪುರ ಚತುರ್ಮೇದ ಮಂಗಳಪುರ, ಜ್ಞಾನಮಂಟಪಕ್ಷೇತ್ರ, ತೆಂ ಕಣಯೋಧ 
ಪಂಚಕೇಶನಗರ, ಭಕ್ತಿವೃದ್ಧಿ ವಿಮಾನಪುರ ಧರ್ಮವೃದ್ಧಿ ಕ್ಷೇತ್ರ ಎಂಬ ಹೆಸರುಗಳಿಂದ ಕರೆಸಿಕೊಂಡಿರುವ 
ಕ್ಷೇತ್ರವಾಗಿದೆ. ಚೋಳರ ಕಾಲದಲ್ಲೇ ಶ್ರೀ ಅಪಮೇಯಸ್ತಾಮಿ ಮಂದಿರ ನಿರ್ಮಾಣವಾಯಿತೆಂದು. ಆನಂತರ 
ಹೊಯ್ದಳರ ಅರಸರು ಮತ್ತು ವಿಜಯನಗರದ ಅರಸರು ಈ ದೇವಾಲಯಕ್ಕೆ ಹೆಚ್ಚಿನ ಉತ್ತೇಜನ ನೀಡಿ 
ದೇವಾಲಯವನ್ನು ಅಭಿವೃದ್ಧಿಪಡಿಸಿದರೆಂದು ತಿಳಿದುಬಂದಿದೆ. ಶ್ರೀ ರಾಮಾನುಜಾಚಾರ್ಯರು ಈ 
ದೇವಾಲಯದಲ್ಲಿ ಒಂದು ವಾರ ತಾತ್ಥಾಲಿಕ ವಾಸ್ತವ್ಯ ಹೂಡಿದ್ದರೆಂದು ಇತಶಿಹ್ಯ ಹೇಳುತ್ತದೆ. ಈ 
ದೇವಾಲಯದಲ್ಲಿರುವ ಸಾಲಿಗ್ರಾಮ ಶಿಲೆಯ ಅಂಬೆಗಾಲಿನ ಶ್ರೀ ಕೃಷ್ಣನ ಮೂರ್ತಿಯನ್ನು ಸ್ವತಃ ಶ್ರೀ ವ್ಯಾಸರಾಯರು 
ಸ್ಥಾಪಿಸಿದರೆಂದು, ಅಲ್ಲಿನ ಕೃಷ್ಣನ ಚೆಲುವನ್ನು ನೋಡಿಯೇ ಪುರಂದರದಾಸರು "ಆಡಿಸಿದಳೇ ಯಶೋಧೆ 
ಜಗದೋದ್ದಾರನ' ಎಂಬ ಕೀರ್ತನೆಯನ್ನು ರಚಿಸಿದರೆನ್ನಲಾಗಿದೆ. ಶೈವ ಮಂದಿರಗಳಾದ ಶ್ರೀ ಕೈಲಾಸೇಶ್ವರ 
ದೇವಸ್ಥಾನ, ಕಲ್ಲಿನಾಥೇಶ್ವರ, ಶ್ರೀಮುಕ್ತನಾಥೇಶ್ವರ, ಶ್ರೀ ಜಲಕಂಠೇಶ್ವರ ದೇವಸ್ಥಾನಗಳು ಈ ಊರಿಗೆ ಶೈವಕ್ಷೇತ್ರದ 


19 


ಹಿರಿಮೆಯನ್ನು ಮೂಡಿಸಿದ್ದು ನಾಲ್ಲು ದಿಕ್ಕಿನಲ್ಲೂ ನಾಲ್ಕು ಸರೋವರಗಳನ್ನು ಹೊಂದಿರುವ ಇದು ಪುಣ್ಮಸ್ನಾನಕ್ಕೆ 
ಸಹ ಹೆಸರುವಾಸಿಯಾಗಿದೆ. 


ಕೆಂಗಲ್‌: ಚನ್ನಪಟ್ಟಣ ತಾಲ್ಲೂಕಿನ ಮಗದೊಂದು ಪ್ರಸಿದ್ದ ವೈಷ್ಣವ ಕ್ಷೇತ್ರ ಬೆಂಗಳೂರು-ಮೈಸೂರು ರಸ್ಥೆಯಲ್ಲಿ 
ಚನ್ನಪಟ್ಟಣದಿಂದ ಮೂರು ಕಿ.ಮೀ. ದೂರದಲ್ಲಿರುವ ಕೆಂಗಲ್‌. ಕೆಂಗಲ್‌ ಆಂಜನೇಯ ಸ್ವಾಮಿಯ ಗುಡಿಯು 
ಈಗಿನದಾದರೂ ಆಂಜನೇಯಸ್ವಾಮಿ ಮತ್ತು ಈ ಜಾಗ ಪ್ರಾಚೀನವಾದುದೆೇ. ಕೆಂಪು ಕಲ್ಲಿನ ಬಂಡೆಯೊಂದರಲ್ಲಿ ಶ್ರೀ 
ವ್ಯಾಸರಾಜ ಆಂಜನೇಯ ಚಿತ್ರ ಬರೆದು ಪೂಜಿಸಿದರಂತೆ. ವ್ಯಾಸರಾಜರ ಒಟ್ಟು 732 ಆಂಜನೇಯ ಮೂರ್ತಿಗಳನ್ನು 
ಪ್ರತಿಷ್ಠಾಪನೆ ಮಾಡಿದ್ದು ಈ ರೇಖಾಚಿತವು ಮೂರ್ತಿಯಾಗಿ ರೂಪ ಪಡೆಯಿತು ಎಂದು ಇತಿಹ್ಯವು ತಿಳಿಸುತ್ತದೆ. 
ವಿಧಾನಸೌಧದ ನಿರ್ಮಾರ್ತ್ವ ಹಾಗೂ ಮಾಜಿ ಮುಖ್ಯಮಂತ್ರಿ ಕೆಂಗಲ್‌ ಹನುಮಂತಯ್ಯನವರು ಈ ದೇವರ 
ವರಪ್ರಸಾದದಿಂದ ಜನಿಸಿದರೆನ್ನಲಾಗಿದೆ. ಅವರ ಬೌತಿಕ ಶರೀರವನ್ನು ಈ ಜಾಗದಲ್ಲಿಯೇ ಸಮಾಧಿ ಮಾಡಲಾಗಿದೆ 
ಎನ್ನಲಾಗುವುದು. ದಿವಾನ್‌ ಸರ್‌ ಮಿರ್ಜಾ ಇಸ್ಮಾಯಿಲ್‌ರವರು ಬೆಂಗಳೂರಿಗೆ ಹೋಗುವಾಗ ಈ ಸ್ಥಳಕ್ಕ ಭೇಟಿ 


ನೀಡುತ್ತಿದ್ದರೆಂದು ಇತಿಹಾಸದ ದಾಖಲೆಗಳು ತಿಳಿಸುತ್ತವೆ. 


ಎರಡನೇ ಮಂತ್ರಾಲಯ-ಅಬ್ದೂರು: ಅಬ್ಲೂರು ಕರ್ನಾಟಕದ ಎರಡನೆಯ ಮಂತ್ರಾಲಯವೆಂದೇ ಹೆಸರುವಾಸಿ. 
ಬಹ್ಮಣ್ಕತೀರ್ಥರ ಬೃಂದಾವನ ಇರುವ ಪ್ರದೇಶವೇ ಅಬ್ಲೂರು. ತಪಸ್ಥಿಗಳು, ತಿಕಾಲಜ್ಞಾನಿಗಳು ಆಗಿದ್ದ 
ಬಹ್ಮಣತೀರ್ಥರು ಸೂರ್ಯಂಶಸಂಭೂತರೆಂಬ ಪ್ರತೀತಿ ಇದೆ. ಪವಾಡಪುರುಷರಾಗಿದ್ದ ಈ ಸೂರ್ಯಾವಂಶ 
ಸಂಭೂತ ಯತಿಗಳು ವಿಜಯನಗರದ ಶ್ರೀ ಕೃಷ್ಣದೇವರಾಯನ ಸಿಂಹಾಸನಕ್ಕೆ ಒದಗಿದ್ದ "ದುರ್ಯೋಗ'ವನ್ನು 
ದೂರ ಮಾಡಿದರೆಂದೂ, ಬಹ್ಮಣ್ಕತೀರ್ಥರ ಶಿಷ್ಠರಾದ ಶ್ರೀವ್ಯಾಸರಾಯರಿಗೆ ವಿಜಯನಗರದ ಅರಸ 
ಶ್ರೀಕೃಷ್ಣದೇವರಾಯನು ಗುರುಕಾಣಿಕೆಯಾಗಿ ಅಬ್ದೂರು ಗ್ರಾಮವನ್ನು 1523ರಲ್ಲಿ ದಾನ ಮಾಡಿದ ಬಗ್ಗೆ ಶಾಸನದಲ್ಲಿ 
ಉಲ್ಲೇಖವಿದೆ. ಇಲ್ಲಿ ಶ್ರೀ ಲಕ್ಷಿ ಧರತೀರ್ಥ ಬೃಂದಾವನ, ಶ್ರೀ ರಘುನಾಥತೀರ್ಥ, ಶ್ರೀ ಲಕ್ಷಿ ನಾರಾಯಣತೀರ್ಥ, ಶ್ರೀ 
ಲಕ್ಷಿ ಮನೋಹರತೀರ್ಥ, ಶ್ರೀ ಲಕ್ಷಿ, ಧರತೀರ್ಥ ಸೇರಿ ಒಟ್ಟು 8 ಬೃಂದಾವನಗಳಿವೆ. ಕನ್ನಡದ ಮೊದಲ 
ವಾಗ್ಗೇಯಕಾರರಾದ ಶ್ರೀಪಾದರಾಯರು ತಮ್ಮ ಬಾಲ್ಕವನ್ನು ಅಬ್ಬೂರಿನಲ್ಲಿ ಕಳೆದರೆಂಬ ಪ್ರತೀತಿ ಈ ಪುಣ್ಯಕ್ಷೇತ್ರಕ್ಕಿದೆ. 
ಜೈನಕೇಂದ್ರ-ಬೇವೂರು: ಬೇವೂರು ಚನ್ನಪಟ್ಟಣ ತಾಲ್ಲೂಕಿನಲ್ಲಿರುವ ಪಮುಖ ಜೈನಕೇಂದ್ರ. ಕ್ರಿ.ಶ. 900ರಲ್ಲಿ ಈ 
ಜಾಗವನ್ನು "ನಿಂಬಗ್ರಾಮ' ಎಂದು ಜೈನರು ಕರೆದಿದ್ದಾರೆ. ಆನಂತರ ಕ್ರಿ.ಶ. 1331ರಲ್ಲಿ ಹೊಯ್ದ್ಗಳ ಬಲ್ಲಾಳನು 


“ಬೇವೂರು' ಎಂದು ಕರೆದನು. ಈ ಸ್ಥಳ ಬಳಿಕ ಮಣ್ಣಿನ ಮಡಿಕೆ ಮಾಡುವವರ ಸ್ಥಳವಾಗಿ “ಕುಡಿಕೆ ಬೇವೂರು” 
ಎಂಬ ಹೆಸರೂ ಬಂದಿತ್ತು. ಇಲ್ಲಿನ ಶ್ರೀ ತಿಮ್ಮಪ್ಪನ ಬೆಟ್ಟವು ಒಂದು ಕಾಲದಲ್ಲಿ ಜೈನರ ಕೇಂದ್ರವಾಗಿದ್ದು ಅದನ್ನು 


20 


“ಕೆರುಗುಂಡ' ಎಂದು ಕರೆಯುತ್ತಿದ್ದರು. ಜೈನ ಮುನಿಗಳಾದ ಸಿದ್ದಿ ಮತ್ತು ಚಂದಸೇನರು ಧರ್ಮಗುರುಗಳಾಗಿ ಇಲ್ಲಿ 
ಆಳ್ಗಿಕೆ ನಡೆಸಿದ ಬಗ್ಗೆ ದಾಖಲೆಗಳು ದೊರೆತಿವೆ. ಒಂದು ಕಾಲದಲ್ಲಿ ಜೈನರ ಪವಿತ್ರ ಸ್ಥಳವಾಗಿದ್ದ ಈ ಊರಿನಲ್ಲಿ ಸದ್ಯ 
ಯಾವುದೇ ಸ್ಮಾರಕವಾಗಲಿ, ಕೀರ್ತಿ ಸ್ವಂಭಗಳಾಗಲಿ ಕಾಣಬರುವುದಿಲ್ಲ. 


ಕೂರಣಗೆರೆಬೆಟ್ಟ (ನರಸಿಂಹಸ್ತಾಮಿ ಬೆಟ್ಟ): ಚನ್ನಪಟ್ಟಣದಿಂದ 8 ಕಿ.ಮೀ. ದೂರದಲ್ಲಿ ಯೋಗಾ 
ನರಸಿಂಹಸ್ತಾಮಿಯ ಬೆಟ್ಟವಿದೆ. ಈ ಬೆಟ್ಟವು ಐತಿಹಾಸಿಕ ಮಹತ್ತಕ್ಕಿಂತ ಪ್ರಕೃತಿಪಿಯರ ತಾಣವಾಗಿ ಬಹಳ ಪಸಿದ್ದಿ 
ಪಡೆದಿದೆ. ವಿಜಯನಗರ ಶೈಲಿಯ ಕಂಬದಲ್ಲಿ ನರಸಿಂಹದೇವರು ಉದ್ದವವಾಗಿರುವ ರೂಪ ಕಂಡುಬರುವುದು 
ಇಲ್ಲಿನ ವಿಶೇಷ ಭೂಮಟ್ಟದಿಂದ 1000 ಅಡಿಗಳ ಎತ್ತರದಲ್ಲಿ ಈ ದೇವಸ್ಥಾನವಿದ್ದು ಈ ಸ್ಥಳದಿಂದ ಮಾರ್ಚನಹಳ್ಳಿ 
ಕೆರೆ, ತಿಪ್ಪೂರು ಕೆರೆ ನೂಣ್ಣೂರು ಬೆಟ್ಟ ಗರಕಹಳ್ಳಿ ಬೆಟ್ಟಗಳು ರಮಣೀಯವಾಗಿ ಕಂಡುಬರುತ್ತವೆ. ಪ್ರತಿ ಶ್ರಾವಣ 
ಶನಿವಾರದಂದು ಈ ಬೆಟ್ಟದಲ್ಲಿ ಜರುಗುವ ಬಹುದೊಡ್ಡ ಜಾತ್ರೆಯಲ್ಲಿ ಸಾವಿರಾರು ಜನರು ಪಾಲ್ಗೊಳ್ಳುತ್ತಾರೆ. 


ಮಳೂರು ಪಟ್ಟಣ: ಚನ್ನಪಟ್ಟಣ ತಾಲ್ಲೂಕಿನ ಐತಿಹಾಸಿಕ ಸ್ಥಳಗಳಲ್ಲಿ ಮಳೂರಿಗೆ ವಿಶೇಷ ಸ್ಥಾನಮಾನ. ಇದು ಕಣ್ಣ 
ನದಿಯ ದಂಡೆಯ ಮೇಲಿದೆ. ಚೋಳರ ಕಾಲದಲಿ ಚತುರ್ವೇದಿ ಮಂಗಲಪುರವೆಂದು ಕರೆಯಲ್ಲಡುತ್ತಿತ್ತೆಂದು 
ಸಂಶೋಧಿತವಾಗಿದೆ. ಹಲವಾರು ವೀರಗಲ್ಲುಗಳು, ವಿಜಯನಗರ ಕಾಲಕ್ಕೆ ಸೇರಿದ ಬರಹಗಳು ಇಲ್ಲಿ 
ಕಾಣಬಹುದಾಗಿದೆ. 1763ರಲ್ಲಿ ಮಳೂರು ಪಟ್ಟಣವನ್ನು ಕಾಣಿಕೆಯಾಗಿ ಹೈದರಾಲಿಯು ತನ್ನ ಗುರು "ಫಕೀರಷಾಹಿ 
ಖಾದರ್‌'ಗೆ ನೀಡಿದ ದಾಖಲೆ ದೊರೆತಿದೆ. ಶ್ರೀ ನಾರಾಯಣಸ್ವಾಮಿ, ಶ್ರೀ ಅಮೃತೇಶ್ವರ, ಶ್ರೀ ವರದರಾಜ, ಶ್ರೀ 
ಚೌಡೇಶ್ವರಿ ಅಮ್ಮನವರ ಹಾಗೂ ಶಿವ ದೇವಾಲಯವೊಂದು ಇಲ್ಲಿದ್ದು ಈ ದೇಗುಲಕ್ಕೆ ಶ್ರೀ ಅಮೃತೇಶ್ವರ 
ದೇವಸ್ಥಾನವೆಂದು ಕರೆಯುತ್ತಾರೆ. ಈ ದೇವಸ್ಥಾನದ ಬಳಿ ಕ್ರಿಶ. 900ರ ಕನ್ನಡದ ಒಂದು ಶಾಸನವಿದೆ. ಶ್ರೀ 
ಅಮೃತೇಶ್ವರ ದೇವಸ್ಥಾನದ ಹತ್ತಿರ ಇರುವ ಶ್ರೀ ನಾರಾಯಣಸ್ವಾಮಿ ಮಂದಿರದ ಬಳಿ ತಮಿಳು ಶಾಸನ ಇದೆ. ಈ 
ಶಾಸನವು ಕ್ರಿ.ಶ. 1007ರಲ್ಲಿ ರಾಜರಾಜಜೋಳನು ದೇವಸ್ಥಾನದ ನಿರ್ವಹಣೆಗೆ ಬೇಕಾದ ಪೂಜೆಯ ವೆಚ್ಚಕ್ಕೆ ಬೇಕಾದ 
ಸವಲತ್ತಿನ ಬಗ್ಗೆ ತಿಳಿಸುತ್ತದೆ. ಶ್ರೀ ಚೌಡೇಶ್ವರಿ ದೇವಸ್ಥಾನದ ಹತ್ತಿರ ಮತ್ತೊಂದು ಶಾಸನವಿದ್ದು ಹಲವು 
ವೀರಗಲ್ಲುಗಳು ಸಹ ಇವೆ. ಇದು ವಿಜಯನಗರ ಕಾಲದ ಶೈಲಿಯನ್ನು ಹೊಂದಿದ್ದು ದೇವಸ್ಥಾನದಲ್ಲಿ ಭೈರವದುರ್ಗಾ 
ಮತ್ತು ದ್ಹಾರಪಾಲಕರು ಇದ್ದಾರೆ. ಶ್ರೀ ಚಾಮುಂಡಿ ಮೂರ್ತಿ ಸಹ ಈ ದೇವಾಲಯದಲ್ಲಿ ನೋಡಬಹುದಾಗಿದೆ. ಕ್ರಿ.ಶ. 
1437ರಲ್ಲಿ ದೇವರಾಯ ವಿಜಯನಗರ ಕಾಲದ ಆಳ್ಲಿಕೆಗೆ ಸಂಬಂಧಿಸಿದ ವೀರಗಲ್ಲು ಮತ್ತು ಶಾಸನ ಸಹ ದೊರೆತಿದೆ. 


ಕೂಡ್ಲೂರು: ಗಂಗ, ಚೋಳ ಮತ್ತು ವಿಜಯನಗರ ಅರಸರ ಕಾಲದಲ್ಲಿ ಈ ಐತಿಹಾಸಿಕ ಸ್ಥಳವು ಅಗ್ರಹಾರವಾಗಿತ್ತು. 
ಈ ಊರಿನಲ್ಲಿರುವ ಚೋಳರ ಕಾಲದ ಶಾಸನದ ಪ್ರಕಾರ ಈ ಗ್ರಾಮಕ್ಕೆ ಮೊದಲು ಇದ್ದ ಹೆಸರು 


21 


"ರಾಜರಾಜಚತುರ್ವೇದಿ ಮಂಗಲಂ ಅಗ್ರಹಾರ". ಇಂದಿಗೂ ಈ ಗ್ರಾಮದಲ್ಲಿ 25ಕ್ಕಿಂತ ಹೆಚ್ಚು ದೇವಾಲಯಗಳಿವೆ. ಆ 
ಪೈಕಿ ಶ್ರೀ ಮಂಗಳೇಶ್ವರ, ಶ್ರೀ ಪಾತಾಳೇಶ್ವರ, ಶ್ರೀ ಮಹಾಬಲೇಶ್ವರ, ಶ್ರೀ ವೈದ್ಯನಾಥೇಶ್ವರ, ಶ್ರೀ ಮರಳೇಶ್ವರ ಎಂಬ 
ಪಂಚಲಿಂಗ ದೇವಸ್ಥಾನಗಳು ಪ್ರಮುಖವಾಗಿದ್ದು ಇವುಗಳು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿವೆ ಎಂದು 
ದಾಖಲೆಗಳು ತಿಳಿಸುತ್ತದೆ. ಕ್ರಿ.ಶ.1305ರಲ್ಲಿ ಹೊಯ್ದಳರು ಸಹ ಈ ಮಂದಿರಕ್ಕೆ ಹಲವು ದಾನದತ್ತಿ ನೀಡಿದ ಬಗ್ಗೆ 
ದಾಖಲೆಯನ್ನು ಕಾಣಬಹುದಾಗಿದೆ. ಗಂಗ ಆಡಳಿತ ಕ್ರಿ.ಶ.1600ರಲ್ಲಿ "ಗಂಗರಾಜ ವಿಜಯಪಾಲ'ನ ಮತ್ತೊಂದು 
ಐತಿಹಾಸಿಕ ಮಹತ್ವಪೂರ್ಣವಾದ ಮಂದಿರವೆಂದರೆ ಶ್ರೀರಾಮ ದೇವಾಲಯವನ್ನು ನಿರ್ಮಿಸಿದನೆಂದು ಐತಿಹ್ಯಗಳು 
ತಿಳಿಸುತ್ತವೆ. ಜಟಾಯು ಪಕ್ಷಿಗೆ ಮುಕ್ತಿ ನೀಡಲು ಶ್ರೀ ವಿಷ್ಣು ಮೂರ್ತಿ ರೂಪದಲ್ಲಿ ಕಾಣಿಸಿಕೊಂಡು ಜಟಾಯು 
ಪಕ್ಷಿಗೆ ಮುಕ್ತಿ ನೀಡಿದ್ದು ಈ ಮಂದಿರದ ವಿಶೇಷವಾಗಿದೆ. ವಿಷ್ಣು ಮತ್ತು ಶ್ರೀ ರಾಮನ ರೂಪದ ಸಂಗಮವಾಗಿರುವ 
ಇದು ಅಭಯಹಸ್ವ ಶಂಖಚಕ್ರ ಕಟಿಹಸ್ಥದಿಂದ ಕೂಡಿದೆ. ವಿಜಯನಗರ ಅರಸರು ಈ ವರದಿಯನ್ನು 
ಜೀರ್ಣೋದ್ದಾರಗೊಳಿಸಿದ್ದಾರೆ. ಇಲ್ಲಿನ ಗೋಡೆಗಳ ಮೇಲೆ ಮೂರು ತಮಿಳು ಶಿಲಾಲೇಖನಗಳು ಕಂಡುಬರುತ್ತವೆ. 
ಮೊದಲನೇ ದಾಖಲೆಯು ಕ್ರಿ.ಶ.1232 ತಿರುಮಲ ಪಾಡಿಯ ರಾಜಸಿಂಗನು ಭೂಮಿಯನ್ನು ನೀಡಿದ ವಿಚಾರವನ್ನು 
2ನೇ ದಾಖಲೆಯು ಕ್ರಿ.ಶ.1180ರಲ್ಲಿ ಹೊಯ್ದಳರ ಎರಡನೇ ಬಲ್ಲಾಳನು ಈ ದೇವಸ್ಥಾನಕ್ಕೆ ಕೆಲವು ಕಾಣಿಕೆ ನೀಡಿದ 
ವಿವರವನ್ನು ಮೂರನೇ ಲೇಖನ, ಕ್ರಿ.ಶ.1288ರಲ್ಲಿ ಕನ್ನಡ ಶಾಸನ ಕನಕಹಳ್ಳಿಯ ಮಹಿಳೆಯೊಬ್ಬರು ತೆಂಗಿನ 
ತೋಟವನ್ನು ಈ ದೇವಸ್ಥಾನಕ್ಕೆ ನೀಡಿದ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತವೆ. ಈ ಸ್ಥಳದಲ್ಲಿ ಚೋಳರ ಕಾಲದ 
ಹಲವು ಗ್ರಾಮ ಶಾಸನಗಳು, ನಟರಾಜ, ಶಿವ, ಪಾರ್ವತಿಯ ಪಂಚಲೋಹದ ವಿಗ್ರಹಗಳು ದೊರೆತಿದ್ದು ಸದ್ಯ 
ಇವೆಲ್ಲವೂ ಪ್ರಾಚ್ಯವಸ್ತು ಮತ್ತು ಪುರಾತತ್ವ ಇಲಾಖೆ ವಶದಲ್ಲಿವೆ. 


ಸೋಗಾಲ: "ಗಾಲ' ಎಂಬ ಯಷಿಯು ಈ ಜಾಗದಲ್ಲಿ ತಪಸ್ಸು ಮಾಡಿದ್ದರಿಂದ ಈ ಗ್ರಾಮದ ಹೆಸರು ಸೋಗಾಲ 
ಎಂದಾಯಿತು ಎಂಬ ಐತಿಹ್ಯವಿದೆ. ಸೋಮೇಶ್ಷರ (ಈಶ್ವರ) ದೇವಸ್ಥಾನ, ಶ್ರೀ ಆಂಜನೇಯ ಸ್ವಾಮಿ, ಶ್ರೀ 
ಕಾಳಮ್ಮನವರ ದೇವಸ್ಥಾನ ಈ ಗ್ರಾಮದಲ್ಲಿದೆ. ವಿಜಯನಗರ ಕಾಲದ ಕೊಡುಗೆಯಾಗಿರುವ ಈಶ್ವರನ 
ದೇವಾಲಯವು ಗರ್ಭಗೃಹ, ಆರಾಧನಾ ಮಂಟಪ ಹಾಗೂ ದ್ರಾವಿಡ ಶಿಖರವನ್ನು ಹೊಂದಿದೆ. ಪೂರ್ವ ಮತ್ತು 
ದಕ್ಷಿಣ ದಿಕ್ಕಿಗೆ ಬಾಗಿಲು ಇದೆ. ಎರಡು ಕಡೆಯು ಚಿಕ್ಕ ಮುಖಮಂಟಪವಿದೆ. ಸೂರ್ಯ, ಗಣಪತಿ ಹಾಗೂ 


[5 


ಸಪ್ತಮಾತೃಕೆಯರ ಸುಂದರವಾದ ಶಿಲ್ಲಗಳನ್ನು ಒಳಗೊಂಡಿದೆ. ನವರಂಗದ ದಕ್ಷಿಣ ಪ್ರವೇಶದ್ದಾರದಲ್ಲಿ 


ವಿಜಯನಗರ ಅರಸರ ಕಾಲದ ಕಾಲಕ್ಕೆ ಬಳಕೆಗೆ ಬಾರದ ಕನ್ನಡ ಲಿಪಿಯ ಶಾಸನವೂ ಇದೆ. ನವರಂಗದ ಪಶ್ಲಿಮದ 
ಬಾಗಿಲಲ್ಲಿ ದ್ಹಾರಪಾಲಕರಿದ್ದರೆ, ದೇವಸ್ಥಾನದ ಸನಿಹ ಒಂದು ವೀರಗಲ್ಲು ಹಾಗೂ ಎರಡು ಮಾಸ್ತಿಕಲ್ಲು ಇವೆ. ಈ 


22 


ದೇವಸ್ಥಾನದ ಹಿಂದೆಯೂ ಸಹ ಕೆಲವು ವೀರಗಲ್ಲು ಇದ್ದು ಒಬ್ಬ ರಾಜನು ಹುಲಿಯೊಂದಿಗೆ ಸೆಣಸುತ್ತಿರುವ 
ಚಿತ್ರಗಳನ್ನು ಕೆತ್ತಲಾಗಿದೆ. 


ಸಿಂಗರಾಜಿಪುರ: ಚನ್ನಪಟ್ಟಣದಿಂದ ಸಾತನೂರಿಗೆ ಹೋಗುವ ಮಾರ್ಗದಲ್ಲಿ ಸಿಗುವ ಸ್ಥಳವೇ ಸಿ೦ಗರಾಜಿಪುರ. 
ಸುಮಾರು 110 ಅಡಿ ಎತ್ತರದಲ್ಲಿರುವ ಬೆಟ್ಟ ಶ್ರೀ ಗವಿರಂಗಸ್ತಾಮಿ ಬೆಟ್ಟವೆಂದೇ ಪಸಿದ್ದಿ ಹೊಂದಿದೆ. "ಸಿಂಗರಾಜ' 
ಎಂಬ ಹೊಯ್ದ್ಗಳ ದೊರೆಯ ಆಳ್ಗಿಕೆಗೆ ಸೇರಿದ್ದರಿಂದ ಈ ಗ್ರಾಮಕ್ಕೆ ಸಿಂಗರಾಜಪುರವೆಂದು ಬಂದಿರಬಹುದೆಂದು 
ಊಹಿಸಲಾಗಿದೆ. "ಸಿಂಗರಾಜಪುರ' ಎನ್ನುವುದು ಶೃಂಗರಾಜಪುರ ಎನ್ನುವುದರಿಂದ ನಿಷ್ಠನ್ನವಾಗಿದೆಯೆಂದು 
ಹೇಳುವವರೂ ಇದ್ದಾರೆ. ಈ ಗ್ರಾಮದಲ್ಲಿ ಗೋಪಾಲಕೃಷ್ಣ ದೇವಸ್ಥಾನವಿದ್ದು ವಿಜಯನಗರ ಶೈಲಿಯ ಬಾಗಿಲಿನ 
ದ್ಹಾರಪಾಲಕರ ಚಿತ್ರ ಕಂಡುಬರುತ್ತದೆ. ಈ ಊರಿಗೆ ಹೊಂದಿಕೊಂಡಂತೆ ಶ್ರೀ ಗವಿರಂಗಸ್ತಾಮಿ ಬೆಟ್ಟದ ರಸ್ತೆಯಲ್ಲೇ 
ಭೈರವ ಗುಹೆ ಇದ್ದು ಗವಿರಂಗಸ್ತಾಮಿ ಲಿಂಗಾಕೃತಿಯಲ್ಲಿದೆ. ಸೀತೆಯು ಸ್ನಾನಕ್ಕಾಗಿ ಲಕ್ಷ ಣನು ಬಾಣಪ್ರಯೋಗ 
ಮಾಡಿದ ಬಿಲ್ಲು ಸೊಣೆ ಇಲ್ಲಿದೆ. ಈ ಸೊಣೆಗೂ ಮುತ್ತತ್ತಿಯ ನದಿಗೂ ಸಂಬಂಧವಿದೆ. ಅಲ್ಲಿ ಪ್ರವಾಹ ಬಂದಾಗ 


ಇಲ್ಲಿ ನೀರು ಉಕ್ಕುತ್ತದೆ ಎಂದು ಹೇಳುವುದುಂಟು. 


ಹೊಂಗನೂರು : ಹೊಂಗನೂರು ಚನ್ನಪಟ್ಟಣದ ಐತಿಹಾಸಿಕ ಮಹತ್ವದ ಸ್ಥಳ. ಹೊಂಗನೂರಿಗೆ ಹಿಂದೆ 
“ಪುಂಗನೂರು', "ಹುಂಗನೂರು' ಎಂದು ಶಾಸನಗಳು ತಿಳಿಸುತ್ತವೆ. ಚೋಳರ ಕಾಲದಲ್ಲಿ ಅಗ್ರಹಾರವಾಗಿದ್ದು, ಅವರ 
ಕಾಲದಲ್ಲಿ ಈ ಗಾಮಕ್ಕೆ ಇದ್ದ ಮತ್ತೊಂದು ಹೆಸರು "ತ್ರಿಲೋಕ್ಕಮಾದೇವಿ-ಚತುರ್ವೇದಿ-ಮಂಗಳಂ'. ಎಂದು 
ತ್ರಿ.ಶ.1296ರ ಹೊಯ್ದಳರ ದಾಖಲೆ ಪ್ರಕಾರ "ಹೊಂಗನೂರು' ಎಂದು ಕಂಡುಬರುತ್ತದೆ. ಗಂಗರ ಕಾಲದಲ್ಲಿ ಇದು 
"ಚಿಕ್ಕ ಗಂಗವಾಡಿ" ಪ್ರಾಂತ್ಯದ ಕೇಂದ್ರಸ್ಥಾನವೆಂತಲೂ, ಶಿಂಷಾ ನದಿಯ ಅಕ್ಕಪಕ್ಕದ ಊರುಗಳಿಗೆ ಕೇಂದ್ರಸ್ಥಾನವಾಗಿತ್ತು 
ಎಂದು ಮಳವಳ್ಳಿ ತಾಲ್ಲೂಕಿನ "ನಿಟ್ಲೂರಿನ ಶಾಸನ'ವು ತಿಳಿಸುತ್ತದೆ. ಈ ಗ್ರಾಮದಲ್ಲಿ ಕೋಡಿಭೈರವ ಗುಡಿ, ಲಕ್ಷಿ 
ಗೋಪಾಲಕೃಷ್ಣ ಮಾರಮ್ಯ ಈಶ್ವರ (ಹೊನ್ನಲೇಶ್ತರ) ಮುಂತಾದ ದೇವಸ್ಥಾನಗಳು ಇವೆ. ಕ್ರಿ.ಶ. 1155ರಲ್ಲಿ ಎರಡನೇ 
ನರಸಿಂಹನು ಕೆತ್ತಿಸಿರುವ ಒಂದು ಶಾಸನದ ಪ್ರಕಾರ ಮಲ್ಲಿದೇವನಾಯಕ ಯುದ್ದದಲ್ಲಿ ವೀರಾವೇಶದಿಂದ 
ಹೋರಾಡಿ ಸತ್ತನೆಂದು ಅವನ "ನಾಗವ್ರೆ' ಈ ವೀರಕಲ್ಲನ್ನು ನಿಲ್ಲಿಸಿದ್ದಾಳೆ. 


ಐತಿಹಾಸಿಕ ಇಗ್ಗ್ಲಲೂರು: ಚನ್ನಪಟ್ಟಣ ತಾಲ್ಲೂಕಿನ ಗಡಿಭಾಗದಲ್ಲಿರುವ ಐತಿಹಾಸಿಕವಾಗಿ ಬಹಳ ಮಹತ್ವವನ್ನು 
ಪಡೆದಿದೆ. ಈ ಊರಲ್ಲಿ ಹಲವಾರು ಮಾಸ್ತಿಕಲ್ಲು ವೀರಗಲ್ಲು ಹಾಗೂ ದೇವಸ್ಥಾನಗಳಿವೆ. ಚೋಳರ ಕಾಲದ 
ಬಸವೇಶ್ರರ ದೇವಸ್ಥಾನ, ವಿಜಯನಗರದ ಕಾಲದ ಶ್ರೀ ಸೋಮೇಶ್ವರ ದೇವಸ್ಥಾನ, ಶ್ರೀ ಸಿದ್ದೇಶ್ವರ ದೇವಸ್ಥಾನ, ಶ್ರೀ 


23 


ಶಂಭುಲಿಂಗೇಶ್ವರ ದೇವಸ್ಥಾನಗಳಿವೆ. ಈ ಗ್ರಾಮವು ಒಂದು ಕಾಲದಲ್ಲಿ ರಾಜಕೀಯವಾಗಿ ಮಹತ್ವ ಪಡೆದಿತ್ತೆಂಬ 
ಮಾಹಿತಿ ಹೊಯ್ದಳರ ಕಾಲಕ್ಕೆ ಸೇರಿದೆಯೆನ್ನಲಾದ ಶಾಸನದಿಂದ ತಿಳಿದುಬರುತ್ತದೆ. 


1.3 ಚನ್ನಪಟ್ಟಣ ತಾಲ್ಲೂಕಿನ ಹಿರಿಮೆ 

ಚನ್ನಪಟ್ಟಣ ತಾಲ್ಲೂಕು ಪುರಾಣೇತಿಹಾಸ ಕಾಲದಿಂದಲೂ ಹೆಸರುವಾಸಿಯಾದ ನಾಡು. ಈ ತಾಲ್ಲೂಕು 
ರಾಜಕೀಯ, ಸಾಹಿತ್ಯ, ಸಂಸ್ಕೃತಿಯನ್ನು ಸಮೃದ್ಧಗೊಳಿಸಲು ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಕಲೆ, ಸಾಹಿತ್ಯ, 
ಶಿಕ್ಷಣ, ಸಂಸ್ಕೃತಿ, ರಾಜಕೀಯ, ಚಳುವಳಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಬೆಳಗಿದ ಮಹಾಪುರುಷರು ಈ ನೆಲದಲ್ಲಿ 
ಹುಟ್ಟಿ ತಾಲ್ಲೂಕಿಗೆ ಕೀರ್ತಿ ತಂದಿದ್ದಾರೆ. ರಾಜ್ಯದ ಬೆಳವಣಿಗೆ-ಹಿರಿಮೆ ಹೆಚ್ಚಿಸುವಲ್ಲಿ ಚನ್ನಪಟ್ಟಣ ತಾಲ್ಲೂಕು ತನ್ನ 
ವಿಶಿಷ್ಟ ಕಾಣ್ಗೆಯನ್ನು ನೀಡಿ ಅಸ್ಲಿತೆಯನ್ನು ಜಗಜ್ಞಾಹೀರುಗೊಳಿಸಿದೆ. ಕೃತಯುಗದಲ್ಲಿ ವಿಜಯಪಾಲರೂ 
ತ್ರೇತಾಯುಗದಲ್ಲಿ ಕಣ್ಣ ಮಹರ್ಷಿಗಳೂ ದ್ದಾಪರದಲ್ಲಿ ಲಂಬಕರ್ಣರೂ, ಕಲಿಯುಗದ ವಿಜ್ಞಾನೇಶ್ವರರೂ 
ಚನ್ನಪಟ್ಟಣದಲ್ಲಿದ್ದರೆಂಬುದು ಜನರ ನಂಬಿಕೆ”. ಚನ್ನಪಟ್ಟಣ ತಾಲ್ಲೂಕು ಸಾಹಿತ್ಯ, ಕಲೆ, ಸಂಸ್ಕೃತಿಯ ಅನುಕರಣೆಗೆ 
ಪ್ರೇರಕವಾಗಿದೆ. 16ನೆಯ ಶತಮಾನದಲ್ಲಿಯೇ ದಾಸ ಪರಂಪರೆಯು ಹುಟ್ಟಿ ಬೆಳೆದಿದ್ದು ಇಲ್ಲಿಂದಲೇ. ವ್ಯಾಸರಾಜರು, 
ಶ್ರೀಪಾದರಾಜರು ದಾಸಶ್ರೇಷ್ಠರನೇಕರಿಗೆ ಗುರುಗಳಾಗಿದ್ದುಕೊಂಡು ದಾಸ ಸಾಹಿತ್ತದ ಸೃಷ್ಟಿಯ ಜೊತೆಗೆ ಆ 
ಪರಂಪರೆಗೆ ನೀರೆರೆದು ಪೋಷಣೆ ಮಾಡಿರುವುದು ಗಮನಾರ್ಹ. ಮಳೆ ಆಧಾರಿತ ಬದುಕು, ಕಡಿಮೆ 
ಭೂಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯಿರುವ ದಕ್ಷಿಣ ಭಾರತದಲ್ಲೇ ಜನಸಂಖ್ಯೆಯ ಒತ್ತಡದ ಪ್ರದೇಶವಾಗಿದೆ. 
ಪುರುಷರಿಗಿಂತ ಮಹಿಳೆಯರ ಸಂಖ್ಯೆಯೇ ಹೆಚ್ಚಿರುವುದು ಚನ್ನಪಟ್ಟಣದ ಮತ್ತೊಂದು ವಿಶೇಷತೆ. 


ದಾಸವರೇಣ್ಯರ ನೆಚ್ಚಿನೂರು 

ವಿಶ್ವದಲ್ಲೇ ಇತಿಹಾಸ ಪ್ರಸಿದ್ದ ಸುಗ್ರೀವನ ದೇವಾಲಯ ಹೊಂದಿರುವ ಸ್ಥಳವೇ ಚನ್ನಪಟ್ಟಣ. ವಿಷ್ಣು ಸಹಸ 
ನಾಮದಲ್ಲಿ ಉಲ್ಲೇಖವಾಗಿರುವ ಅಪ್ರಮೇಯ ಎಂಬ ನಾಮದ ವಿಶ್ವದಲ್ಲೇ ಏಕೈಕ ದೇವಾಲಯವಿರುವುದು 
ಚನ್ನಪಟ್ಟಣದ ಸಮೀಪದ ದೊಡ್ಡ ಮಳೂರು ಎಂಬ ಗ್ರಾಮದಲ್ಲಿ ಮಾತ ಮಾದ್ದ ಪರಂಪರೆಯಲ್ಲಿ ಬಂದ 
ಯತಿಗಳಾದ ಬಹ್ಮಣ್ಯತೀರ್ಥರ ಬೃಂದಾವನ ಚನ್ನಪಟ್ಟಣದ ಅಬ್ದೂರು ಗ್ರಾಮದಲ್ಲಿ ಇದೆ. ವಿಜಯನಗರ 
ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ವ್ಯಾಸರಾಯರು ಚನ್ನಪಟ್ಟಣದ ದೇವರಹೊಸಹಳ್ಳಿಯಲ್ಲಿ ಮುಖ್ಯಪ್ರಾಣ 
ಹನುಮಂತನ ವಿಗ್ರಹ ಸ್ಥಾಪಿಸಿದ್ದಾರೆ. ಪುರಂದರದಾಸರು ಚನ್ನಪಟ್ಟಣದ ಅಪ್ರಮೇಯ ದೇವಾಲಯದಲ್ಲಿನ 
ಅಂಬೆಗಾಲು ಕೃಷ್ಣನ ಮೂರ್ತಿಯನ್ನು ನೋಡಿ ಪ್ರಸಿದ್ದ ಕೀರ್ತನೆಯಾದ 'ಆಡಿಸಿದಳು ಯಶೊಧೆ 


ಉ 


ಸುಗುಣಾಂತರಂಗನ  ಅಪ್ರಮೇಯನ" ಎಂಬ ಗೀತೆ ರಚಿಸಿದ್ದಾರೆ ದಾಸಶ್ರೇಷ್ಠರಲ್ಲಿ ಪ್ರಮುಖರಾದ 


24 


ಪುರಂದರದಾಸರು, ಕನಕದಾಸರು ಈ ನೆಲದಲ್ಲಿ ಓಡಾಡಿ ತತ್ವ ಪಚಾರ ಮಾಡಿರುವುದು ವಿಶೇಷ. ಈ ನೆಲದವರೇ 
ಆದ ಅಹೋಬಲದಾಸರು ಕ್ರಿ ಶ 1850ರಿಂದ 1920ರ ಸುಮಾರಿನಲ್ಲಿ "ಗುರು ತುಳಸಿರಾಮ” ಅಂಕಿತನಾಮದಲ್ಲಿ ಶ್ರೀ 
ವೈಷ್ಣವ ಸಂಪ್ರದಾಯದ ನೂರಕ್ಕೂ ಹೆಚ್ಚಿನ ಕೀರ್ತನೆಗಳನ್ನು ಬರೆದಿರುವುದು ಹೆಗ್ಗಳಿಕೆಯ ವಿಷಯವಾಗಿದೆ. 
ಚನ್ನಪಟ್ಟಣದ ಅಬ್ಲೂರು ಸಮೀಪ ಪುರಾಣ ಪ್ರಸಿದ್ಧ ಕಣ್ಣ ಮಹರ್ಷಿಗಳು ತಪಸ್ಸು ಮಾಡಿದ್ದರಿಂದ ಈ ಭಾಗದಲ್ಲಿ 
ಹರಿಯುವ ನದಿಗೆ ಕಣ್ಣನದಿ ಎಂದು ಹೆಸರು ಬಂದಿದೆ. ವಿಶಿಷ್ಣಾದ್ರೈತ ಸಿದ್ದಾಂತ ಪ್ರತಿಪಾದಕರಾದ 
ಶ್ರೀರಾಮಾನುಜಾಚಾರ್ಯರು ಹಲವು ದಿನಗಳ ಕಾಲ ಚನ್ನಪಟ್ಟಣದ ವರದರಾಜಸ್ವಾಮಿ ದೇವಾಲಯದಲ್ಲಿ ನೆಲೆಸಿ 


ಸಿದ್ದಾಂತವನ್ನು ಪಚಾರ ಮಾಡಿದ್ದಾಗಿ ಉಲ್ಲೇಖವಿದೆ. 


ಬೊಂಬೆನಗರಿ 

ಚನ್ನಪಟ್ಟಣವೆಂದಾಕ್ಷಣ ನೆನಪಾಗುವುದೇ ಚಿತ್ತಾಕರ್ಷಕ ಬೊಂಬೆಗಳು. ಚನ್ನಪಟ್ಟಣದ ಬೊಂಬೆಗಳು 
ವಿಶ್ವಪ್ರಸಿದ್ಧಿ ಪಡೆದಿದ್ದು ಅಮೆರಿಕಾದ ಶ್ಲೇತಭವನವನ್ನು ಅಲಂಕರಿಸಿರುವುದು ಜಿಲ್ಲೆಗೆ ಮಾತ್ರವಲ್ಲ ಇಡೀ ಕರುನಾಡಿಗೇ 
ಹೆಮ್ಮೆಯ ಸಂಗತಿಯಾಗಿದೆ. ಹಾಗಾಗಿಯೇ ಚನ್ನಪಟ್ಟಣ ಬಹುಕಾಲದಿಂದಲೂ “ಬೊಂಬೆಗಳ ನಗರಿ” ಅಂತಲೇ 
ಹೆಸರುವಾಸಿ. ಅಂದ ಚೆಂದದ ಬೊಂಬೆಗಳು, ಆಟಿಕೆಗಳು ಹಾಗೂ ನವಿರಾದ ರೇಷ್ಮೆ ಸೀರೆಗಳಿಗೆ ಹೆಸರಾದ 
ಚನ್ನಪಟ್ಟಣ ಗುಡಿ ಕೈಗಾರಿಕೆಗೆ ಪ್ರಸಿದ್ದವಾಗಿದೆ. ಇಲ್ಲಿನ ನೂರಾರು ಕುಟುಂಬಗಳು ಗುಡಿ ಕೈಗಾರಿಕೆಯನ್ನೇ ನಂಬಿ 
ಬದುಕುತ್ತಿವೆ. ಆಟಿಕೆಗಳು ಮತ್ತು ಬೊಂಬೆಗಳ ತಾಯಾರಿಕೆಗೆ ಬೇಕಾದ ವಿಶೇಷ ಆಲೆಮರ ತಾಲ್ಲೂಕಿನಲ್ಲಿ ಲಭ್ಯವಿದ್ದು 
ಇದಕ್ಕೆ ಸಹಕಾರಿಯಾಗಿದೆ. ಇಲ್ಲಿ ತಯಾರಿಸಲ್ಲಡುವ ಆಟಿಕೆಗಳು, ಬೊಂಬೆಗಳು, ಗೃಹಾಲಂಕಾರ ಸಾಮಗ್ರಿಗಳು, 
ಅರಗಿನ ಮೆರಗು ಹಾಗೂ ಕುಸುರಿ ಕೆತ್ತನೆ ಹೊಂದಿರುವ ವಿವಿಧ ಪರಿಕರಗಳು ದೇಶ ವಿದೇಶಿಗರ 
ಮನಸೊರೆಗೊಂಡಿವೆ. ಇಲ್ಲಿ ತಯಾರದ ಬೊಂಬೆಗಳಿಗೆ ನವರಾತ್ರಿ ಉತ್ಸವದಲ್ಲಿ ವಿಶಿಷ್ಠ ಸ್ಥಾನವಿರುವುದು ಹೆಮ್ಮೆಯ 


ಸಂಗತಿ. 


ಕುಡಿಕೆ ಬೇವೂರು 

ಚನ್ನಪಟ್ಟಣದ ಕರಕುಶಲತೆಗಳ ಬಗ್ಗೆ ಪಸ್ತಾಪಿಸುವಾಗ ತಾಲ್ಲೂಕಿನ ಕುಡಿಕೆ ಬೇವೂರನ್ನು 
ಹೊರತುಪಡಿಸುವಂತಿಲ್ಲ. ಬೇವೂರು ಚನ್ನಪಟ್ಟಣದಿಂದ ಸುಮಾರು ॥ ಕಿ.ಮೀ ದೂರದಲ್ಲಿದೆ. ಸಮೃದ್ಧವಾದ 
ಬೇವಿನ ಮರಗಳಿಂದ ಕೂಡಿದ ಅರಣ್ಯ ಸಂಪತ್ತನ್ನು ಹೊಂದಿದ್ದ ಈ ಬೇವಿನ ಊರಿಗೆ "ಬೇವೂರು' ಎಂಬ 
ನಾಮಧೇಯ ಸಾರ್ಥ್‌ಕವಾಗಿರಬಹುದೆಂದು ಅಭಿಪ್ರಾಯ ಪಡಲಾಗಿದೆ. ಈ ಊರಿನ "ಕುಂಬಾರ ಜನಾಂಗ' ದ 
ಕಲಾ ನಿಪುಣತೆಯು ಮಾದರಿಯಾದುದು. ಬೇವೂರಿನ ಕುಂಬಾರರು ತಯಾರಿಸುವ ಮಡಕೆ, ಕುಡಿಕೆ ಹಾಗೂ 


25 


ದೀಪಗಳು ವಿದೇಶಗಳಿಗೂ ರಪ್ಪಾಗಿರುವುದು ವಿಶೇಷ. ಹಾಗಾಗಿಯೇ ಈ ಊರಿಗೆ "ಕುಡಿಕೆ ಬೇವೂರು' ಎಂಬ 
ಹೆಸರು ಬಂದಿದೆ. ಬೇವೂರಿನ ಕೆರೆಯಲ್ಲಿ ದೊರೆಯುವ ಜೇಡಿ ಮಣ್ಣು ಮಡಿಕೆ ತಯಾರಿಕೆಗೆ ಹದವಾಗಿದ್ದುದರಿಂದ 
ಈ ಭಾಗದಲ್ಲಿ ಮಡಿಕೆ-ಕುಡಿಕೆಗಳ ಕರಕುಶಲತೆ ಅಭಿವೃದ್ಧಿ ಹೊಂದಲು ಸಾಧ್ಯವಾಗಿದೆ. ತಲೆಮಾರುಗಳಿಂದ 
ವಂಶಪಾರಂಪರ್ಯವಾಗಿ ಕುಂಬಾರ ಜನಾಂಗಕ್ಕೆ ಒಲಿದು ಬಂದಿರುವ ಈ ಕುಶಲತೆ ಈಗಲೂ ಮಂದುವರೆದಿದೆ. 


ಈ ಕುಂಬಾರರು ಮಡಿಕೆಗಳ ತಯಾರಿಕೆಗೆ ಪ್ರಮುಖವಾಗಿ ಚಕ್ರವನ್ನು ಅಸ್ತವಾಗಿ ಬಳಸುತ್ತಾರೆ. ಈ ಚಕ್ರ 
ವಿಷ್ಣುವಿನಿಂದ ಬಂದದ್ದು ಎಂದೂ ಹೇಳುವುದುಂಟು. ಮೂರು ಅಡಿ ಉದ್ದದ ಎರಡು ಮರದ ಪಟ್ಟಿಗಳನ್ನು 
ಒಂದರ ಮೇಲೊಂದು ಕುಯಲು ಮಾಡಿ ಫ್ಲಸ್‌ ಆಕಾರದಲ್ಲಿ ಸೇರಿಸಲಾಗಿರುತ್ತದೆ. ಮೇಲ್ಲದರದ ಪಟ್ಟಿಯ ಮಧ್ಯ 
ಭಾಗದಲ್ಲಿ ಸುಮಾರು ಒಂಭತ್ತು ಅಂಗುಲ ವ್ಯಾಸವುಳ್ಳ ಹಲಗೆಯಿರುತ್ತದೆ. ಕೆಳಭಾಗದ ಪಟ್ಟಿಯ ಮಧ್ಯದಲ್ಲಿ ಚಕ್ರದ 
ಗುಂಭವಿರುತ್ತದೆ. ನಾಲ್ಕು ಪಟ್ಟಿಗಳು ತುದಿಗೆ ಬಿದಿರು ಹಚ್ಚಿ ಗಣಿಗಲು ಕಡ್ಡಿ ಹೊಲಿ ಕಡ್ಡಿಗಳ ಬೆತ್ತದಿಂದ 
ಚಕ್ರಾಕಾರವಾಗಿ ಕಟ್ಟೆ ಸುತ್ತಲು ಮಣ್ಣಿನ ಕಟ್ಟೆ ಕಟ್ಟುತ್ತಾರೆ. ಇದಕ್ಕೆ ರಂಧ್ರಗಳನ್ನು ಮಾಡಿ ದೊಣ್ಣೆಯಿಂದ ಚಕ್ರ 
ತಿರುಗಿಸಲು ಅನುಕೂಲ ಮಾಡಿಕೊಳ್ಳುತ್ತಾರೆ." ಚಕ್ರವನ್ನು ತಿರುಗಿಸಿ ಮಧ್ಯದಲ್ಲಿನ ಮಣ್ಣಿನ ಮುದ್ದೆಯಿಂದ ತಮಗೆ 
ಬೇಕಾದ ಆಕಾರಗಳ ಮಡಿಕೆ ಕುಡಿಕೆಗಳನ್ನು ತಯಾರಿಸುತ್ತಾರೆ. ಈ ಕರಕುಶಲತೆಯಲ್ಲಿ ಆರಂಭದಲ್ಲಿ ಅಡಿಗೆ 
ಮಾಡಲು ಅನುಕೂಲವಾಗುವ ಪಾತ್ರೆಗಳು, ನೀರು ಸಂಗ್ರಹಿಸುವ ಮಡಿಕೆಗಳು, ದವಸ ಧಾನ್ಯಗಳನ್ನು ಸಂಗ್ರಹಿಸಲು 
ಅನುಕೂಲವಾಗುವ ಗುಡಾಣಗಳು ಮುಂತಾದವನ್ನು ತಯಾರು ಮಾಡಲಾಗುತ್ತಿತ್ತು ಆನಂತರದ ದಿನಗಳಲ್ಲಿ 
ದೇವತಾ ಕಾರ್ಯಗಳಲ್ಲಿ ದೇವರನ್ನು ತರಲು ಉಪಯೋಗವಾಗುವ ದೇವರ ಗಡಿಗೆಗಳ ತಯಾರಿಕೆ, ಮಕ್ಕಳಿಗೆ 
ಆಟವಾಡಲು ಪುಟ್ಟ ಪುಟ್ಟ ಮಡಿಕೆ ಕುಡಿಕೆಗಳು, ಒಲೆ. ತಟ್ಟೆ ಲೋಟಗಳು ತಯಾರಾಗುತ್ತಿದ್ದವು. ಈಗಲೂ 
ಮದುವೆ ಶುಭ ಸಮಾರಂಭಗಳಲ್ಲಿ ಈ ಮಡಿಕೆಗಳ ಬಳಕೆಯನ್ನು ಕಾಣಬಹುದಾಗಿದೆ. ಈ ಮಣ್ಣಿನ ಕರಕುಶಲತೆಯು 
ಚನ್ನಪಟ್ಟಣದ ಸುತ್ತಮುತ್ತಲ ಗ್ರಾಮಗಳಾದ ನಾಗವಾರ, ಪಾರೇದೊಡ್ಡಿಗಳಲ್ಲೂ ಪಚಲಿತದಲ್ಲಿದ್ದದ್ದು ಈಗ ಇತಿಹಾಸ. 


ವೀಣೆ ತಂತಿ ತಯಾರಿಕೆ 

ಸಂಗೀತ ವಾದ್ಯಗಳ ಬಿಡಿಭಾಗಗಳ ತಯಾರಿಕೆಯು ಚನ್ನಪಟ್ಟಣದ ಹಿರಿಮೆಗಳಲ್ಲೊಂದು. ವೀಣೆಯ 
ತಂತಿಯನ್ನು ಈ ಭಾಗದಲ್ಲಿ ತಯಾರಿಸುತ್ತಿದ್ದರೆಂದು ಇತಿಹಾಸದ ಪುಟಗಳು ತಿಳಿಸುತ್ತವೆ. ಕ್ರಿ.ಶ. 1800ರ ಜೂನ್‌ನಲ್ಲಿ 
ಚನ್ನಪಟ್ಟಣಕ್ಕೆ ಭೇಟಿ ನೀಡಿದ್ದ ಪ್ರಾನ್ಸಿಸ್‌ ಬುಕನಾನ್‌ ಚನ್ನಪಟ್ಟಣದ ಕರಕುಶಲತೆಯಲ್ಲಿ ಒಂದಾದ ವೀಣೆಗಳಿಗೆ 
ಹಾಕುವ ತಂತಿಯ ತಯಾರಿಕೆಯ ಬಗ್ಗೆ ಉಲ್ಲೇಖ ನೀಡಿದ್ದಾನೆ. ಸಂಗೀತ ವಾದ್ಯಗಳಲ್ಲಿ ಒಂದಾದ ವೀಣೆಯ 
ತಂತಿಯು ಚನ್ನಪಟ್ಟಣದಲ್ಲಿ ತಯಾರಾಗಿ ಭಾರತದ ವಿವಿಧ ಕಡೆಗಳಿಗೆ ರವಾನೆಯಾಗುತ್ತಿತ್ತು. ಈ ವೀಣೆ ತಂತಿಗಳ 


26 


ತಯಾರಿಕಾ ಮಾಹಿತಿಯು ಕ್ಲೋಸ್‌ನಿಂದ ದೊರಕಿದ್ದು ಕ್ಲೋಸ್‌ ಈ ಮಾಹಿತಿಯನ್ನು ಮೈಸೂರಿನ ರೆಸಿಡೆಂಟನಾಗಿದ್ದ 
ಇಂಗ್ಲೆಡ್ಯೂ (Mr.Ingledew) ನಿಂದ ಪಡೆದಿದ್ದನೆಂದು ಬುಕನಾನ್‌ ತಿಳಿಸಿದ್ದಾನೆ. ಕ್ಲೋಸ್‌ನಿಂದ ತಾನು ಪಡೆದ 
ಮಾಹಿತಿಯನ್ನು ಯಥಾವತ್ತಾಗಿ ನೀಡಿರುವ ಬುಕನಾನ್‌ ಹೇಳಿರುವಂತೆ ವೀಣೆ ತಂತಿಗಳ ತಯಾರಿಕೆಯ ಮೊದಲು 
ಯಾವುದೇ ಪ್ರಮಾಣದ ಉಕ್ಕನ್ನು ತೆಗೆದುಕೊಂಡು ಅದನ್ನು ಇದ್ದಿಲಿನಿಂದ ಕಾಯಿಸಿ ಸಂಪೂರ್ಣ ಕೆಂಪು ಬಣ್ಣಕ್ಕೆ 
ತಿರುಗುವವರೆಗೆ ಕಾಯಿಸಿ ನಂತರ ಅದನ್ನು ಸುತ್ತಿಗೆಯಿಂದ ಹೊಡೆದು ಪುನಃ ಬೆಂಕಿಯಲ್ಲಿ ಕಾಯಿಸಿ ಮತ್ತೆ 
ಹೊಡೆದು ಹೀಗೆ ಕನಿಷ್ಠ ಎಂಟು ಬಾರಿ ಮಾಡಿದಾಗ ಮೂಲ ಉಕ್ಕಿನ ಪ್ರಮಾಣ 1/5 ಭಾಗಕ್ಕೆ ಇಳಿಯುತ್ತದೆ. 
ಆನಂತರ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ಕತ್ತರಿಸಿ ಪುನಃ ಕಾಯಿಸಿ ಸಣ್ಣ ಸಣ್ಣ ರಂಧಗಳ ಮೂಲಕ ತಮಗೆ 
ಬೇಕಾದ ಗಾತ್ರದ ತಂತಿಗಳನ್ನು ಪಡೆಯಲು ಉಕ್ಕನ್ನು ಹರಿಬಿಟ್ಟು ತಂತಿಗಳನ್ನು ಪಡೆಯುತ್ತಿದ್ದರು". ಈ ಲಿಖಿತ 
ಆಧಾರವನ್ನು ಗಮನಿಸಿದಾಗ ವೀಣೆಗೆ ಬಳಸುವ ತಂತಿಗಳ ಕರಕುಶಲತೆಗೂ ಸಹ 200 ವರ್ಷಗಳ 
ಇತಿಹಾಸವಿರುವುದು ಜೊತೆಗೆ ಇಲ್ಲಿನ ಜನರ ಕುಶಲತೆಯ ಪ್ರಾವಿಣ್ಯತೆಯು ಅರಿವಿಗೆ ಬರುತ್ತದೆ. ಗಾಜಿನ ಬಳೆಗಳ 
ತಯಾರಿಕೆಯಲ್ಲೂ ಚನ್ನಪಟ್ಟಣ ಹೆಸರು ಮಾಡಿರುವುದು ಮತ್ತೊಂದು ಹೆಗಳಿಕೆ. 


ಹರಳು ತಯಾರಿಕೆ 

ಚನ್ನಪಟ್ಟಣದ ಕರಕುಶಲತೆಗಳಲ್ಲಿ ಹರಳು ತಯಾರಿಕೆಯೂ ಒಂದು. ಕಲ್ಲುಗಳನ್ನು ಕತ್ತರಿಸಿ ವಿವಿಧ 
ಆಕಾರಗಳ ಹರಳುಗಳ ತಯಾರಿಸುವ ಉದ್ದಿಮೆಗೆ ಸುಮಾರು 60 ವರ್ಷಗಳ ಇತಿಹಾಸವಿದೆ. ಇತಿಹಾಸದ 
ದಾಖಲೆಗಳ ಪ್ರಕಾರ ತಾಲ್ಲೂಕಿನ ಹೊನ್ನನಾಯಕನಹಳ್ಳಿಯಲ್ಲಿ ಈ ಹರಳು ಕಲ್ಲುಗಳ ಕಚ್ಜಾ ವಸ್ತು ಕಲ್ಲು ಗಣಿಗಳಿದ್ದು 
ಅಂದಾಜು 60 ವರ್ಷಗಳ ಹಿಂದೆ ಕಾಡಯ್ಕಶೆಟ್ಟಿ ಎಂಬುವವರು ಈ ಉದ್ದಿಮೆಯಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿದ್ದರೆನ್ನಲಾಗಿದೆ. ಈ ಭಾಗದಲ್ಲಿ ಸಿಗುವ ಕಲ್ಲಿಗೆ “ರೂಬಿ ಕೊರುನವ್‌” (Roobi Corrnoum) 
ಎಂಬ ಹೆಸರಿದೆ. ಈ ಗಣಿಭಾಗವು ತುಮಕೂರು ಜಿಲ್ಲೆಯ ಹುಲಿಯೂರು ದುರ್ಗದಿಂದ ಚನ್ನಪಟ್ಟಣ ತಾಲ್ಲೂಕಿನ 
ಕೋಲೂರು ಹಾಗೂ ಹೊನ್ನಾನಾಯಕನಹಳ್ಳಿಯಲ್ಲಿ ಲಭ್ಯವಿದ್ದು ಆ ಭಾಗದಲ್ಲಿ ಸಿಗುವ ಕಲ್ಲು ಉನ್ನತ 
ಮೌಲ್ಕವುಳ್ಳದ್ದಾಗಿದೆ. ಅವುಗಳಿಗೆ “Mysore Sta ಎಂದೇ ಕರೆಯುತ್ತಾರೆ. ಮೂಲದಲ್ಲಿ ಈ ಉದ್ದಿಮೆಯು 
ಚನ್ನಪಟ್ಟಣದಲ್ಲಿ ಅಷ್ಟೇನು ಪ್ರಚಾರದಲ್ಲಿರಲಿಲ್ಲ. ತಮಿಳುನಾಡಿನ ನಾಗಪಟ್ಟಣದಲ್ಲಿ ಈ ಹರಳು ಉದ್ದಿಮೆ 
ನಡೆಯುತ್ತಿತ್ತು. ಅಲ್ಲಿಂದ ಈ ಊರಿಗೆ ಬಂದವರು ಈ ಕೆಲಸಗಳನ್ನು ಆರಂಭಿಸಿದರೆನ್ನಲಾಗಿದೆ. ಪ್ರಾರಂಭದಲ್ಲಿ 
ಸಣ್ಣದಾಗಿದ್ದ ಈ ಉದ್ದಿಮೆ ಆಂಧ ಮೂಲದ ನಾಯ್ದು ಜನಾಂಗದವರಿಂದ ಹೆಚ್ಚು ಹೆಚ್ಚು ಪ್ರಚಾರಗೊಂಡಿತು 
ಎನ್ನಲಾಗಿದೆ. ಅಂತೆಯೇ ಚನ್ನಪಟ್ಟಣ ತಾಲ್ಲೂಕಿನ ಹೊನ್ನಾನಾಯಕನಹಳ್ಳಿಯಲ್ಲಿ ಇದರ ಗಣಿ ಪತ್ತೆಯಾಗಿ ಅದಕ್ಕೆ 


27 


ಸರ್ಕಾರದ ಅನುಮತಿ ದೊರೆತಿದ್ದರಿಂದ ಹೆಚ್ಚಿನ ಜನ ಈ ಉದ್ದಿಮೆಯಲ್ಲಿ ತೊಡಗಲು ಕಾರಣವಾಯಿತೆಂದು 


ತಿಳಿದುಬಂದಿದೆ. 


ಕಲ್ಲುಗಣಿಯಲ್ಲಿ ದೊರೆಯುವ ಕಚ್ಚಾ ಕಲ್ಲುಗಳನ್ನು ಉಜ್ಜಿ ನುಣುಪುಗೊಳಿಸಿ ಅವುಗಳನ್ನು ಜೈಪುರ, 
ಮದ್ರಾಸ್‌, ಬಾಂಬೆ, ಕಲ್ಪತ್ತಾಗಳಿಗೆ ಕಳುಹಿಸಿಕೊಡಲಾಗುತ್ತದೆ. ಈ ಹರಳುಗಳಲ್ಲಿ ಉತ್ತಮ ಮಟ್ಟದ ಹರಳು 6 ಗೆರೆಗಳ 
ನಕ್ಷತ್ರಾಕೃತಿಯನ್ನು ಹೊಂದಿರುತ್ತದೆ. ಅದಕ್ಕೆ ಹೆಚ್ಚಿನ ಬೇಡಿಕೆ ಇದೆ. ಕಚ್ಚಾ ಕಲ್ಲುಗಳನ್ನು ಸಿದ್ಧ ಹರಳುಗಳಾಗಿ 
ತಯಾರಿಸುವ ಕೃಷ್ಣಾರವರು ಹೇಳುವ ಪ್ರಕಾರ ಗಲ್ಫ್‌ ರಾಷ್ಟ್ರಗಳಲ್ಲಿ ಈ ಹರಳುಗಳನ್ನು ಶವ ಸಂಸ್ಕಾರಕ್ಕಾಗಿ 
ಬಳಸುತ್ತಾರೆಂಬ ಪ್ರತೀತಿಯು ಇದೆ. ದೇಶ ವಿದೇಶಗಳ ಜನರು ಈ ಕಲ್ಲುಗಳನ್ನು ಕೊಳ್ಳುತ್ತಿದ್ದು ಚನ್ನಪಟ್ಟಣದಲ್ಲಿ 
ತಯಾರಾದ ಈ ಹರಳುಗಳು ರಾಜಸ್ಥಾನದ ಜೈಪುರದ ಮಾರುಕಟ್ಟೆಗಳಲ್ಲಿ ಬಹುವಾಗಿ ವ್ಯಾಪಾರವಾಗುತ್ತಿವೆ. 
ಕೆಲವರು ಇವುಗಳನ್ನು ಬೆರಳಿನ ಉಂಗುರಗಳಿಗೆ ಬಳಸಿದರೆ, ಹಲವರು ಸರಗಳಿಗೆ ಹಾಕುವ ಡಾಲರ್‌ ಹಾಗೂ 
ಕಿವಿಯೋಲೆಗಳಿಗೂ ಬಳಸುತ್ತಾರೆ. ಇನ್ನೂ ಕೆಲವರು ಕೇವಲ ಮನೆಯ ಅಲಂಕಾರಕ್ಕಾಗಿಯೂ ಈ ಹರಳುಗಳನ್ನು 
ಬಳಸುತ್ತಾರೆ. ಎಲ್ಲಾ ರಾಶಿಯವರೂ ಧರಿಸಬಹುದಾದ ಈ ಹರಳುಗಳಿಗೆ ಈ ಭಾಗಕ್ಕಿಂತಲೂ ಹೊರ ದೇಶಗಳಲ್ಲಿ 
ಬಹಳ ಬೇಡಿಕೆ ಇದ್ದು ಸದ್ದಾಂ ಹುಸೇನನ ಮನೆಯ ಹೆಬ್ಬಾಗಿಲಿಗೆ ಈ ರೀತಿಯ ಹರಳುಗಳನ್ನು 


ಅಂಟಿಸಲಾಗಿತ್ತೆಂಬುದು ಚನ್ನಪಟ್ಟಣದ ಹಿರಿಮೆಗೆ ಸಾಕ್ಷಿಯಾಗಿದೆ. 


ರೇಷ್ಮೆ ಉದ್ದಿಮೆ 

ಚನ್ನಪಟ್ಟಣ ತಾಲ್ಲೂಕು ರೇಷ್ಮ ಉದ್ದಿಮೆಗೂ ಹೆಸರುವಾಸಿ. ಇದು ಸಹ ಟಿಪ್ಲುಸುಲ್ತಾನ್‌ನ 
ಕೊಡುಗೆಯೆನ್ನಲಾಗಿದೆ. ರೇಷ್ಮೆ ಬೆಳೆಯನ್ನು ಟಿಪ್ಪು ಚೀನಾ ರಾಷ್ಟ್ರದಿಂದ ತಂದು ಪರಿಚಯಿಸಿದನೆಂದು ಇತಿಹಾಸದ 
ದಾಖಲೆಗಳು ತಿಳಿಸುತ್ತವೆ. ಟಿಪ್ಪು ಸುಲ್ತಾನ್‌ 1785ರಲ್ಲಿ ರೇಷ್ಮೆ ಬೆಳೆಯ ಅಧ್ಯಯನಕ್ಕಾಗಿ ತನ್ನ ರಾಜ್ಯದಿಂದ ಜನರನ್ನು 
ಪಶ್ಚಿಮ ಬಂಗಾಳಕ್ಕೆ ಕಳುಹಿಸಿದ್ದನಂತೆ. ಬಂಗಾಳದಿಂದ ತರಬೇತಿ ಪಡೆದ ಜನರಿಂದ ಮೈಸೂರು ಸಂಸ್ಥಾನದಲ್ಲಿ ರೇಷ್ಮೆ 
ಬೆಳೆ ಆರಂಭವಾಗಿ ಚನ್ನಪಟ್ಟಣ ರೇಷ್ಮೆ ಬೆಳೆಯ ಪ್ರಮುಖ ಕೇಂದ್ರವಾಯಿತು. ಅಂದಿನಿಂದ ಇಂದಿನವರೆಗೂ 
ಚನ್ನಪಟ್ಟಣದಲ್ಲಿ ರೇಷ್ಮೆ ಹುಳು ಸಾಕುವ, ಅದರಿಂದ ನೂಲು ತೆಗೆಯುವ ಅದನ್ನು ದಾರವಾಗಿ ಮಾರ್ಪಡಿಸಿ ಬಟ್ಟೆ 
ನೇಯುವ ಉದ್ದಿಮೆ ಚಾಲ್ತಿಯಲ್ಲಿದ್ದು ಈಗಲೂ ಚಿರಸ್ಥಾಯಿಯಾಗಿದೆ. ಚಿತ್ತಾಕರ್ಷಕ ರೇಷ್ಮೆ ಸೀರೆಗಳನ್ನು ಕೊಳ್ಳಲು 
(ಎಲೆಕೇರಿಯಲ್ಲಿರುವ) ಮಗ್ಗಗಳಿಗೆ ಹಾಗೂ ಅಂಗಡಿ ಮಳಿಗೆಗಳಿಗೆ ಅಕ್ಕಪಕ್ಕದ ತಾಲ್ಲೂಕು ಹಾಗೂ ಜಿಲ್ಲೆಗಳಿಂದ ಜನ 
ಬರುವುದು ಇಲ್ಲಿನ ರೇಷ್ಮೆ ವೈಭವಕ್ಕೆ ಸಾಕ್ಷಿ. ಸ್ಪಾವಲಂಬಿ ಬದುಕು ರೂಪಿಸುವ ಗುಡಿ ಕೈಗಾರಿಕೆಗಳಿಗೆ ಉತ್ತೇಜನ 


28 


ನೀಡಲು, ಆಸಕ್ತರಿಗೆ ತರಬೇತಿ ನೀಡಲು ಸ್ಹಾತಂತ್ಯಪೂರ್ವದಲ್ಲಿಯೇ ನಗರದಲ್ಲಿ ಪ್ರಾರಂಭವಾದ ಅರಗು ಕರಕುಶಲ 
ಕೈಗಾರಿಕಾ ತರಬೇತಿ ಕೇಂದ್ರ ಇಂದಿಗೂ ನಗರದಲ್ಲಿದೆ. 


ಕಲಾತಾಣ 

ಜಾನಪದ ಕಲೆ, ಸಂಸ್ಕೃತಿಗಳಲ್ಲೂ ಚನ್ನಪಟ್ಟಣದ ಸದಾ ಹೆಸರು ಮಾಡುತ್ತಲೇ ಇದೆ. ಚನ್ನಪಟ್ಟಣದ 
ಸಮೀಪದಲ್ಲೇ ಹಿರಿಯ ಜಾನಪದ ಚೇತನ ಡಾ. ಎಚ್‌.ಎಲ್‌. ನಾಗೇಗೌಡರು ಸಂಸ್ಥಾಪಿಸಿದ ಸುಪ್ಪಸಿದ್ದ ಜಾನಪದ 
ಲೋಕವಿರುವುದು ವಿಶೇಷ. ಚನ್ನಪಟ್ಟಣ ಕಲೆಯ ಆಗರವೂ ಹೌದು. ಚರ್ಮ ವಾದ್ಯಗಳು. ತಮಟೆ ಮತ್ತು 
ಪೂಜಾಕುಣಿತ ಆರಂಭವಾಗಿ ಮುಂಚೂಣಿಗೆ ಬಂದಿದ್ದು ಈ ನೆಲದಿಂದಲೇ ಎಂಬುದು ಬಹುಮುಖ್ಯ ಸಂಗತಿ. 
ಚನ್ನಪಟ್ಟಣದಲ್ಲಿ ಪ್ರತಿಷ್ಠಿತ ಪೊಲೀಸ್‌ ತರಬೇತಿ ಶಾಲೆಯಿದ್ದು ಪುಜಾರಕ್ಷಕರಾದ ಆರಕ್ಷಕರನ್ನು ಸೇವೆಗೆ 


ಸಜ್ಜುಗೊಳಿಸುವ ಕಾರ್ಯದಲ್ಲಿ ಸದಾ ಮಗ್ಗವಾಗಿದೆ. 


ಸಾಧಕರ ಬೀಡು 

ಚನ್ನಪಟ್ಟಣ ತಾಲ್ಲೂಕು ಸಾಧಕರ ಬೀಡು ಸಹ. ಈ ನೆಲದಲ್ಲಿ ಹುಟ್ಟಿದ ಅನೇಕರು ಅಪ್ಪತಿಮ 
ಸಾಧನೆಯಿಂದ ನಾಡಿಗೆ ಕೀರ್ತಿ ತಂದಿದ್ದಾರೆ. ರಾಜ್ಯದ ಹೆಸರಾಂತ ಸಾಹಿತಿಗಳಾದ ನಾಡೋಜ ದೇ. ಜವರೇಗೌಡರು 
ಹುಟ್ಟಿದ್ದು ಚನ್ನಪಟ್ಟಣದ ಚಕ್ಕರೆ ಗ್ರಾಮದಲ್ಲಿ. ಭಾರತೀಯ ಚಿತ್ರರಂಗದಲ್ಲಿ ವಿಶಿಷ್ಠ ಛಾಪು ಮೂಡಿಸಿರುವ ದಕ್ಷಿಣ 
ಭಾರತದ ಹೆಸರಾಂತ ಕಲಾವಿದೆ ಪದ್ಧಭೂಷಣ ಡಾ.ಬಿ.ಸರೋಜಾದೇವಿ ಚನ್ನಪಟ್ಟಣ ತಾಲ್ಲೂಕಿನ ದಶಾವರದವರು. 
ಕನ್ನಡದ ಕಾದಂಬರಿ ಪಿತಾಮಹರೆಂದೇ ಖ್ಯಾತರಾದ ಎಂ.ಎಸ್‌.ಪುಬ್ಬಣ್ಣ ಕನ್ನಡ ಬಾಲಬೋಧೆ ಮೊದಲ್ಲೊಂಡು 
ಅನೇಕ ಕನ್ನಡ ಕೃತಿಗಳನ್ನು ರಚಿಸಿದ ಚ. ವಾಸುದೇವಯ್ಮನವರೂ, ಕಥೆ ನಾಟಕ ವಿಮರ್ಶೆ ಮುಂತಾದ ನಾನಾ 
ಸಾಹಿತ್ಯ ಪ್ರಕಾರಗಳಲ್ಲಿ ಕೃತಿರಚನೆ ಮಾಡಿ ಆಧುನಿಕ ಕನ್ನಡ ಸಾಹಿತ್ಯವನ್ನು ಸಮೃದ್ದಿಗೊಳಿಸಿದ ಸಿಸೆ. 
ವೆಂಕಟರಾಮಯ್ಯನವರೂ ಚನ್ನಪಟ್ಟಣದವರು. ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷರಾಗಿದ್ದ ಹಿರಿಯ 


ಗಾಂಧಿವಾದಿ ಜಿ.ನಾರಾಯಣ ಅವರು ಈ ತಾಲ್ಲೂಕಿನ ಹೆಮ್ಮೆ 


ಕರ್ನಾಟಕ ಜಾನಪದ ಆಕಾಡೆಮಿಯ ಅಧ್ಯಕ್ಷರಾಗಿದ್ದ ಕಾಳೇಗೌಡ ನಾಗವಾರ, ಜಾನಪದ ತಜ್ಞ ಡಾ. ಚಕ್ಕರೆ 
ಶಿವಶಂಕರ್‌, ಡಾ. ಕೆಂಪೇಗೌಡ, ಭದ್ರಯ್ಯ ತಿಮ್ಮಸಂದ್ರ, ಎಂ. ಸರಸ್ಪತಿಗೌಡ, ಮೊಗಳ್ಳಿ ಗಣೇಶ್‌, ಕೂಡ್ಲೂರು 
ವೆಂಕಟಪ್ಪ ಭೂಹಳ್ಳಿ ಪುಟ್ಟಸ್ತಾಮಿ, ಅಪ್ಪಗೆರೆ ಸೋಮಶೇಖರ್‌ ಮುಂತಾದ ಲೇಖಕರ ಜನ್ಮಭೂಮಿ ಚನ್ನಪಟ್ನಣ 
ತಾಲೂಕು. ಜಾನಪದ ಗಾಯಕರಾದ ಡಾ. ಅಪ್ಪಗೆರೆ ತಿಮ್ಮರಾಜು, ತಂಬೂರಿ ರಾಜಮ್ಮ ಹೊನಿಗನಹಳ್ಳಿ ಸಿದ್ಧರಾಜು, 


ಕೋಡಂಬಳ್ಳಿ ಚಲ್ಲಯ್ಯ, ಬ್ಯಾಡರಹಳ್ಳಿ ಶಿವಕುಮಾರ್‌ ಮುಂತಾದವರು ಈ ತಾಲ್ಲೂಕಿನ ಕುಡಿಗಳೇ ಎಂಬುದು 


29 


ಹೆಚ್ಚುಗಾರಿಕೆಯ ವಿಷಯವೇ. ಹೊಸ ತಲೆಮಾರಿನ ಬರಹಗಾರರು ಆ ಭವ್ಯ ಪರಂಪರೆಯನ್ನು 
ಮುಂದುವರಿಸಿದ್ದಾರೆ. ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ಉನ್ನತ ಸ್ಥಾನ ಅಲಂಕರಿಸಿದ್ದ ಎಸ್‌.ವೆಂಕಯ್ಯನವರು, 
ಪಠ್ಯಪುಸ್ತಕ ರಚನಕಾರರಾದ ಚ. ವಾಸುದೇವಯ್ಯ, ಶ್ರೀರಂಗರಾಜು, ಹಿರಿಯ ಪತ್ರಕರ್ತರಾದ ಅಬ್ದೂರು 
ರಾಜಶೇಖರ್‌ ಮುಂತಾದ ಮಹನೀಯರು ಚನ್ನಪಟ್ಟಣದವರೆಂಬುದು ಈ ತಾಲೂಕಿನ ಹಿರಿಮೆಯೂ ಹೌದು, 
ವಿಶೇಷವೂ ಸಹ. 


ಚಳುವಳಿಗಳ ನೆಲ 

ಚನ್ನಪಟ್ಟಣ ತಾಲ್ಲೂಕು ಸಾಮಾಜಿಕ ಹೋರಾಟಗಳಲ್ಲಿ ಸದಾ ಮುಂದು. ತಾಲ್ಲೂಕು ಹಲವಾರು ಪ್ರಮುಖ 
ಹೋರಾಟಗಳಿಗೆ ಸಾಕ್ಷಿಯಾಗಿದ್ದು ನಾಡಿಗೆ ನಾಯಕರನ್ನು ಕಾಣ್ಗೆಯಾಗಿ ನೀಡಿದೆ. 1980ರ ಸುಮಾರಿನಲ್ಲಿ 
ಶಿವಮೊಗ್ಗದಲ್ಲಿ ಚಿಗುರೊಡೆದ ರೈತ ಚಳವಳಿ ಮೈಸೂರು ಭಾಗದಲ್ಲಿ ಪ್ರವರ್ಧಮಾನಕ್ಕೆ ಬರಲು ಬುನಾದಿ ಹಾಗಿದ್ದು 
ತಾಲ್ಲೂಕಿನ ಅರಳಾಳುಸಂದ್ರ. ಮೊದಲಿಗೆ ರೈತ ಹೋರಾಟದ ಮುಂಚೂಣಿಯಲ್ಲಿ ನಿಲ್ಲುವುದು ಅರಳಾಳುಸಂದ್ರ 
ಗೇಣಿ ವಿರೋಧಿ ಹೋರಾಟ, ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಜಾರಿಗೊಳಿಸಿದ 
ಗೇಣಿ ಹಕ್ಕು ಉಳುವವನೇ ಭೂ ಒಡೆಯ ಕಾಯ್ದೆಯ ಜಾರಿಯು ಗೇಣಿ ಮಾಡುತ್ತಿದ್ದ ರೈತರಿಗೆ ಭೂಮಿಯ 
ಒಡೆತನ ಕೊಡಲು ಭೂಮಾಲೀಕರು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಅರಳಾಳುಸಂದ್ರದಲ್ಲಿ ರೈತ ಹೋರಾಟ 
ತೀವ್ರಗೊಂಡಿತು. ಈ ಹೋರಾಟದಲ್ಲಿ ಗ್ರಾಮದ ರೈತ ದೊಡ್ಡ ಪುಟ್ಲಯ್ಯ ಬಲಿಯಾದರು. ಇದು ಜಿಲ್ಲೆಯಲ್ಲಿ ರೈತ 
ಹೋರಾಟಕ್ಕೆ ಹೊಸ ದಿಕ್ಕು-ಮಾರ್ಗವನ್ನು ತೋರಿಸಿತು. ಆನಂತರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರೈತ 
ಸಂಘ 1980ರಲ್ಲಿ ಆರಂಭವಾಯಿತು. ಅರಳಾಳುಸಂದ್ರದಲ್ಲಿ ಪ್ರೊ ಎಂ.ಡಿ. ನಂಜುಂಡಸ್ವಾಮಿ, ಸುಂದರೇಶ್‌, ರುದ್ರಪ್ಪ, 
ಹಾಸನದ ಮಂಜುನಾಥದತ್ತ ಶಿವಮೊಗ್ಗದ ಕಡಿದಾಳು ಶಾಮಣ್ಣ, ಬಸವರಾಜಪ್ಪ ಮೊದಲಾದ ಮುಖಂಡರು 
ರಾಜಕೀಯೇತರವಾದ ರೈತರ ಬದುಕಿನ ಆಶಾಕಿರಣವಾದ ರೈತ ಸಂಘಕ್ಕೆ ಚಾಲನೆ ನೀಡಿದ್ದು ಐತಿಹಾಸಿಕ ಘಟನೆ. 


ರೈತರನ್ನು ಜಾಗೃತಿಗೊಳಿಸುವ, ಅನ್ಯಾಯದ ವಿರುದ್ಧ ಸಿಡಿದೇಳುವ, ಅಕ್ರಮವನ್ನು ಪ್ರತಿಭಟಿಸುವ, 
ಬೀದಿಗಿಳಿದು ಹೋರಾಡುವ ಸ್ಪೂರ್ತಿಯನ್ನು ಪಸರಿಸುವಲ್ಲಿ ಅರಳಾಳುಸಂದ್ರ ತನ್ನದೇ ಆದ ಮಹತ್ವದ ಪಾತ್ರ 
ವಹಿಸಿದೆ. ಎ.ಸೋಮುಲಿಂಗಯ್ಯ, ಸಿ.ಪುಟ್ಟಸ್ತಾಮಿ, ಬಯಲು ಸೀಮೆ ಪತ್ರಿಕೆಯ ಸಂಪಾದಕರಾದ ಸು.ತಾ. 
ರಾಮೇಗೌಡರು, ಅನಸೂಯಮ್ಮ ವಿಠಲೇನಹಳ್ಳಿಯ ಸರಸ್ಪತಮ್ಮ ಹೊಂಬಾಳೆಗೌಡರು, ರಾಮಕೃಷ್ಣ ಮುಂತಾದ 
ಅನೇಕರು ತಾಲ್ಲೂಕಿನಲ್ಲಿ ರೈತ ಸಂಘವನ್ನು ಹುಟ್ಟುಹಾಕಿ ಸಮೃದ್ಧವಾಗಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 


ಆನಂತರ ಗ್ರಾನೈಟ್‌ ಲೂಟಿ, ಅರಣ್ಯ ಲೂಟಿ ಹಾಗೂ ರೈತಾಪಿ ವರ್ಗದವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ರೈತ 


30 


ಸಂಘ ಪಮುಖ ಪಾತ್ರವಹಿಸಿತು. ಸಾಶನೂರಿನ ದಾಳಿಂಬ, ಬಿಸ್ನೂರು, ಚನ್ನಪಟ್ಟಣದ ಆಣಿಗೆರೆ, ವಿಠಲೇನಹಳ್ಳಿ, 
ಕೃಷ್ಣಾಪುರ ಮೊದಲಾದ ಕಡೆ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ವಂಚಿಸಿ ಗ್ರಾನೈಟ್‌ ಲೂಟಿ ಮಾಡುತ್ತಿದ್ದ ವಂಚಕರ 
ವಿರುದ್ಧ ಬಹುದೊಡ್ಡ ಹೋರಾಟ ನಡೆದು ಅಂದಿನ ಕಾಲಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರಕ್ಕೆ ಉಳಿಸಿದ 
ಕೀರ್ತಿ ಇಲ್ಲಿನ ರೈತರಿಗೆ ಸಲ್ಲುತ್ತದೆ. ಇನ್ನು 180ರಲ್ಲಿ ತಾಲ್ಲೂಕಿನಲ್ಲಿ ವ್ಯಾಪಕವಾಗಿದ್ದ ಭ್ರಷ್ಟಾಷಾರದ ವಿರುದ್ದ 
ತೀವ್ರವಾದ ಹೋರಾಟ ನಡೆಯಿತು. ಇನ್ನು 200ರ ವಿಠಲೇನಹಳ್ಳಿ ಗೋಲಿಬಾರ್‌ ವಿರೋಧಿಸಿ ಪ್ರತಿಭಟನೆ, ನೀರಾ 
ಚಳವಳಿ ಮುಂತಾದ ಹತ್ತಾರು ಚಳವಳಿಗಳು ಈ ತಾಲ್ಲೂಕಿನ ಮೂಸೆಯಿಂದಲೇ ಅರಳಿ ಅನ್ಮಾಯದ ವಿರುದ್ಧ 
ರಣಕಹಳೆಯನ್ನು ಮೊಳಗಿಸಿದೆ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ನಡೆದ ಚಳವಳಿಗಳಲ್ಲಿ ಶೇ. 50ರಷ್ಟು ಮಹಿಳೆಯರು 
ಪಾಲ್ಗೊಳ್ಳುತ್ತಿದ್ದುದು ವಿಶೇಷ. ಜಪ್ತಿ ಮಾಡಲು ಬಂದ ಅಧಿಕಾರಿಗಳಿಗೆ ದಿಗ್ಗಂಧನ ಹಾಕಿದ ಕೀರ್ತಿಯೂ ಈ ನೆಲದ 
ನಾರಿಯರಿಗಿದೆ. ತಾಲ್ಲೂಕಿನ ಅರಳಾಳುಸಂದ್ರದ ಅನುಸೂಯಮ್ಮ ರಾಜ್ಯ ರೈತ ಸಂಘದ ಮಹಿಳಾ ಘಟಕದ 
ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದು ಗಮನಾರ್ಹ. ಇಂದಿಗೂ ಚಳವಳಿಯ ಪಸೆ ಈ ನೆಲದಲ್ಲಿ ಇನ್ನೂ ಆರಿಲ್ಲ. 


ವಿದ್ಯಾಧರೆ 

ಚನ್ನಪಟ್ಟಣ ತಾಲ್ಲೂಕು ಶೈಕ್ಷಣಿಕವಾಗಿಯೂ ಮುನ್ನಲೆಯಲ್ಲಿದೆ. ಪುರ ಪ್ರದೇಶದಲ್ಲಿರುವ ಸರ್ಕಾರಿ 
ಪೌಢಶಾಲೆಯು 1199 ವರ್ಷಗಳಷ್ಟು ಇತಿಹಾಸ ಹೊಂದಿರುವುದು ವಿಶೇಷ. ಸ್ವಾತಂತ್ರೋತ್ತರ ಕಾಲದಲ್ಲಿ ಶೈಕ್ಷಣಿಕವಾಗಿ 
ಬಹಳಷ್ಟು ಬೆಳವಣಿಗೆಯನ್ನು ಕಂಡಿದೆ. 


ತಾಲ್ಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆ, ಪೌಢಶಾಲೆಗಳಿವೆ. ಡಿಪ್ಲೋಮಾ, ಪಿಯುಸಿ, ಪದವಿ, 
ಫಾರ್ಮಸಿ, ಕೈಗಾರಿಕಾ ತರಬೇತಿ, ತಾಂತ್ರಿಕ ತರಬೇತಿ ಶಾಲೆಯಿಂದಿಡಿದು ವೃತ್ತಿಶಿಕ್ಷಣ ಕಾಲೇಜಿನವರೆಗೂ 
ವಿದ್ಯಾದಾನಕೇಂದ್ರಗಳು ವಿಸ್ತಾರಗೊಂಡಿವೆ ಚನ್ನಪಟ್ಟಣದಲ್ಲಿ. ಅನೇಕ ಶಿಕ್ಷಣ ತಜ್ಞರು, ಶಿಕ್ಷಣಪೇಮಿಗಳು ಸ್ಥಾಪಿಸಿರುವ 
ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉನ್ನತ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಹಗಲಿರುಳು ಶ್ರಮಿಸುತ್ತಿವೆ. 
ಶೈಕ್ಷಣಿಕವಾಗಿಯೂ ಈ ತಾಲ್ಲೂಕಿನ ವಿದ್ಯಾರ್ಥಿಗಳು ಮುಂಚೂಣಿಯಲ್ಲಿದ್ದು ಅನೇಕರು ಸರ್ಕಾರದ ಪ್ರತಿಷ್ಠಿತ 
ಹುದ್ದೆಗಳನ್ನು ಅಲಂಕರಿಸಿ ತಾಲ್ಲೂಕಿನ ಕೀರ್ತಿಯನ್ನು ಬೆಳಗಿದ್ದಾರೆ. ಉಪನ್ಮಾಸಕರು, ಪ್ರಾಂಶುಪಾಲರು, ಚಿಂತಕರು, 
ಬರಹಗಾರರು, ವಿಮರ್ಶಕರು, ಸಂಶೋಧಕರಾಗಿ ಅಕ್ಷರದ ಮಹತ್ತವನ್ನು ಸಾರಿದ್ದಾರೆ. ತಾಲ್ಲೂಕಿನ ಎಲೇಕೇರಿ 
ಗ್ರಾಮದ ಹೊಂಬಾಳಯ್ಯ ಅವರು ಆ ಕಾಲಕ್ಕೆ ಬಡ್ತಿ ಹೊಂದಿದ ಐ.ಎ.ಎಸ್‌ ಅಧಿಕಾರಿಯಾಗಿದ್ದರು. ಇದೀಗ 
ತಾಲ್ಲೂಕಿನ ಹನುಮಾಪುರ ದೊಡ್ಡಿಯ ಸಂತೋಷ್‌ ಬಾಬು ಐ.ಎ.ಎಸ್‌.ಪರೀಕ್ಷೆಯಲ್ಲಿ ಉತೀರ್ಣರಾಗಿ ಉನ್ನತ 


ಸ್ಥಾನದಲ್ಲಿದ್ದಾರೆ. 


31 


ವಿದ್ಯಾಸಂದ್ರ 

ಚನ್ನಪಟ್ಟಣದಿಂದ ಸುಮಾರು 16 ಕಿ.ಮೀ ದೂರದಲ್ಲಿರುವ ಅರಳಾಳುಸಂದ್ರ ಪುಟ್ಟ ಗ್ರಾಮ. ಚನ್ನಪಟ್ಟಣ 
ತಾಲ್ಲೂಕಿನಲ್ಲಿ "ವಿದ್ವಾಸಂದ್ರ” ವೆಂದೇ ಜನಪ್ರಿಯ. ಸ್ವಾತಂತ್ರ ಪೂರ್ವದಿಂದಲೂ ಕೂಡ ಈ ಗ್ರಾಮದಲ್ಲಿ ಸರ್ಕಾರಿ 
ಶಾಲೆಯಿರುವುದು ಆಶ್ಚರ್ಯವಾದರೂ ಸತ್ವ. ಗ್ರಾಮದ ಸುತ್ತಮುತ್ತಲ್ಲಿನ 10 ಕಿ.ಲೋಮಿಟರ್‌ ವ್ಯಾಪ್ತಿಯಲ್ಲಿನ ಆನೇಕ 
ಹಳ್ಳಿಯ ಬಡಮಕ್ಕಳಿಗೆ ಈ ಸರ್ಕಾರಿ ಶಾಲೆ ನಿರಂತರವಾಗಿ ವಿದ್ಯೆಯನ್ನ ಧಾರೆಯೆರೆಯುವ ಮೂಲಕ ಸಾಮಾಜಿಕ- 
ಬೌದ್ದಿಕ ಬೆಳವಣಿಗೆಗೆ ನೆರವಾಗುತ್ತಲಿದೆ. ಈ ಶಾಲೆಯಲ್ಲಿ ವಿದ್ಯಭ್ಯಾಸ ಮಾಡಿದ ಆನೇಕರು ಪೋಲಿಸ್‌, ಶಿಕ್ಷಣ, 
ವೈದ್ಯಕೀಯ, ಅಂಚೆ ಇಲಾಖೆ, ಸೇನೆ ಇತ್ಯಾದಿ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದು ನಾಡಿನ ನಿರಂತರ ಸೇವೆಯಲ್ಲಿ 
ತೊಡಗಿದ್ದಾರೆ. ರಾಜ್ಯ ಪ್ರಶಸ್ತಿ ಸಹ ಸಂದಿರುವುದು ಈ ಶಾಲೆಯ ಹೆಮ್ಮೆಗೆ ಗರಿ ಮೂಡಿಸಿದೆ. ಇನ್ನು ಹಳ್ಳಿಗಾಡಿನಿಂದ 
ಬರುವ ಮಕ್ಕಳಿಗಾಗಿಯೆ ಸರ್ಕಾರಿ ಬಾಲಕರ ವಿದ್ಯಾರ್ಥಿನಿಲಯವಿದೆ. ಈ ಊರಿನಲ್ಲಿ ಪದವಿ ಪೂರ್ವ 
ಕಾಲೇಜಿನವರೆವಿಗೂ ಕೂಡ ಶಿಕ್ಷಣ ಪಡೆಯಲು ಸಾಧ್ಯವಿರುವುದು ಸುತ್ತಮುತ್ತಲ ಆನೇಕ ರೈತ ಕುಟುಂಬದವರಿಗೆ 
ತಮ್ಮ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಿಸಲು ಬಹು ಉಪಯುಕ್ತವೆನಿಸಿದೆ. ಈ ಗ್ರಾಮದವರೇ ಆದ 
ಲಿಂಗಮಾದಯ್ಯನವರು ಸಾವಯವ ಕೃಷಿಯಲ್ಲಿ ಪರಿಣಿತರಾಗದ್ದು ರಾಷ್ಟಪಶಸ್ತಿ ಪುರಸ್ಥತರು. ಇಲ್ಲಿ ಇಂದಿಗೂ 
ಹಲವು ರೈತರು ಈ ಪದ್ಧಶಿಯಡಿಯಿಲ್ಲಿಯೇ ಬೇಸಾಯ ಮಾಡುತ್ತಿರುವುದು ದೇಸೀ ಕೃಷಿ ಪದ್ದತಿಯ 
ಪುನರುತ್ಥಾನಕ್ಕೆ ಅರಳಾಳುಸಂದ್ರ ತನ್ನದೇ ಕಾಣ್ಯೆ ನೀಡುತ್ತಿದೆ. ಮಾವನ್ನು ಕೂಡ ಯಾವುದೇ ಔಷಧಿಗಳನ್ನು ಬಳಸದೆ 
ಸಹಜವಾಗಿ ಹಣ್ಣು ಮಾಡಿ ಜಾನಪದ ಲೋಕದ ಮಾವುಮೇಳದಲ್ಲಿ ಮಾರಾಟಮಾಡುವರು ಅನೇಕರು. 


ಸಮತಾ ವಿದ್ಯಾಲಯ 

ಸಮತಾ ವಿದ್ಯಾಲಯ ಅರಳಾಳುಸಂದದ ಆಸುಪಾಸೇ ಇರುವ ಪ್ರಮುಖ ವಿದ್ಯಾಕೇಂದ್ರ. 
ಅರಳಾಳುಸಂದ್ರದಿಂದ ಸುಮಾರು 1.5 ಕಿಲೋಮೀಟರ್‌ ದೂರದಲ್ಲಿರುವ ಸಮತಾ ವಿದ್ಯಾಲಯ ಜಾತ್ಯಾತೀತ 
ವಿದ್ಯಾಕೇಂದ್ರವಾಗಿದೆ. ಖ್ಯಾತ ವಕೀಲರಾದ ರವಿವರ್ಮ ಕುಮಾರ್‌, ಸಾಹಿತಿ ದೇವನೂರ ಮಹದೇವ, 
ಅನಸೂಯಮ್ಮ ಮತ್ತಿತರ 7 ಜನರ ಟಸ್ನಿಗಳನ್ನೊಳಗೊಂಡ ಸಮತಾ ವಿದ್ಯಾಲಯ ಬಡ ಮಕ್ಕಳಿಗೆ ಶಿಕ್ಷಣವನ್ನು 
ಧಾರೆಯೆರೆಯುವ ಸಾಮಾಜಿಕ ಸೇವಾ ಕೈಂಕರ್ಯದಲ್ಲಿ ತೊಡಗಿತ್ತು. ಇಲ್ಲಿ ರೈತರಲ್ಲಿ ಅರಿವನ್ನು ಮಾಡಿಸುವ ಅನೇಕ 
ವಿಚಾರ ಸಂಕೀರ್ಣಗಳನ್ನೂ ಸಹ ಏರ್ಪಡಿಸಿ, ಕಾನೂನಿನ ಬಗ್ಗೆ, ಶಿಕ್ಷಣದ ಬಗ್ಗೆ ಸಾವಯವ ಕೃಷಿಯ ಬಗ್ಗೆ 
ಮಹಿಳೆಯರ ಸ್ವತಂತ್ರ್ಯ, ಸ್ವವಲಂಬನೆಯ ಬಗ್ಗೆಯು ಅನೇಕ ಚರ್ಚೆಗಳು ನಡೆದಿವೆ. 


32 


ಇಗ್ಗಲೂರು ಬ್ಯಾರೇಜ್‌ 

ಚನ್ನಪಟ್ಟಣ ತಾಲ್ಲೂಕಿನ ಹೆಗ್ಗುರುತುಗಳಲ್ಲಿ ಇಗಲೂರು ಬ್ಯಾರೇಜ್‌ ಸಹ ಒಂದು. ತಾಲ್ಲೂಕು ಕೇಂದ್ರದಿಂದ 
ದಕ್ಷಿಣ ಮಾರ್ಗವಾಗಿ ಹೊರಟರೆ ಇಗ್ಗಲೂರು ಅಣೆಕಟ್ಟೆ 24 ಕಿಲೋಮೀಟರ್‌ ದೂರದಲ್ಲಿದೆ. ಸಂತೆಮೊಗೇನಹಳ್ಳಿ 
ಮತ್ತು ಅಕ್ಕೂರು ಮಾರ್ಗದಲ್ಲಿ ಬರುವ ಇಗ್ಲಲೂರು ಗ್ರಾಮದ ಬಳಿ ಶಿಂಷಾ ನದಿಗೆ ಅಡ್ಡಲಾಗಿ ಇಗ್ಗಲೂರು 
ಬ್ಯಾರೇಜ್‌ ನಿರ್ಮಿಸಲಾಗಿದೆ. ಅದನ್ನು ಪಸ್ತುತ ಜಲಾಶಯ ನಿರ್ಮಿಸಲಾಗಿದೆ. ಕನ್ನಡದ ನೆಲದವರೇ ಆದ ಎಚ್‌. ಡಿ. 
ದೇವೇಗೌಡ ಅವರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಈ ಯೋಜನೆ ಜಾರಿಯಾಗಿದ್ದರಿಂದ ಈ ಬ್ಯಾರೇಜ್‌ ಅನ್ನು 
ದೇವೇಗೌಡ ಬ್ಯಾರೇಜ್‌ ಎಂದು ಕರೆಯಲಾಗುತ್ತಿದೆ. ಈ ಬ್ಯಾರೇಜ್‌ ನೀರನ್ನು ಏತ ನೀರಾವರಿ ಯೋಜನೆ ಮೂಲಕ 
ಚನ್ನಪಟ್ಟಣದ ಅನೇಕ ಕೆರೆಗಳಿಗೆ ನೀರುಣಿಸಲಾಗುತ್ತಿದೆ. ಇದರಿಂದ ಕೃಷಿ ನೀರಿನ ಸಮಸ್ಥೆಯು ಒಂದಷ್ಟರಮಟ್ಟಿಗೆ 
ದೂರವಾಗಿದೆ. ಏತ ನೀರಾವರಿ ಯೋಜನೆಯ ಮೂಲಕ ಹಂತ ಹಂತವಾಗಿ ತಾಲ್ಲೂಕಿನ ಕೆರೆಗಳಿಗೆ ಶಾಸಕರಾಗಿದ್ದ 
ಸಿ.ಪಿ. ಯೋಗೇಶ್ವರ್‌ ಅವರು ನೀರುಣಿಸುವ ಕಾರ್ಯ ಮಾಡಿದ್ದರಿಂದ ಚನ್ನಪಟ್ಟಣದ ರೈಶರ ಬವಣೆ ನೀಗಿದೆ. 


ನಾಯಕರ ನೆಲ 

ಚನ್ನಪಟಣ ತಾಲ್ಲೂಕು ನಾಯಕರ ನೆಲವೂ ಹೌದು. ಈ ತಾಲ್ಲೂಕಿನಲ್ಲಿ ಓದಿ ಅರಳಿದವರು ನಾಯಕತ್ವದ 
ಗುಣದಿಂದ ನಾಡಿನಲ್ಲಿ ತಮ್ಮದೇ ವಿಶಿಷ್ಟ ಹೆಜ್ಜೆಗುರುತು ಮೂಡಿಸಿದ್ದಾರೆ. ಖ್ಯಾತ ಅರ್ಥಶಾಸ್ತಜ್ಞರಾದ ಡಾ. 
ವೆಂಕಟಗಿರಿಗೌಡರು ಈ ನೆಲದ ಹಿರಿಮೆ. ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ, ಬೆಂಗಳೂರು ದಕ್ಷಿಣ ಲೋಕಸಭಾ 
ಕ್ಷೇತ್ರದ ಸಂಸದರಾಗಿ ದಕ್ಷತೆ, ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಜನಸೇವೆಗೈದವರು. ಇನ್ನು ರಾಜ್ಯದ ಒಕ್ಕಲಿಗರ 
ಸಂಘದಲ್ಲಿ ಅನನ್ಯ ಸೇವೆ ಸಲ್ಲಿಸಿದ ವೀರಣ್ಣಗೌಡ, ಗುತ್ತಲಗೌಡ ಅವರು ಈ ನೆಲದವರೇ. ತಾಲ್ಲೂಕಿನ ಟಿ.ಎಂ. 
ಮಾದಯ್ಯಗೌಡರು ರಾಮನಗರ ಕ್ಷೇತ್ರದಿಂದ ಲೋಕಸಭಾ ಸದಸ್ಕರಾಗಿ ಆದರ್ಶ ರಾಜಕಾರಣಿಯೆನಿಸಿಕೊಂಡವರು. 
ಮಾಜಿ ಮುಖ್ಯಮಂತ್ರಿ ಎಜ್‌.ಡಿ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತದ ಹಾಲಿ 
ಸದಸ್ಯ್ಕರಾಗಿರುವುದು ಮತ್ತೊಂದು ವಿಶೇಷ ನಾಯಕತ್ಸದ ಗುಣವನ್ನು ತನ್ನೊಡಲಿನಲ್ಲಿಟ್ಟುಕೊಂಡಿರುವ 
ಚನ್ನಪಟ್ಟಣದ ನೆಲದಲ್ಲಿ ಹುಟ್ಟಿದವರು ರಾಜಕಾರಣ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ರಂಗಗಳಲ್ಲಿ ತಮ್ಮ ಸಂಘಟನಾ 
ಚಾತುರ್ಯತೆ ಮತ್ತು ನಾಯಕತ್ವದ ಛಾತಿಯಿಂದ ಹೆಸರು ಮಾಡುತ್ತಿದ್ದು ಆ ಪರಂಪರೆ ಅಬಾಧಿತವಾಗಿ 
ಮುಂದುವರೆದಿದೆ. 


33 


1.4 ಚನ್ನಪಟ್ಟಣ ತಾಲ್ಲೂಕಿನ ಧಾರ್ಮಿಕ ವಿಶೇಷತೆಗಳು 
ಚನ್ನಪಟ್ಟಣ ತಾಲ್ಲೂಕು ಧಾರ್ಮಿಕವಾಗಿಯೂ ಸಿರಿತನದಿಂದ ಕೂಡಿದೆ. ತಾಲ್ಲೂಕಿನಾದ್ಯಂತ ಬಹಳಷ್ಟು 


ಸಂಖ್ಯೆಯ ದೇಗುಲಗಳಿದ್ದು ತರಹೇವಾರಿ ಧಾರ್ಮಿಕ ಆಚರಣೆಗಳು ಅಂದಿಗೂ ಇಂದಿಗೂ ಜಾಲ್ತಿಯಲ್ಲಿವೆ. 


ಆದಿದೇವತೆ ಕಬ್ಬಾಳಮ್ಮ 

ಚನ್ನಪಟ್ಟಣ ತಾಲ್ಲೂಕಿನಲ್ಲಿರುವ ಕಬ್ಬಾಳಮ್ಮ ದೇವಾಲಯ ಇಡೀ ತಾಲ್ಲೂಕಿನ ಧಾರ್ಮಿಕ ಹೆಗ್ಗುರುತಾಗಿ 
ಹೆಸರುವಾಸಿಯಾಗಿದೆ. ರಾಮನಗರದಿಂದ ಸುಮಾರು 3 ಕಿ.ಮೀ ಹಾಗೂ ಚನ್ನಪಟ್ಟಣದಿಂದ ಸಾತನೂರು 
ರಸ್ತೆಯಲ್ಲಿ ಸುಮಾರು 20 ಕಿಲೋಮೀಟರ್‌ ದೂರ ಕ್ರಮಿಸಿದರೆ ಸಿಗುವುದೇ ಕಬ್ದಾಳು ಬೆಟ್ಟ. ಕನಕಪುರದಿಂದಲೂ 10 
ಕಿಲೋಮೀಟರ್‌ ದೂರದಲ್ಲಿ ಈ ಬೆಟ್ಟವಿದೆ. ಈ ಬೆಟ್ಟವು ತುಂಬಾ ಕಡಿದಾಗಿದ್ದು ಪುರಾತನ ಕೋಟೆಯಿಂದ 
ಆವೃತವಾಗಿದೆ. ಬೆಟ್ಟದ ಮೇಲೆ ಕಬ್ದಾಳಮನ ಮೂಲಮೂರ್ತಿಯುಳ್ಳ ದೇವಾಲಯವಿದ್ದು ಕೆಳಭಾಗದಲ್ಲಿ 
ಹೊಸದಾಗಿ ನಿರ್ಮಿಸಲಾಗಿರುವ ಅತ್ಯಾಕರ್ಷಕ ಕಬ್ದಾಳಮ್ಮ ದೇಗುಲವಿದೆ. ಇದೊಂದು ಪವಿತ್ರ ಇತಿಹಾಸವುಳ್ಳ 
ಕ್ಷೇತ್ರವಾಗಿದ್ದು ಲಕ್ಷಾಂತರ ಭಕ್ತರ ಆರಾಧನಾ ಸ್ಥಳವಾಗಿದೆ. ಕಬ್ಬಾಳು ಹಳ್ಳಿಯು ಕಬ್ಗಾಳಮ್ಮ ದೇವಿಯ ಮನೆಯಾಗಿದ್ದು 
ದೇವಿಯು ಈ ಹಳ್ಳಿಗೆ ಬರುವ ಬಗ್ಗೆ ಒಂದು ಕಲ್ಲಿತವಾದ ಕಥೆಯಿದೆ. ಈ ಹಳ್ಳಿಗೆ ಬರುವ ಮೊದಲು ದೇವಿಯು 
ತಮಿಳುನಾಡಿನಲ್ಲಿದ್ದು ನೆಲೆಸಲು ಸ್ಥಳವನ್ನು ಹುಡುಕುತ್ತಿದ್ದಳೆನ್ನಲಾಗಿದೆ. ಕಬ್ಬಾಳಮ್ಮ ತನ್ನ ತಾಯಿಯಾದ ಬೈರಮ್ಯ 
ತಂಗಿ ಬಿಸಿಲಮ್ಮ ಹಾಗೂ ಸಹೋದರ ಬೈರವೇಶ್ವರನ ಜೊತೆ ಸ್ಥಳದಿಂದ ಸ್ಥಳಕ್ಕೆ ಸಂಚರಿಸುತ್ತಿರುವಾಗ ಜೋರಾಗಿ 
ಮಳೆ ಬಂದ ಕಾರಣ ಕಬ್ಲಾಳು ಹತ್ತಿರದ ಹಟ್ಟಿ ಹಳ್ಳಿಯಲ್ಲಿರುವ ಅಡಿಕೆ ತೋಟಕ್ಕೆ ಹೋಗುತ್ತಾರೆ. 


ಈ ಸಂದರ್ಭದಲ್ಲಿ ಕಬ್ದಾಳಮ್ಮ ತನ್ನ ತಾಯಿ, ಸಹೋದರಿ ಹಾಗು ಸಹೋದರನಿಗೆ ಸುರಕ್ಷಿತವಾದ 
ಸ್ಥಳವನ್ನು ಸೇರಲು ಹೇಳಿ ತಾನು ಅಡಿಕೆ ಮರದ ಹೊಂಬಾಳೆಯಲ್ಲಿ ಸೇರಿಕೊಂಡಳಂತೆ. ಮಳೆ ನಿಂತ ಮೇಲೆ 
ಹೊಂಬಾಳೆಯಿಂದ ಹೊರಬಂದು ಕಬ್ಗಾಳಿನ ಕಡೆಗೆ ಸಂಚರಿಸುವಾಗ ಅಲ್ಲಿನಗ್ರಾಮ ದೇವತೆಗಳಾದ ಕೋಣನ 
ಮಾರಮ್ಮ ಮತ್ತು ಮಂತಿನ ಮಾರಮ್ಮನ ಅನುಮತಿ ಪಡೆದು ಈ ಸ್ಥಳದಲ್ಲಿ ನೆಲೆಸುತ್ತಾಳೆಂಬ ಪ್ರತೀತಿ ಇದೆ. 
ಅಂದಿನಿಂದ ದೇವಿಯು ಕಬ್ಬಾಳು ಹಳ್ಳಿಯಲ್ಲಿ ನೆಲೆಸಿ “ಕಬ್ದಾಳಮ್ಮ” ಎಂಬ ಹೆಸರಿನಿಂದ ಹೆಸರುವಾಸಿಯಾದಳು. 
ಚನ್ನಪಟ್ಟಣ ಮಾತ್ರವಲ್ಲದೆ ಸುತ್ತಮುತ್ತಲಿನ ತಾಲ್ಲೂಕು, ಜಿಲ್ಲೆ ಹೊರರಾಜ್ಯಗಳಿಂದಲೂ ಈ ಕ್ಷೇತ್ರಕ್ಕೆ 
ಸಾಗರೋಪಾದಿಯಲ್ಲಿ ಭಕ್ತರು ಬಂದು ದೇವಿಗೆ ಪೂಜೆ ಸಲ್ಲಿಸುತ್ತಾರೆ. ದೇವಾಲಯಕ್ಕೆ ಭೇಟಿ ನೀಡುವ 
ಪ್ರವಾಸಿಗರಿಗಾಗಿ ಮುಜರಾಯಿ ಇಲಾಖೆಯು ಮೂಲಭೂತ ಸೌಕರ್ಯಗಳು ಹಾಗೂ ವಸತಿ ವ್ಯವಸ್ಥೆಯನ್ನು 


34 


ಒದಗಿಸಿದ್ದು ಪ್ರತಿ ಮಂಗಳವಾರ, ಶುಕ್ರವಾರ ಹಾಗೂ ಹುಣ್ಣಿಮೆ, ಅಮಾವಾಸ್ಯೆಗಳಲ್ಲಿ ವಿಶೇಷ ಪೂಜೆಗಳು 
ನಡೆಯುತ್ತವೆ. 


ಹೆಚ್ಚಿನ ಸಂಖ್ಯೆಯ ಧಾರ್ಮಿಕ ಪ್ರವಾಸಿಗರು ಭೇಟಿ ನೀಡುವ ಪ್ರವಾಸಿ ಸ್ಥಳ ಇದಾಗಿದ್ದು, ಇಲ್ಲಿ ಎರಡು 
ಅಗ್ನಿಕುಂಡ ಆಚರಣೆಗಳನ್ನು ನಡೆಸಲಾಗುತ್ತದೆ. ಒಂದು ಶಿವರಾತ್ರಿ ಸಮಯದಲ್ಲಿ ಮತ್ತೊಂದು ಕಾರ್ತಿಕ ಪೂಜೆ 
ಉತ್ಸವದಲ್ಲಿ ಆಚರಿಸಲಾಗುತ್ತದೆ. ಈ ಎರಡೂ ಸಂದರ್ಭದಲ್ಲಿಯೂ ಅಗ್ನಿಕುಂಡದ ಪೂಜೆಯನ್ನು ಮೊದಲಿಗೆ 
ಬಸವೇಶ್ವರ ದೇವರಿಗೆ ನೆರವೇರಿಸಿ ಆನಂತರ ಕಬ್ಬಾಳಮ್ಮ ದೇವಿಗೆ ನೆರವೇರಿಸಲಾಗುತ್ತದೆ. ಶಿವರಾತ್ರಿಯಂದು ದೊಡ್ಡ 
ಪಮಾಣದಲ್ಲಿ ಜಾನುವಾರುಗಳ ಜಾತ್ರೆ ನಡೆಯುತ್ತದೆ. ಕಬ್ಗಾಳಮ್ಮ ದೇವಿಯ ಜೊತೆಗಿದ್ದ ದೇವತೆಗಳು ಹತ್ತಿರದ 
ಸ್ಥಳಗಳಲ್ಲಿ ನೆಲೆಸಿದ್ದಾರೆ. ಸಹೋದರಿ ಬಿಸಿಲಮ್ಮ ಹುಣಸೆಹಳ್ಳಿಯಲ್ಲಿ ನೆಲೆಸಿದ್ದರೆ, ತಾಯಿ ಬೈರಮ್ಮ ದೇವಸ್ಥಾನ ಈ 
ಹಳ್ಳಿಯ ದ್ದಾರದಿಂದ ಅರ್ಧ ಕಿ.ಮೀ ದೂರದಲ್ಲಿದೆ. ಸಹೋದರರಾದ ಬೈರವೇಶ್ವರ ಈ ದೇವಸ್ಥಾನದ ಎಡಭಾಗದಲ್ಲಿ 
ನೆಲೆಸಿದನೆನ್ನಲಾಗಿದೆ. ಈ ಮೂರು ದೇವಸ್ಥಾನಗಳಿಗೆ ಸುಮಾರು 500 ವರ್ಷದ ಇತಿಹಾಸವಿರುವುದು ವಿಶೇಷ. 


ಭಕ್ತರು ತಾಯಿಗೆ ಹರಕೆ ಹೊತ್ತು ಕೊಂಡ ಹಾಯುತ್ತಾರೆ. ಭಾನುವಾರ, ಶುಕವಾರ ಮತ್ತು 
ಮಂಗಳವಾರದಂದು ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರು ದೇವಿಗೆ ಪ್ರಾಣಿ ಬಲಿಕೊಟ್ಟು ಸ್ಥಳದಲ್ಲೇ ಬಾಡೂಟವನ್ನು 
ತಯಾರಿಸಿ ಭಕ್ತರು-ನೆಂಬರಿಷ್ಠರಿಗೆ ಉಣಬಡಿಸುವ ಮೂಲಕ ಹರಕೆ ತೀರಿಸುವ ವಾಡಿಕೆ ಆ ಕಾಲದಿಂದಲೂ 
ಚಾಲ್ತಿಯಲ್ಲಿದ್ದು ದೇವಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆಂಬ ಬಲವಾದ ನಂಬಿಕೆ ಎಲ್ಲರಲ್ಲೂ 
ಮನೆಮಾಡಿದೆ. ಚನ್ನಪಟ್ಟಣದಲ್ಲಿನ ವಿಶ್ವಪ್ಪಸಿದ್ಧ ಸುಗ್ದೀವನ ದೇವಾಲಯ, ಅಂಬೆಗಾಲು ಕೃಷ್ಣನ ದೇವಾಲಯ, 
ಅಬ್ದೂರಿನಲ್ಲಿರುವ ಬಹ್ಮಣ್ಯತೀರ್ಥರ ಬೃಂದಾವನ, ದೇವರಹೊಸಹಳ್ಳಿ, ಕೆಂಗಲ್‌ ಮತ್ತು ದೊಡ್ಡಮಳೂರಿನಲ್ಲಿನ 
ವೈಷ್ಣವ ಕ್ಷೇತ್ರಗಳಲ್ಲಿನ ದೇವಾಲಯಗಳು, ಬೇವೂರಿನ ಜೈನಕೇಂದ್ರ  ಯೋಗನರಸಿಂಹಸ್ತಾಮಿ ಬೆಟ್ಟ. 
ಸಿಂಗರಾಜಿಪುರದ ಗವಿರಂಗಸ್ತಾಮಿ ಬೆಟ್ಟ ಇಗಲೂರು, ಕೂಡ್ಲೂರು. ಮಳೂರು, ಸೋಗಾಲ ಮತ್ತಿತರೆಡೆಗಳಲ್ಲಿರುವ 
ದೇವಾಲಯಗಳು, ಚನ್ನಪಟ್ಟಣದಲ್ಲೇ ಇರುವ ಶ್ರೀ ವರದರಾಜ ದೇವಾಲಯ, ಶ್ರೀ ಕೋಟೆಮಾರಮ್ಮನವರ 
ದೇವಸ್ಥಾನ, ಶ್ರೀ ಕಾಶಿವಿಶ್ಲೇಶ್ವರ ದೇವಸ್ಥಾನಗಳು ಸೇರಿದಂತೆ ತಾಲ್ಲೂಕಿನಾದ್ಯಂತ ಸುಮಾರು ನೂರಕ್ಕೂ ಹೆಚ್ಚು 
ಪ್ರಾಚೀನ ದೇವಾಲಯಗಳಿದ್ದು ಎಲ್ಲವೂ ಧಾರ್ಮಿಕತೆಯನ್ನು ಪಸರಿಸುವ ಕೇಂದ್ರಗಳಾಗಿವೆ. ಈ ದೇವಾಲಯಗಳಲ್ಲಿ 
ವೈಷ್ಣವ, ಶೈವ ಮತ್ತು ಇತರೆ ಪಂಥದ ಆಚರಣೆಗಳ ಪ್ರಕಾರ ಧಾರ್ಮಿಕ ಆಚರಣೆಗಳು ನಡೆಯುತ್ತವೆ. 


35 


ತ್ರೀ ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನ 

ಚನ್ನಪಟ್ಟಣದಿಂದ ಒಂದು ಕಿಲೋಮೀಟರ್‌ ದೂರದಲ್ಲಿರುವ ಮುನಿಯಪುನದೊಡ್ಡಿಯಲ್ಲಿ ಶ್ರೀ 
ಲಕ್ಷ್ಮಿವೆಂಕಟೇಶ್ವರ ದೇವಸ್ಥಾನವಿದ್ದು ಅದು ಇತಿಹಾಸಿಕವಾದ ಮಹತ್ವವನ್ನು ಹೊಂದಿದೆ. ಈ ದೇಗುಲದಲ್ಲಿ ಪ್ರತಿ 
ತಿಂಗಳ ಹುಣ್ಣಿಮೆಯಂದು ವಿಶೇಷ ಪೂಜೆ ನೆರವೇರುತ್ತದೆ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಯ 
ಜೊತೆಜೊತೆಗೆ ಲಕ್ಷ ದೀಪೋತ್ಸವವೂ ನಡೆಯುತ್ತದೆ. ವೈಕುಂಠ ಏಕಾದಶಿಯಲಿ ಹೋಮ-ಹವನ, ಪೂಜೆ- 
ಪುನಸ್ಸಾರಗಳಿರುತ್ತವೆ ಜೊತೆಗೆ ಸಾಂಸ್ಕ್ರತಿಕ ಕಾರ್ಯಕ್ರಮಗಳಾದ ಭರತನಾಟ್ಯ, ಕೋಲಾಟ, ಭಜನೆ ಇಲ್ಲಿನ ವಿಶೇಷ. 
ಇದೀಗ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದ್ದು ಗೋಪುರ ನಿರ್ಮಾಣವೂ ನಡೆಯುತ್ತಿದೆ. 


ದೌಪದಮ್ಮನ ಕರಗ 

ತಾಲ್ಲೂಕಿನ ಬಂಡೂರು ವರಗಾರಹಳ್ಳಿ ಪಾಳ್ಯದಲ್ಲಿ ದೌಪದಮ್ಮನ ಕರಗ ವಿಶೇಷವಾಗಿ ನಡೆಯುತ್ತದೆ. ಪ್ರಿ 
ಯುಗಾದಿ ಹಬ್ಬವಾದ 20 ದಿನಕ್ಕೆ ಜರುಗುವ ಕರಗ ತಾಲ್ಲೂಕಿನ ಧಾರ್ಮಿಕ ವಿಶೇಷತೆಗಳಲ್ಲಿ ಪ್ರಮುಖ ಸ್ಥಾನ 
ಪಡೆದಿದೆ. 9 ದಿನಗಳ ಮೊದಲೇ ಹಾಲುಕಂಬವನ್ನು ಪೂಜಿಸಿ ಮೊದಲಿಗೆ ಶುಕ್ರವಾರ ಸಿಹಿ ಊಟ, ಶನಿವಾರ 
ಸುತ್ತಮುತ್ತಲಿನ ಹಳ್ಳಿಗರೆಲ್ಲರಿಗೂ ಅನ್ನದಾನವಿರುತ್ತದೆ. ಭಾನುವಾರ ಶ್ರೀಧರ್ಮರಾಯಸ್ತಾಮಿ ಕಲ್ಮಾಣ ಮಂಟಪದ 
ಪಕ್ಕದಲ್ಲಿರುವ ಬಿಸ್ನಮ್ಮನ ದೇವಸ್ಥಾನದ ಮುಂಭಾಗ ಎಲ್ಲರೂ ಎಳವಾರದ ಮೂಲಕ ಸೌದೆಯನ್ನು ಹಾಕುತ್ತಾರೆ. 
ಸೋಮವಾರ ಮುಂಜಾನೆ ಕೊಂಡವಿರುತ್ತದೆ. ಮಂಗಳವಾರ ಬಿಸ್ತಮನ ಜಾತ್ರೆ ಮತ್ತು ಸಿಡಿ ಅದ್ದೂರಿಯಾಗಿ 
ನಡೆಯುತ್ತದೆ. ಒಂದು ಕಡೆ ದೇವರು ಮತ್ತೊಂದು ಕಡೆ ಹರಕೆ ಹೊತ್ತವರು ಸಿಡಿಯಲ್ಲಿ ಭಾಗವಹಿಸುತ್ತಾರೆ. 
ಬುಧವಾರ ಸಿಡಿ ಮುಂದುವರೆದು ಅಂದು ಆಪ್ಟೇಷ್ನರಿಗೆ ಬಾಡೂಟವಿರುತ್ತದೆ. ಗ್ರಾಮದಲ್ಲಿ ಶೇ.90ರಷ್ಟು ತಿಗಳ 
ಸಮುದಾಯದವರು ಇರುವುದು ಈ ಕರಗ ಆಚರಣೆಗೆ ಮೂಲಕಾರಣವಾಗಿದೆ". 


ಅಂಬಾಡಹಳ್ಳಿಯ ತುಳಸಿ 

ಅಂಬಾಡಹಳ್ಳಿ ಚನ್ನಪಟ್ಟಣ ತಾಲ್ಲೂಕಿನಲ್ಲಿದ್ದು ಈ ಗ್ರಾಮ ತುಳಸಿಗೆ ಹೆಚ್ಚು ಪ್ರಸಿದ್ದಿ. ಇಡೀ ರಾಜ್ಯದಲ್ಲೇ 
ಅಂಬಾಡಹಳ್ಳಿಯ ತಿಗಳ ಸಮುದಾಯದವರು ದೇವರ ತುಳಸಿಯನ್ನು ಬೆಳೆಯುವುದು ವಿಶೇಷ ಹೆಗ್ಗುರುತು. 
ಪ್ರತಿದಿನ ಬೆಂಗಳೂರು, ಮೈಸೂರು, ಮೇಲುಕೋಟೆ, ಶ್ರೀರಂಗಪಟ್ಟಣ ಮುಂತಾದ ಸ್ಥಳಗಳಿಗೆ ಅಂಬಾಡಹಳ್ಳಿಯಿಂದ 
ಬಸ್‌, ರೈಲು ಮತ್ತು ಖಾಸಗಿ ವಾಹನಗಳ ಮೂಲಕ ತುಳಸಿ ರವಾನೆಯಾಗುತ್ತದೆ. ಮರಳು ಮಿಶ್ರಿತ 


ಜೇಡಿಮಣ್ಣಿನಿಂದ ಈ ತುಳಸಿಯನ್ನು ಬೆಳೆಯುತ್ತಾರೆ. ಇದು ವೈದ್ಯಕೀಯ ಚಿಕಿತ್ಸಕ ಗುಣವನ್ನೂ ಹೊಂದಿದೆ. 


36 


ತ್ರೀ ಹೆಬ್ಗಾರಮ್ಮ ದೇವಸ್ಥಾನ 

ತುಮಕೂರು ಜಿಲ್ಲೆಯ ಕುಣಿಗಲ್‌ ತಾಲ್ಲೂಕಿಗೆ ಸೇರಿದ ಹಾಗೂ ಚನ್ನಪಟ್ಟಣ ತಾಲ್ಲೂಕಿನ 
ಗಡಿಭಾಗದಲ್ಲಿರುವ ಅಜ್ಞಿನಿ ಗ್ರಾಮದ ದೇವತೆ ಶ್ರೀಹೆಬ್ಬಾರಮ್ಮ ಗ್ರಾಮದಲ್ಲಿ ಹೆಬ್ದಾರಮ್ಮನ ದೇವಾಲಯವಿದ್ದು ಈ 
ದೇಗುಲದಲ್ಲಿ ಸುಮಾರು ಎಂಟು ಶತಮಾನಗಳಿಂದಲೂ "ದಲಿತರೇ ಪೌರೋಹಿತ್ಯ" ಮಾಡಿಕೊಂಡು 
ಬರುತ್ತಿರುವುದು ಆಶ್ಚರ್ಯವೆನಿಸಿದರೂ ಸತ್ಯ. ಸಣ್ಣ ಮಣ್ಣಿನ ಈ ದೇವಾಲಯದ ಜೀರ್ಣೋದ್ದಾರ ಹನ್ನೆರಡು 
ವರ್ಷಗಳ ಹಿಂದೆ ನಡೆದಿದೆ. ಪ್ರತಿ ವರ್ಷವೂ ಯುಗಾದಿ ಹಬ್ಬವಾದ ಹದಿನೈದು ದಿನಕ್ಕೆ ಇಲ್ಲಿ ಜಾತ್ರೆ ನಡೆಯುತ್ತದೆ. 
ಸುಮಾರು ಹತ್ತೊಂಬತ್ತು ದಿನಗಳವರೆಗೆ ವಿಶೇಷ ಪೂಜಾ ವಿಧಿವಿಧಾನಗಳು ನಡೆಯುವುದು ಈ ಜಾತ್ರೆಯ 
ವಿಶೇಷವಾಗಿದೆ. ಸರ್ವಜನಾಂಗದವರು ಅಮ್ಮನವರಿಗೆ ಪೂಜೆ ಸಲ್ಲಿಸುವುದರಿಂದ ಇದೊಂದು ಭಾವೈಕ್ಯತೆಯ 
ಕೇಂದ್ರವೂ ಸಹ ಆಗಿದೆ. 


ಬಸವೇಶ್ವರ ಸ್ಥಾಮಿ ಜಾತ್ರೆ 

ಚನ್ನಪಟ್ಟಣದಿಂದ ಸುಮಾರು 22 ಕಿಲೋಮೀಟರ್‌ ದೂರದಲ್ಲಿರುವ ಗುಡಿ ಸರಗೂರಿನಲ್ಲಿ 
ಬಸವೇಶ್ರರಸ್ತಾಮಿಯ ದೇವಸ್ಥಾನವಿದ್ದು ಪ್ರತಿ ವರ್ಷ ಸ್ವಾಮಿಯ ಜಾತ್ರೆ ಬಹಳ ವಿಜೃಂಭಣೆಯಿಂದ ನೆರವೇರುತ್ತದೆ. 
ಸರಗೂರಿನ ಬಸವೇಶ್ವರನಿಗೆ ಸುತ್ತೇಳು ಹಳ್ಳಿಗಳಿಂದ ಕೊಂಡಕ್ಕೆ ಸೌದೆ ತರುವ ಪದ್ಧತಿಯುಂಟು. ಬಸವೇಶ್ವರ 
ದೇವಸ್ಥಾನದ ಮುಂಭಾಗದಲ್ಲೇ ಮಾರಮ್ಮನ ಗುಡಿಯೂ ಇರುವುದೊಂದು ವಿಶೇಷ. 


ಬಿಸಿಲಮ್ಗ್ಮನ ಹಬ್ಬ 

ಚನ್ನಪಟ್ಟಣ ತಾಲ್ಲೂಕಿನ ಹುಣಸನಹಳ್ಳಿಯಲ್ಲಿ ನೆಲೆಸಿರುವ ಬಿಸಿಲಮ್ಮನದ ದೇವಾಲಯದಲ್ಲಿ ಸಹ ಪ್ರತಿ 
ವರ್ಷ ಬಿಸಿಲಮ್ಮನ ಹಣ್ಣ ಬಹಳ ವೈಭವೋಪೇತವಾಗಿ ನಡೆಯುತ್ತದೆ. ಬಿಸಿಲಮ್ಮ ಕಬ್ದಾಳಮ್ಮನ ತಂಗಿ. ಮಕ್ಕಳಿಲ್ಲದ 
ಕಬ್ಲಾಳಮ್ಮ ತನ್ನ ತಂಗಿಯ ಮಕ್ಕಳನ್ನು ನೋಡಲು ಬಂದಾಗ ಬಿಸಿಲಮ್ಮ ಮಕ್ಕಳನ್ನು ಮನೆಯಲ್ಲೇ ಅಡಗಿಸಿರುತ್ತಾಳೆ. 
ಈ ವಿಷಯ ತಿಳಿದು ಕಬ್ಬಾಳಮ್ಮ ಆ ಆರು ಜನ ಮಕ್ಕಳಿಗೂ ಕಲ್ಲಾಗುವಂತೆ ಶಾಪ ನೀಡುತ್ತಾಳೆಂಬ ಇಐತಿಹ್ಯವಿದ್ದು 
ಅಂತೆಯೇ ಬಿಸಿಲಮ್ಮನ ದೇವಸ್ಥಾನದ ಮುಂಭಾಗದಲ್ಲಿ ಅರ್ಧ ವೃತ್ತಾಕಾರದಲ್ಲಿ ಆರು ಕಲ್ಲಿನ ಮೂರ್ತಿಗಳನ್ನು 


ಕಾಣಬಹುದಾಗಿದೆ. 


ಕೊಂಡದ ಸೇವೆ 
ತಾಲ್ಲೂಕಿನ ಕೋಟೆ ಮಾರಮ್ಮನ ಹಬ್ಬದಲ್ಲಿ ಮನೆಗೊಂದು ಆಳು ಸೌದೆಯನ್ನು ತರುವ ಆಚರಣೆ 
ಜಾರಿಯಲ್ಲಿದೆ. ಬನ್ನಿ ಮರವನ್ನು ಬಿಟ್ಟು ಬೇರೆಲ್ಲಾ ಮರಗಳಿಂದ ಸೌದೆಯನ್ನು ತಂದು ಕೊಂಡದಲ್ಲಿ 


37 


ಜೋಡಿಸಬಹುದಾಗಿದೆ. ಉತ್ಸವಮೂರ್ತಿಗೆ 9 ಕಳಶ, ಸೀರೆ ಉಡಿಸಿ ಅದನ್ನು ಹೊತ್ತುಕೊಂಡು ಬರುವ ಪೂಜಾರಿ 
ಕೊಂಡದ ಹತ್ತಿರ ಬಂದಾಗ ಒಕ್ಕಲಿಗ ಪಂಗಡದ ವ್ಯಕ್ತಿಯೊಬ್ಬ ಕೊಂಡಕ್ಕೆ ಬೆಂಕಿ ಇಡುವ ಮೂಲಕ ಕೊಂಡದ 
ಸೇವೆಗೆ ಚಾಲನೆ ನೀಡುವ ಆಚರಣೆಯಿದೆ. ಚಿಕ್ಕಮಳೂರಿನ ಕಲ್ಲುಮಾರಮ್ಮನ ಹಬ್ಬದಲ್ಲಿ ಮೈದುಂಬಿದ ದೇವತೆಯು 
ಸೂಚಿಸುವ ದಿಕ್ಕಿನಿಂದ ಕೊಂಡದ ಸೌದೆಯನ್ನು ತರಲಾಗುತ್ತದೆ. ಇನ್ನು ಚಕ್ಕರೆಯ ಪಟಲದಮ್ಮನಿಗೆ ಗ್ರಾಮದ 
ಪ್ರತಿಯೊಂದು ಮನೆಯವರು ಸ್ನಾನಮಾಡಿ ದನಗಳನ್ನು ತೊಳೆದು ಆನಂತರ ತರುವ ಸೌದೆಯಿಂದ ಕೊಂಡದ 
ಸೇವೆ ನೆರವೇರಿ ಭಕ್ತರನ್ನು ಪುನೀತಗೊಳಿಸುತ್ತದೆ. 


ಜೋಗಿಗಳ ಕುಣಿತ 

ಚನ್ನಪಟ್ಟಣ ತಾಲ್ಲೂಕಿನ ನೀಲಸಂದ್ರದ ಭೈರವೇಶ್ವರಸ್ವಾಮಿ ಹಬ್ಬದಲ್ಲಿ ಜೋಗಿಗಳ ಕುಣಿತ ವಿಶೇಷ 
ಆಚರಣೆಯಾಗಿದೆ. ಬೈರವೇಶ್ವರನಿಗೆ ಜೋಗಿಗಳ ಕುಣಿತದ ಮೂಲಕ ಹರಕೆ ಸಲ್ಲಿಸುವುದು ಇಲ್ಲಿನ ವಾಡಿಕೆ. 
ಗಂಡುಮಕ್ಕಳು ಮಾತ್ರ ಈ ಆಚರಣೆಯಲ್ಲಿ ಭಾಗಿಯಾಗುತ್ತಾರೆ. ಹಬ್ಬದಲ್ಲಿ ಒಬ್ಬ ಹುಡುಗ ಭಂಗಿಸೊಪ್ಪನ್ನು ಸೇವಿಸಿ 
ತಲೆತಿರುಗಿ ಜ್ಞಾನತಪ್ಪ ಮಲಗುತ್ತಾನೆ. ಆತನ ಸುತ್ತಲು ನೂರಾರು ಭಕ್ತರು ಚಡ್ಡಿ ಹಾಕಿಕೊಂಡು ಬರೀ ಮೈಯಲ್ಲಿ 
ಹೊಂಗೆಸೊಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಕುಣಿದು-ಕುಣಿದು ಮಲಗಿರುವ ಹುಡುಗನನ್ನು ಎಬ್ಲಿಸುವುದು 
ಇಲ್ಲಿನ ಆಚರಣೆಯಾಗಿ ರೂಢಿಗತವಾಗಿದೆ. 


ಬೋರೆದೇವರ ಜಾತ್ರೆ 

ನೀಲಸಂದ್ರದ ಮತ್ತೊಂದು ವೈಶಿಷ್ಟ್ಯವೆಂದರೆ ಕಾಳಭೈರವೇಶ್ವರ (ಬೋರೆದೇವರ ಜಾತ್ರೆ. ಈ ಜಾತ್ರೆಯು 
ಈ ತಾಲ್ಲೂಕಿನ ಸಾಂಸ್ಥೃತಿಕತೆಯಲ್ಲಿಯೇ ಭಿನ್ನವಾದುದು. ಸಾಮಾನ್ಯವಾಗಿ ಬೇರೆಡೆಯೆಲ್ಲಾ ಜಾತ್ರೆಗಳು ಒಂದರಿಂದ 
ಮೂರು ದಿನ ನಡೆದರೆ ಇಲ್ಲಿ ತುಂಬಾ ನೇಮನಿಷ್ನೆಯಿಂದ 7 ದಿನಗಳವರೆಗೂ ನಡೆಯುವುದು. ಯುಗಾದಿಹಬ್ಬ 
ಆದ 7ನೇ ದಿನ ಈ ಜಾತ್ರೆಯು ಪ್ರಾರಂಭವಾಗುತ್ತದೆ, ಇಲ್ಲಿರುವ ಬೋರೆದೇವರು. ಮಾಯಮ್ಮ ಮಂಚಮ್ಮ 
ಲಕ್ಷ್ಮಿದೇವಿ ಹಾಗೂ ಬಸವಪ್ಪ ಹೀಗೆ ಎಲ್ಲಾ ದೇವರಿಗೆ ಎಣ್ಣೆಮಜ್ಜನ, ಭಜನೆ ಮಾಡಿ, ದೇವರಿಗೆ ಅಲಂಕಾರ 
ಮಾಡುವುದನ್ನು ನೋಡುವುದೇ ಚೆಂದ. ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಏಳು ಹಳ್ಳಿಯವರು ಯಾವುದೇ ಜಾತಿ 
ಬೇಧವಿಲ್ಲದೆ ಭಾಗವಹಿಸುತ್ತಾರೆ. ಎರಡನೆಯ ದಿನ ದೇವರುಗಳ ಪೂಜೆಯನ್ನು ಮಾಡುವರು, 3ನೇ ದಿನ ದೇವರಿಗೆ 
ಮೀಸಲು ಮಾಡಲು ಬೇಕಾದ ಎಲ್ಲಾ ವಸ್ತುಗಳನ್ನು ತಂದು ಒಲೆ ಹಾಕಿ ಮೀಸಲು ಮಾಡಿ "ಈರ್‌ ಎಡೆ” ಎಂದು 
ಮಾಡಿ ದೇವರ ತೀರ್ಥವನ್ನ ಹಾಕಿದ ನಂತರವೆ ಬಂದಿರುವ ನೆಂಟರು ಇಷ್ಟರು ಹಾಗೂ ತಾವು ಊಟ 
ಮಾಡುವುದು. ಈ ಏಳುದಿನಗಳು ಕೂಡ ಸಸ್ಕಹಾರ ಆಡಿಗೆಯನ್ನೆ ಮಾಡುವುದು ವಿಶೇಷವಾಗಿದೆ. 


38 


4ನೇ ದಿನದಂದು ದೇವರಿಗೆ ವಿವಿಧ ಸಂಧರ್ಭದಲ್ಲಿ ಮಾಡಿಕೊಂಡಿರುವ ಹರಕೆಯನ್ನು ತೀರಿಸಲು 
ಅವರವರ ಹರಕೆಯಂತೆ ತಲೆಕೂದಲಿನ ಮುಡಿಯನ್ನು ನೀಡುವುದು, ಬಾಯಿಬೀಗ ಹಾಕಿಸಿಕೊಂಡು ಕಲ್ಕಾಣಿ ಸುತ್ತ 
ಹಾಗೂ ದೇವಸ್ಥಾನದ ಸುತ್ತ ಮೂರು ಸುತ್ತು ಪ್ರದಕ್ಷಣೆ ಹಾಕುವರು. 5ನೇ ದಿನ "ಬಿಡತಿ' ಅಂದರೆ 4 ದಿನಗಳಿಂದ 
ದೇವರ ಕೆಲಸದಲ್ಲಿ ಪ್ರತಿ ಕುಟುಂಬವು ತೊಡಗಿರುವುದರಿಂದ ಈ ದಿನ ಮತ್ತೆ ಮನೆಯನ್ನ ತಮ್ಮ ಸ್ಥಳವನ್ನ 
ಶುಭ್ರಗೊಳಿಸುವುದು ವಾಡಿಕೆ. 6ನೇಯ ದಿನ ಜೋಗಿಗಳ ಆಟ ಇದನ್ನು ದೇವರ ಹೆಸರಿನಲ್ಲಿ ಕಿವಿಗೆ ಓಲೆ ಹಾಕಿರುವ 
ಜೋಗಯ್ಯಗಳು ಕೈಯಲ್ಲಿ ಬೇವಿನ ಸೊಪ್ಪು-ಭಂಗಿ ಸೊಪ್ಪನ್ನ ಹಿಡಿದು ಬಾಯಿಯಲ್ಲಿ ಕಡಲೆ ಮುಕ್ಕೊಂಡು 
ದೇವಸ್ಥಾನದ ಸುತ್ತ ಸುತ್ತಿ ನಂತರ ಕಲ್ಯಾಣಿಯ ಬಳಿ ತಿಮ್ಮಪ್ಪ-ಬೊಮ್ಮಪ್ಪ ಎಂದು ಹೇಳುತ್ತಾ ಅಂದು ಕಲ್ಯಾಣಿಯ 
ನೀರಿನಲ್ಲಿ ಬೀಳುವರು. 7ನೇಯ ದಿನ ಮತ್ತೆ ಎಲ್ಲ ದೇವರನ್ನು ಪೂಜಿಸಿ ಅಂದು ಎಲ್ಲರೂ ತಮ್ಮ ತಮ್ಮ ಮನೆಗಳಿಗೆ 
ತೆರಳುವರು. ಕೊನೆಯ ದಿನ ಇಲ್ಲಿಗೆ ಬಂದಿರುವ ಸರ್ಕಸ್‌ನವರು, ಅಂಗಡಿಯವರು ಇತರರೆಲ್ಲರೂ ರಾತ್ರಿ ಅಲ್ಲಿ 


ಉಳಿಯುವಂತಿಲ್ಲ. ಉಳಿದರೆ ಅವರು ರಕ್ಷಕಕ್ಕಿ ಸಾಯುವರು ಎಂಬ ನಂಬಿಕೆ ಪ್ರಾಚೀನ ಕಾಲದಿಂದಲೂ ಇದೆ. 


ಬಾಬಯ್ಯನ ಮಸೀದಿ 

ತಾಲ್ಲೂಕಿನ ಅರಳಾಳುಸಂದ್ರದಲ್ಲಿ "ಬಾಬಯ್ಯನ ಮಸೀದಿ" ಇದ್ದು ವಿಶಿಷ್ಠ ಧಾರ್ಮಿಕ ಆಚರಣೆಯಿಂದ 
ಗಮನಸೆಳೆಯುತ್ತದೆ. ಈ ಗ್ರಾಮದಲ್ಲಿ ಮುಸ್ಲಿಮರು ಆಚರಿಸುವ ಹಬ್ಬದಲ್ಲಿನ ಕೊಂಡಗಳ ಸಂದರ್ಭದಲ್ಲಿ ಪ್ರತಿಯೊಬ್ಬ 
ಹಿಂದುವೂ ತಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಬೆಳಗಿನಿಂದ ಉಪವಾಸವಿದ್ದು ಆನೇಕರು ಕೆಂಡವನ್ನು ತಲೆಯ ಮೇಲೆ 
ಹಾಕಿಕೊಂಡು ತಮ್ಮ ಹರಕೆ ತೀರಿಸಿದರೆ, ಕೆಲವರು ಬಾಯಿಬೀಗವನ್ನು ಹಾಕಿಸಿ ಕೊಳ್ಳುತ್ತಾರೆ. ಹಿಂದುಗಳು ಶುಕ್ರವಾರ, 
ಭಾನುವಾರಗಳಂದು ಸಕ್ಕರೆ, ಕಡಲೆಪುರಿಯೊಂದಿಗೆ, ಹಬ್ಬದಲ್ಲಿ ಮಾಡುವ ಅಡುಗೆಗೆ ಬೇಕಾದ ದಿನಸಿಯನ್ನು ತಮ್ಮ 
ಕೈಲಾದ ಮಟ್ಟಿಗೆ ನೀಡುತ್ತಾರೆ ಈ ಎಲ್ಲಾ ಆಚರಣೆಗಳಲ್ಲಿ ಧರ್ಮಬೇಧವಿಲ್ಲದೆ ಹಿಂದು ಮುಸ್ಲಿಮರು 
ಪಾಲ್ಗೊಳ್ಳುವುದು ಭಾವೈಕ್ಯತೆಯ ಸಂಕೇತವಾಗಿದೆ. ಆ ಮೂಲಕ ಕೂಡಿ ಬಾಳಿದರೆ ಸ್ವರ್ಗ ಸುಖ ಎಂಬ ಮಾತನ್ನು 


ನಿಜವಾಗಿಸಿದ್ದಾರೆ. 


ಮಸೀದಿಯೇ ನ್ಯಾಯಪೀಠ. 

ಬಾಬಯ್ಯನ ಮಸೀದಿ ಅಥವಾ ಮಠವು ಸ್ಥಳೀಯ ಹಾಗೂ ಸುತ್ತಲಿನ ಜನರ ಪಾಲಿಗೆ ನ್ಯಾಯ 
ಕೇಂದ್ರವಾಗಿದ್ದು ಇಲ್ಲಿ ಕೈಗೊಳ್ಳುವ ತೀರ್ಮಾನಗಳು ಪ್ರಾಮಾಣಿಕವಾಗಿರುತ್ತವೆ ಎಂಬ ನಂಬಿಕೆಯೊಂದಿಗೆ ಅನೇಕ 
ಕೌಟುಂಬಿಕ ಕಲಹ ಮತ್ತಿತರ ವ್ಯಾಜ್ಯಗಳಿಗೆ ನ್ಯಾಯಸಮ್ಮತ ತೀರ್ಪು ನೀಡಲಾಗುತ್ತದೆ. ಹಾಗಾಗಿ ಇದು ಮಠ, 
ಮಸೀದಿ ಮಾತ್ರವಾಗಿರದೆ ನ್ಯಾಯಪೀಠವಾಗಿಯೂ ಸುತ್ತಮುತ್ತಲಿನ ಊರುಗಳಲ್ಲಿ ಜನಜನಿತವಾಗಿದೆ. 


39 


ಚನ್ನಪಟ್ಟಣದಲ್ಲಿರುವ ಟಿಪ್ಲುಸುಲ್ತಾನರ ಗುರುವಿನ ಸಮಾಧಿಯ ಜಾಗದಲ್ಲಿ ಪ್ರತಿವರ್ಷ “ಉರುಸ್‌” ಆಚರಣೆ 
ನಡೆಯಲಿದ್ದು ಇದರಲ್ಲಿ ಸುತ್ತಮುತ್ತಲಿನಿಂದ ಸಾವಿರಾರು ಮುಸ್ಲಿಂ ಬಾಂಧವರು ಭಾಗವಹಿಸುತ್ತಾರೆ. ಚನ್ನಪಟ್ಟಣದ 
ನಗರದೇವತೆ ಮಾರಮ್ಮನ ಜಾತ್ರೆಯು ಸೇರಿದಂತೆ ತಾಲ್ಲೂಕಿನ ಪ್ರಶಿಹಳ್ಳಿಗಳಲ್ಲಿ ನಡೆಯುವ ಒಂದಿಲ್ಲೊಂದು ಜಾತ್ರೆ- 
ಉತ್ಸವಗಳು ಧಾರ್ಮಿಕತೆಯನ್ನು ಸಾರುವುದರ ಜೊತೆಗೆ ಸಾಂಸ್ಕೃತಿಕ ಭಿನ್ನತೆಯನ್ನೂ ದರ್ಶಿಸುತ್ತವೆ. ತಾಲ್ಲೂಕಿನ 
ಧಾರ್ಮಿಕತೆ ಮತ್ತು ಧಾರ್ಮಿಕ ಆಚರಣೆಗಳು ಬಹಳವಿದ್ದು ಅವುಗಳನ್ನು ಪೂರ್ಣವಾಗಿ ಪರಿಚಯಿಸುವುದು 


ಸುದೀರ್ಪವಾಗಲಿದ್ದು ಸಾಂಕೇತಿಕವಾಗಷ್ಟೇ ಚರ್ಚೆಸಬಹುದಾಗಿದೆ. 


1.5 ಚನ್ನಪಟ್ಟಣ ತಾಲ್ಲೂಕಿನ ಸಾಂಸ್ಕೃತಿಕತೆ 

ಸಾಹಿತ್ಯ, ಕಲೆ ಮತ್ತು ಸಂಸ್ಕೃತಿ ಯಾವುದೇ ನಾಡಿನ ಆತ್ಮವಿದ್ದಂತೆ. ಈ ಮೂರು ಶ್ರೀಮಂತವಾಗಿದ್ದಷ್ಟು 
ನಾಡು ಸರ್ವ ಸಂಪನ್ನ. ಸಾಹಿತ್ಯ ಅಕ್ಷರದ ಅನುಭವವಾದರೆ, ಕಲೆ ಮತ್ತು ಸಂಸ್ಥೃತಿ ಜನಸಾಮಾನ್ಯರ ಬದುಕಿನ 
ಬಗೆಯನ್ನು ಅನಾವರಣಗೊಳಿಸುತ್ತದೆ. ಸಾಂಸ್ಕೃತಿಕ ಸಿರಿತನವೆ ನಾಡಿನ ನಿಜವಾದ ಆಸ್ತಿ ಎಂಬ ಲೋಕನುಡಿ ನೂರಕ್ಕೆ 
ನೂರರಷ್ಟು ಸತ್ಯ. ಕಲೆ ಮತ್ತು ಕಲಾವಿದರು ಸಂಸ್ಥೃಶಿಯ ವಾರಸುದಾರರು ಮತ್ತು ಪಚಾರಕರು. ಸಮಾಜವಾದಿ 
ಚಿಂತಕರಾದ ರಾಮಮನೋಹರ ಲೋಹಿಯಾ ಅವರೇ ಹೇಳುವಂತೆ "ಮಾನವನ ನಡೆ-ನುಡಿಯೇ ಸಂಸ್ಕೃತಿ 
ಮಾನವ ಜನಾಂಗದ ಸಾವಿರಾರು ವರ್ಷಗಳ ಬದುಕಿನ ಅನುಭವ ಆಲೋಚನೆಗಳ ಫಲವಾಗಿ ಬಂದ 
ನಡವಳಿಕೆಗಳನ್ನು ಸಂಸ್ಕತಿಯ ಮೂಲವೆಂದು ಹೇಳಬಹುದು. ಒಂದು ಜನಾಂಗದ ಸಾವಿರಾರು ವರ್ಷಗಳ 
ನಂಬಿಕೆಗಳು, ವಿಚಾರಗಳು, ನಡವಳಿಕೆಗಳು ಮುಂತಾದವುಗಳಿಂದ ದೊರೆತ ವಿಶಿಷ್ಟ ಸಂಸ್ಥಾರವೇ ಸಂಸ್ಥೃಶಿ. ಸಭ್ಯತೆ. 
ನಾಗರಿಕತೆ, ವಿನಯಶೀಲತೆ, ಕೃತಜ್ಞತೆ, ರಸಿಕತೆ, ವಿಚಾರಪರತೆ, ಕರ್ತವ್ಯ ದಕ್ಷತೆ. ಸತ್ಯಶೀಲತೆ, ಸ್ನೇಹ, ತ್ಯಾಗ, ದೇಶ, 
ಭಾಷಾಭಿಮಾನ ಮುಂತಾದ ಗುಣಗಳ ಸಾರವೇ ಸಂಸ್ಕೃತಿಯೆಂಬುದು ತಜ್ಞರ ಅಭಿಪ್ರಾಯವಾಗಿದೆ. 


ಹಳ್ಳಿಗಳ ದೇಶವಾದ ಭಾರತದಲ್ಲಿನ ಗ್ರಾಮೀಣ ಭಾಗದ ಪ್ರತಿಯೊಂದು ಆಚರಣೆಯೂ ಸಂಸ್ಥತಿಯ 
ಪ್ರತಿರೂಪವೇ. ಹಳ್ಳಿಗರ ನಂಬಿಕೆ. ಆಚರಣೆ, ಧಾರ್ಮಿಕತೆಗಳೆಲ್ಲವೂ ಸಂಸ್ಕೃತಿಯ ಅನನ್ಯ ಭಾಗ. ಗ್ರಾಮದೇವತೆಗಳ 
ಉತ್ಸವ, ಜಾತ್ರೆ, ಪೂಜೆ ಪುನಸ್ಥಾರಗಳಲ್ಲಿ ಪದರ್ಶಿಸಲ್ಲಡುವ ಕಲೆಯ ಹಲವು ಪ್ರಕಾರಗಳು ಸಂಸ್ಕತಿಯ ದಿಗ್ದರ್ಶನ 
ಮಾಡಿಸುತ್ತವೆ. ಪ್ರತಿ ಜಿಲ್ಲೆ ತಾಲ್ಲೂಕು ಮತ್ತು ಹಳ್ಳಿಗಳು ತನ್ನದೆ ಆದ ಸಾಂಸ್ಥೃತಿಕತೆಯ ಹಿನ್ನಲೆಯನ್ನು 
ಹೊಂದಿರುತ್ತವೆ. ಭಿನ್ನ ಭಿನ್ನ ಆಚರಣೆಯಲ್ಲೇ ಸಾಂಸ್ಕೃತಿಕ ಏಕತೆಯನ್ನು ಕಾಣಬಹುದಾಗಿದೆ. ರಾಜ್ಯದ ಹಳೆ 
ಮೈಸೂರು ಭಾಗ, ಮಧ್ಯ ಕರ್ನಾಟಕ, ಕರಾವಳಿ ಮತ್ತು ಗಡಿಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ 
ಆಚರಣೆಗಳು ಚಾಲ್ತಿಯಲ್ಲಿದ್ದರೂ ಅವೆಲ್ಲವೂ ಕನ್ನಡತನವನ್ನು ಬಿಂಬಿಸುವುದು ಬಹು ಮುಖ್ಯವಾದ ಸಂಗತಿ. 


40 


ಕಲಾಪ್ರಕಾರಗಳಲ್ಲಿ ಹತ್ತಾರು ಭಿನ್ನತೆಗಳಿದ್ದರೂ ಎಲ್ಲವೂ ಸಂಸ್ಕೃತಿಯನ್ನು ಅನಾವರಣಗೊಳಿಸುವ ಕೈಂಕರ್ಯದಲ್ಲಿ 
ತೊಡಗಿರುವುದು ಸತ್ಯ. ಬೆಂಗಳೂರಿನಿಂದ 50 ಕಿಲೋಮೀಟರ್‌ನಷ್ಟು ದೂರದಲ್ಲಿರುವ ರಾಮನಗರ ಜಿಲ್ಲೆ ತನ್ನ 
ವಶಿಷ್ಟ ಸಾಂಸ್ಥೃತಿಕತೆಯಿಂದ ಆದಿಯಿಂದಲೂ ಗಮನಸೆಳೆಯುತ್ತಲಿದೆ. ಅದರಲ್ಲೂ ರಾಮನಗರ ಜಿಲ್ಲೆಯ 
ಚನ್ನಪಟ್ಟಣದ ಸಾಂಸ್ಕೃತಿಕ ವೈಭವ ಅತ್ಯಂತ ಹಿರಿತನದಿಂದ ಕೂಡಿದೆ. 


ಬೊಂಬೆ ಸಂಸ್ಕೃತಿ 

ಚನ್ನಪಟ್ಟಣವೆಂದಾಕ್ಷಣ ಸರ್ವರಿಗೂ ನೆನಪಾಗುವುದು ಚನ್ನಪಟ್ಟಣದ ಅತ್ಕಾಕರ್ಷಕ ಬೊಂಬೆಗಳು. ರಾಜ್ಯ 
ಮಾತ್ರವಲ್ಲ, ರಾಷ್ಟ-ಅಂತಾರಾಷ್ಟೀಯ ಮಟ್ಟದಲ್ಲೇ ವಿಶಿಷ್ಟ ಬಗೆಯ ಬೊಂಬೆಗಳ ತಯಾರಿಕೆಗೆ ಹೆಸರುವಾಸಿಯಾದ 
ಚನ್ನಪಟ್ಟಣದ ಸಾಂಸ್ಕೃತಿಕ ಅಸ್ಲಿತೆ ಹಾಗೂ ಸಿರಿತನವಾಗಿ ಬೊಂಬೆಗಳು ಸ್ಥಾನ ಪಡೆದಿರುವುದು ವಿಶೇಷ. 
ಚನ್ನಪಟ್ಟಣದ ಗ್ರಾಮ್ಯ ಜೀವನದ ಅವಿಭಜಿತ ಭಾಗವಾಗಿರುವ ಬೊಂಬೆಗಳು ಮತ್ತು ಬೊಂಬೆಗಳ ತಯಾರಿಕೆ ಇಡೀ 
ತಾಲ್ಲೂಕಿನ ಸಂಸ್ಕೃತಿಯ ದರ್ಶನ ಮಾಡಿಸುವುದು ದಿಟ. ಅಲಂಕಾರಿಕ ಬೊಂಬೆಗಳಿಂದ ಹಿಡಿದು ಮಕ್ಕಳ 
ಆಟಿಕೆಗಳು, ಕೃಷಿ ಜೀವನವನ್ನು ಅನಾವರಣಗೊಳಿಸುವ ಬೊಂಬೆಗಳು, ಮಹಿಳೆಯರಿಗಾಗಿಯೇ ತಯಾರಾಗುವ 
ಬೊಂಬೆಗಳು. ಹೀಗೆ ತರಹೇವಾರಿ ಮಾದರಿ-ರೂಪ-ಸ್ಪರೂಪ ಗಾತ್ರಗಳಲ್ಲಿ ತಯಾರಾಗುವ ಚನ್ನಪಟ್ಟಣದ 
ಬೊಂಬೆಗಳು ತಾಲ್ಲೂಕಿನ ಜನರ ಬದುಕು, ಆಚರಣೆ, ಸಂಸ್ಕೃತಿಯ ಪ್ರತೀಕಗಳಾಗಿವೆ. 


ತಾಲ್ಲೂಕಿನ ರೈತಾಪಿ ಜನರ ಬದುಕಿನ ಬಗೆ, ರೇಷ್ಮೆ ಸಾಕಾಣಿಕೆ, ವ್ಯವಸಾಯ ಮತ್ತಿತರ ಎಲ್ಲಾ ರೀತಿಯ 
ಕಸುಬು-ಜೀವನಕ್ರಮ-ಸಾಂಸ್ಕೃಶಿಕ ಆಚರಣೆಗಳನ್ನು ಚನ್ನಪಟ್ಟಣದ ಬೊಂಬೆಗಳಲ್ಲಿ ಕಾಣಬಹುದಾಗಿದ್ದು ತಾಲ್ಲೂಕಿನ 
ಸಾಂಸ್ಕೃತಿಕ ಅಧ್ಯಯನಕ್ಕೆ ಅದ್ಭುತ ಆಕರಗಳನ್ನು ಒದಗಿಸುತ್ತವೆ. ಚನ್ನಪಟ್ಟಣದ ಬೊಂಬೆಗಳ ಬಣ್ಣ, ಉಡುಪು, 
ಬಗೆಬಗೆಯ ಪೋಷಾಕುಗಳನ್ನು ಆ ನಿಟ್ಟಿನಲ್ಲಿ ಗಮನಿಸಬಹುದು. ಚನ್ನಪಟ್ಟಣದ ಅಂದದ ಬೊಂಬೆಗಳು 
ಸಾಗರದಾಜೆಗೂ ಇಣುಕಿದ್ದು ದೇಶವಿದೇಶಗಳಿಗೆ ರಫ್ತಾಗುತ್ತವೆ. ವಿದೇಶಿ ಗಣ್ಯರ ಮನೆ-ಕಚೇರಿ ಮತ್ತು ಪಮುಖ 
ಸ್ಥಳಗಳಲ್ಲಿ ಚನ್ನಪಟ್ಟಣದ ಬೊಂಬೆಗಳು ಅಲಂಕಾರಿಕ ವಸ್ತುಗಳಾಗಿ ನೆಲೆನಿಂತಿರುವುದು ಚನ್ನಪಟ್ಟಣ ತಾಲ್ಲೂಕಿನ 
ಸಾಂಸ್ಕೃತಿಕ ಹೆಚ್ಚುಗಾರಿಕೆಯನ್ನು ಎಲ್ಲೆಡೆ ಪಸರಿಸಿವೆ. ತಾಲ್ಲೂಕಿಗೂ, ರಾಜ್ಯಕ್ಕೂ ಹೆಸರನ್ನು ತಂದುಕೊಟ್ಟಿರುವುದು 
ಗಮನಾರ್ಹ ಹಾಗೂ ಆದರಣೀಯ ಸಂಗತಿ. 


ಹೂಜಾಕುಣಿತದ ಮೂಲ 
ಹಳ್ಳಿಗಾಡಿನ ಧಾರ್ಮಿಕ ಉತ್ಸವ-ಜಾತ್ರೆ, ಸಾರ್ವಜನಿಕ-ಸಾಂಸ್ಕೃತಿಕ ಸಮಾರಂಭಗಳಲ್ಲಿ ದರ್ಶಿಸಲ್ಲಡುವ 


ಪೂಜಾಕುಣಿತ ಕಲಾಪ್ರಕಾರ ಆರಂಭವಾಗಿದ್ದೇ ಚನ್ನಪಟ್ಟಣ ತಾಲ್ಲೂಕಿನ ನಾಗವಾರದಲ್ಲಿ ಎಂಬುದು 


41 


ಹೆಗಳಿಕೆಯಾಗಿದೆ. ನಾಗವಾರದ ಶಿವರಾಮಯ್ಯ ಎಂಬುವವರು ಈ ಕಲಾಪ್ರಕಾರವನ್ನು ಬೆಳಕಿಗೆ ತಂದಿದ್ದಲ್ಲದೆ, 
ತಾಲ್ಲೂಕಿನಾದ್ಯಂತ ಪೂಜಾಕುಣಿಶವನ್ನು ಮುನ್ನೆಲೆಗೆ ತರುವಲ್ಲಿ ಶ್ರಮಿಸಿದ್ದಾರೆ. ಅಲಂಕೃತ ದೇವರ ಮೂರ್ತಿಯನ್ನು 
ತಲೆಯ ಮೇಲಿಟ್ಟುಕೊಂಡು ತಮಟೆ ಬಡಿತಕ್ಕೆ ಪೂರಕವಾಗಿ ಹೆಜ್ಜೆಹಾಕಿ ಕುಣಿಯುವ ಪ್ರಕಾರವೇ 
ಪೂಜಾಕುಣಿತವಾಗಿದ್ದು ಚೆನ್ನಾಗಿ ಅಭ್ಯಾಸವಿರುವವರು ಮಾತ್ರ ಪೂಜಾಕುಣಿತವನ್ನು ಕುಣಿಯಲು ಸಾಧ್ಯ. 
ಪೂಜಾಕುಣಿಶದಲ್ಲಿ ತಲೆಯ ಮೇಲೆ ಹೊತ್ತುಕೊಳ್ಳುವ ದೇವರಮೂರ್ತಿಗೆ ಪ್ರಭಾವಳಿಯನ್ನು ಸಹ ಸ್ಥಳೀಯ 
ಕಲಾವಿದರೇ ತಯಾರಿಸುವುದು ವಿಶೇಷ ಕರಕುಶಲಕರ್ಮಿಗಳಾದ ಕೆಂಚಯ್ಯ ಅವರು ಪೂಜಾಕುಣಿತವನ್ನು 
ಮುಂಚೂಣಿಗೆ ತಂದವರಲ್ಲಿ ಪ್ರಮುಖರಾಗಿದ್ದಾರೆ. ತಾಲ್ಲೂಕಿನ ಪೂಜಾಕುಣಿತದ ಹತ್ತಾರು ತಂಡಗಳಿದ್ದು ಈ 
ತಂಡಗಳು ತಾಲ್ಲೂಕು. ಜಿಲ್ಲೆ ಮಾತ್ರವಲ್ಲದೆ ರಾಜ್ಯದ ಹಲವೆಡೆ ರಾಷ್ಟ ಮಟ್ಟದ ಉತ್ಸವಗಳಲ್ಲೂ 
ಪೂಜಾಕುಣಿಶವನ್ನು ಪ್ರದರ್ಶಿಸಿ ತಾಲ್ಲೂಕಿನ ಹೆಸರನ್ನು ಬೆಳಗಿದ್ದಾರೆ. ಇದಲ್ಲದೆ, ವೀರಗಾಸೆ, ನಂದಿದ್ದಜ ಕುಣಿತ, 
ಡೊಳ್ಳುಕುಣಿತ ಮುಂತಾದ ಕಲಾಪ್ರಕಾರಗಳಲ್ಲೂ ತಾಲ್ಲೂಕಿನ ಕಲಾವಿದರು ನಿಷ್ಣಾತರಾಗಿದ್ದು ಹಲವು ತಂಡಗಳನ್ನು 
ಕಟ್ಟಿಕೊಂಡು ಆಹ್ಹಾನ-ಅವಕಾಶವಿದ್ದೆಡೆಯೆಲ್ಲಾ ಪ್ರದರ್ಶಿಸುವ ಮೂಲಕ ತಾಲ್ಲೂಕಿನ ಸಾಂಸ್ಥೃತಿಕತೆಯನ್ನು 


ಬಿಂಬಿಸುತ್ತಾ ಬಂದಿದ್ದಾರೆ. 


ಕಲಾವಿದರ ಬೀಡು 

ಚನ್ನಪಟ್ಟಣ ತಾಲ್ಲೂಕು ಮೊದಲಿನಿಂದಲೂ ಕಲಾವಿದರ ಬೀಡು. ತಾಲ್ಲೂಕಿನಾದ್ಯಂತ ಕಲಾವಿದರಿದ್ದು 
ಅನೇಕ ಬಗೆಯ ಕಲೆಗಳನ್ನು ಕರಗತ ಮಾಡಿಕೊಂಡು ನಿರಂತರವಾಗಿ ಪ್ರದರ್ಶನ ಮಾಡುತ್ತಲೇ ತಾಲ್ಲೂಕಿನಾಜೆಗೂ 
ವಿಸ್ತಾರಗೊಂಡು ರಾಜ್ಯದ ಸಾಂಸ್ಕೃತಿಕ ಸಿರಿತನವನ್ನು ಹೆಚ್ಚಿಸುವಲ್ಲಿ ತಮ್ಮದೇ ಕಾಣ್ಮೆಯನ್ನು ನೀಡಿದ್ದಾರೆ. ಚನ್ನಪಟ್ಟಣ 
ನೆಲಮೂಲ ಸಂಸ್ಕತಿಯ ತಾಣವಾಗಿದ್ದು ತಾಲ್ಲೂಕಿನಲ್ಲಿ ದೇಸೀ ಕಲೆಗಳ ಅಪ್ರತಿಮ ಕಲಾವಿದರಿದ್ದು ಈ ನೆಲದ 
ಸಂಸ್ಕೃತಿಯನ್ನು ತಮ್ಮ ಕಲಾಪ್ರಕಾರಗಳಲ್ಲಿ ಅನಾವರಣಗೊಳಿಸುತ್ತಾ ತಮ್ಮೊಂದಿಗೂ ತಾಲ್ಲೂಕಿಗೂ ಹೆಮ್ಮೆಯ ಗರಿ 
ಮೂಡಿಸಿದ್ದಾರೆ. ಅದರಲ್ಲೂ ಜನಪದ ಗಾಯನ ಮತ್ತು ಸಂಶೋಧನೆಯಲ್ಲಿ ತಾಲ್ಲೂಕಿನ ಸಾಧಕರ ಸಂಖ್ಯೆ ಅತಿ 
ಹೆಚ್ಚು. ತಾಲ್ಲೂಕಿನ ಅಪ್ಪಗೆರೆ ಗಾಮ ಕಲಾಚೇತನಗಳ ನೆಲೆವೀಡಾಗಿದ್ದು ಈ ಹಳ್ಳಿಯ ಅನೇಕ ಪ್ರತಿಭಾಶಾಲಿಗಳು 
ಜನಪದ ಗಾಯನದಲ್ಲಿ ಇಡೀ ರಾಜ್ಯ ಮಾತ್ರವಲ್ಲ ಹೊರದೇಶಗಳಲ್ಲೂ ತಮ್ಮ ಕಲಾನೈಪುಣ್ಯತೆಯ ಛಾಪು 
ಮೂಡಿಸಿದ್ದಾರೆ. 


ಅಂತರಾಷ್ಟೀಯ ಗಾಯಕರಾದ ಅಪುಗೆರೆ ತಿಮ್ಮರಾಜು, ಅಪ್ಪಗೆರೆ ಲೋಕೇಶ್‌, ತಂಬೂರಿ ರಾಜಮ್ಯ ಸಿವ 


ಶಿವಕುಮಾರ್‌, ಹೊನ್ನಿಗನಹಳ್ಳಿ ಸಿದ್ದರಾಜು, ಚಕ್ಕರೆ ಲೋಕೇಶ್‌, ಬ್ಯಾಡರಳ್ಳಿ ತಿಮ್ಮರಾಜು, ಅಪ್ಪಗೆರೆ ಲೋಕೇಶ್‌, 


42 


ಮೈಲನಾಯಕನಹಳ್ಳಿ ನಾರಾಯಣಮ್ಮ ದೊಡ್ಡ ಮಳೂರು ಪುಟ್ಟಸ್ತಾಮಿಗೌಡರು. ಕಲ್ಲಾಪುರ ಯೋಗೀಶ್‌, 
ಕೊಂಡಂಬಳ್ಲಿ ಚೆಲ್ಲಯ್ಯ, ಅಪ್ಪಗೆರೆ ಸತೀಶ್‌ ಮುಂತಾದ ದೇಸೀ ಹಾಡುಹಕ್ಕಿಗಳು ಚನ್ನಪಟ್ಟಣದ ಸಾಂಸ್ಕೃತಿಕ 
ಚೇತನಗಳಾಗಿದ್ದಾರೆ. ತಾಲ್ಲೂಕಿನ ಅಪ್ಪಗೆರೆ ಗ್ರಾಮದವರಾದ ಅಪ್ಪಗೆರೆ ತಿಮ್ಮರಾಜು ಅವರು ಜನಪದ ಗಾಯನದಲ್ಲಿ 
ವಿಶೇಷ ಕೃಷಿ ಮಾಡಿದವರು. ನಾಲ್ಕು ದಶಕಗಳಿಂದಲೂ ಜಾನಪದ ಗಾಯನದ ಮೂಲಕ ನಾಡಿನ 
ಮನೆಮಾತಾಗಿರುವ ಅವರು ಅಮೆರಿಕದಲ್ಲಿ ನಡೆಯುವ "ಅಕ್ಕ" ಸಮ್ಮೇಳನದಲ್ಲಿ ಭಾಗಿಯಾಗಿ ಅನಿವಾಸಿ 
ಕನ್ನಡಿಗರು-ವಿದೇಶಿಗರನ್ನು ತಮ್ಮ ಪತಿಭಾಸಾಮರ್ಥದಿಂದ  ಮೂಕವಿಸಿತಗೊಳಿಸಿದವರು. ಮೂಲತಃ 
ಕೊಳ್ಳೇಗಾಲದವರಾದ ತಂಬೂರಿ ರಾಜಮ್ಮ ನಾಡು ಕಂಡ ಅತ್ಯುತ್ತಮ ತತ್ವಪದಕಾರರು ಮತ್ತು ಜನಪದ 
ಗಾಯಕರು. ತಮ್ಮ ಪತಿ ಚೌಡಯ್ಯ ಅವರೊಟ್ಟಿಗೆ ಚನ್ನಪಟ್ಟಣ ತಾಲ್ಲೂಕಿನ ಅಪ್ಪಗೆರೆ ಗ್ರಾಮದಲ್ಲಿ ನೆಲೆಸಿರುವ 
ತಂಬೂರಿ ರಾಜಮ್ಮ ತಂಬೂರಿ ಹಿಡಿದು ಹಾಡಲು ಪ್ರಾರಂಭಿಸಿದರೆ ಕೇಳುಗರ ಮೈಮನದಲ್ಲಿ ವಿಶೇಷ 
ಅನುಭೂತಿಯಾಗುವುದು ಸುಳ್ಳಲ್ಲ. ತಮ್ಮ ಕಲಾಸೇವೆ ಮತ್ತು ಕಲಾವಂತಿಕೆಗೆ ಅನೇಕ ಪ್ರಶಸ್ತಿ-ಪುರಸ್ಥಾರಗಳಿಗೆ 
ಪಾತ್ರರಾಗಿರುವ ಈ ಅಭಿಜಾತ ಕಲಾವಿದೆ ತಾಲ್ಲೂಕಿನ ಜಾನಪದ ಸಾಂಸ್ಥಿಕ ಹೆಮ್ಮೆಯಾಗಿದ್ದಾರೆ. 


ಚನ್ನಪಟ್ಟಣ ತಾಲ್ಲೂಕಿನಾದ್ಯಂತ "ಹಾಡುಹಕ್ಕಿ" ಎಂದೇ ಖ್ಯಾತರಾಗಿರುವ ಗಾಯಕರು ಸಿ.ಎ. 
ಶಾಂತಕುಮಾರ್‌. ಮೂಲತಃ ರಾಮನಗರ ತಾಲ್ಲೂಕಿನ ಚನ್ನೇನಹಳ್ಳಿಯ ವಾಸಿಯಾಗಿದ್ದರೂ ಹೆಚ್ಚು 
ಬೆಸೆದುಕೊಂಡಿದ್ದು ಚನ್ನಪಟ್ನಣದೊಟ್ಟಿಗೆ. ಮಂಟೇಸ್ವಾಮಿ ಹಾಡುಗಳನ್ನು ಹಾಡುವುದರಲ್ಲಿ ನಿಷ್ಣಾತರು. ಅನೇಕ 
ಧ್ರನಿಸುರಳಿಗಳಲ್ಲಿ ಗಾನಸುಧೆ ಹರಿಸಿರುವ ಶಾಂತಕುಮಾರ್‌ ಗಾನಶ್ರೀ ಬಿರುದಾಂಕಿತರು. ಹಲವು ಟಸ್ಟ್‌ಗಳ ಸ್ಥಾಪಿಸಿ 


[Q) 


ಕಲಾಸೇವೆಯನ್ನು ಅನವರತ ಮುಂದುವರಿಸಿರುವ ಕಲಾಧ್ಯಾನಿಗಳು. ಹೊನ್ನಿಗನಹಳ್ಳಿ ಬಸವಯ್ಯ ಮತ್ತು 
ವೆಂಕಟಮ್ಮ ದಂಪತಿಯ ಸುಪುತ್ರರಾದ ಸಿದ್ದರಾಜು ಕಂಚಿನ ಕಂಠದ ಗಾಯಕರೆಂದೇ ಸುಪ್ಪಸಿದ್ದಿ. ಆಕಾಶವಾಣಿ, 
ದೂರದರ್ಶನಗಳಲ್ಲೂ ಸಂಗೀತ ಕಾರ್ಯಕ್ರಮ ನೀಡಿರುವ ಹೊನ್ನಿಗನಹಳ್ಳಿ ಸಿದ್ದರಾಜು ಅವರು ಕರ್ನಾಟಕದ 
ಗಡಿದಾಟಿ ದೂರದ ದೆಹಲಿ, ಅಸ್ಲಾಂ, ಭೂಪಾಲ್‌. ಕೇರಳ ಮತ್ತಿತರೆ ರಾಜ್ಯಗಳಲ್ಲೂ ಹಾಡಿ ಜನಮನ ರಂಜಿಸಿ 
ತಾಲ್ಲೂಕಿನ ಕೀರ್ತಿ ಪತಾಕೆಯನ್ನು ಹಾರಿಸಿದ್ದಾರೆ. ಬೇವೂರು ರಾಮಯ್ಯ ತಾಲ್ಲೂಕಿನ ಮತ್ತೊಬ್ಬ ಅಭಿಜಾತ 
ಕಲಾವಿದರು. ಕೈಯಲ್ಲಿ ಕಂಜರಾ ಹಿಡಿದು ತಮ್ಮದೇ ಆದ ವಿಶಿಷ್ಠ ಶೈಲಿಯಲ್ಲಿ ಹಾಡುವ ಮೂಲಕ 
ಜನಪ್ರಿಯರಾಗಿರುವ ರಾಮಯ್ಯ ಅಪ್ಪಟ ದೇಸಿ ಪ್ರತಿಭೆ. ಬೇವೂರು ಗ್ರಾಮದ ಚೆಲುವಮ್ಮ ಮತ್ತು ಚೆಲುವಯ್ಯ 
ದಂಪತಿಗಳ ಸುಪುತ್ರರಾದ ಅವರು ಬಾಲ್ಯದಿಂದಲೇ ಜಾನಪದ ಹಾಡುಗಳಿಗೆ ತಮ್ಮನ್ನು ಸಮರ್ಪಿಸಿಕೊಂಡವರು. 


43 


ಆಕಾಶವಾಣಿ, ದೂರದರ್ಶನ ಮತ್ತು ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭಾಪದರ್ಶನ 
ಮಾಡಿದಾರೆ. 
(8) 


ತಾಲ್ಲೂಕಿನ ಜೆ.ಬ್ಯಾಡರಹಳ್ಳಿಯ ರಾಚಯ್ಯ-ಗಿರಿಜಮ್ಮ ದಂಪತಿಯ ಪುತ್ರರಾದ ಬ್ಯಾಡರಹಳ್ಳಿ ಶಿವ 
ಕುಮಾರ್‌ ವಿಶಿಷ್ಟ ಜಾನಪದ ಗಾಯಕರು, ರಾಜ್ಯಾದ್ಯಂತ ನೂರಾರು ಜಾನಪದ ಗಾಯನ ಸ್ಪರ್ಧೆಗಳಲ್ಲಿ 
ನೂರೈವತ್ತಕ್ಕೂ ಹೆಚ್ಚು ಬಾರಿ ಪಥಮ ಬಹುಮಾನ ಪಡೆದ ದೈತ್ಯ ಪ್ರತಿಭೆ. ಮಂಟೇಸ್ವಾಮಿ ಹಾಡುಗಳು, 
ಮಲೆಮಹದೇಶ್ವರನ ಗೀತೆಗಳು ಮತ್ತು ಜನಪದ ಗೀತೆಗಳನ್ನು ಹಾಡುವುದರಲ್ಲಿ ಶಿವಕುಮಾರ್‌ ಎತ್ತಿದ ಕೈ. ವಿಶ್ವ 
ಕನ್ನಡ ಸಮ್ಮೇಳನ, ಹಂಪಿ ಉತ್ಸವ ಸೇರಿದಂತೆ ಹಲವಾರು ರಾಜ್ಯ ಮತ್ತು ಹೊರರಾಜ್ಯದ ಕಾರ್ಯಕ್ರಮಗಳಲ್ಲಿ 
ಗಾನಸಿರಿಯಿಂದ ಶ್ರೋತೃಗಳ ಮೆಚ್ಚುಗೆ ಗಳಿಸಿರುವ ಹಳ್ಳಿಯಹಾಡುಹಕ್ಕಿ. ಅಂತೆಯೇ ತಾಲ್ಲೂಕಿನ ಚಕ್ಕರೆ ಗ್ರಾಮದ 
ಹಟ್ಟಿಗಯ್ಯ ಮತ್ತು ಮಾದಮ್ಮ ದಂಪತಿಗಳ ಮಗನಾದ ಚಕ್ಕರೆ ಲೋಕೇಶ್‌ ಸೋಬಾನೆ ಪದಗಳನ್ನು ಸುಶ್ರಾವ್ಯವಾಗಿ 
ಹಾಡುವ ಗಾಯಕರು. ಅಪ್ಪಗೆರೆ ಗ್ರಾಮದ ಶಿವಣ್ಣ ಮತ್ತು ಗೌರಮ್ಮ ದಂಪತಿ ಪುತ್ರ ಅಪ್ಪಗೆರೆ ಸತೀಶ್‌ ತಮ್ಮ ವಿಶಿಷ್ಟ 
ಗಾಯನ ಮತ್ತು ಸಾಂಸ್ಥೃಶಿಕ ಸಂಘಟನೆಯಿಂದ ಗಮನಸೆಳೆದಿರುವ ಪ್ರತಿಭೆ. ಇನ್ನು ದೊಡ್ಡಮಳೂರಿನ 
ಪುಟ್ಟಸ್ತಾಮಿಗೌಡರು ತಾಲ್ಲೂಕಿನ ಹಿರಿಯ ಜನಪದ ಗಾಯಕರು. ಮಲೆಮಹದೇಶ್ವರ ಸ್ವಾಮಿ ಕುರಿತ ಗೀತೆಗಳನ್ನು 
ಹಾಡುವುದರಲ್ಲಿ ಜನಪ್ರಿಯರು. ಕೋಡಂಬಳ್ಳಿ ಚೆಲ್ಲಯ್ಯ ಅವರು ತಮಟೆ, ತಬಲ ಬಾರಿಸುವುದಷ್ಟೇ ಅಲ್ಲದೆ, 
ಜನಪದ ಗಾಯನದಲ್ಲೂ ಹೆಸರು ಮಾಡಿರುವ ಪ್ರತಿಭಾವಂತರು. ಕಲ್ಲಾಪುರ ಯೋಗೀಶ್‌, ಕೊಂಡಾಪುರದ 
ಮಣಿಯಮ್ಮ ಮೈಲನಾಯಕನಹಳ್ಳಿ ನಾರಾಯಣಮ್ಮ ಅವರು ಜನಪದದ ವಿವಿಧ ಪ್ರಕಾರದ ಗಾಯನದಲ್ಲಿ 
ತಮ್ಮದೇ ಹೆಜ್ಜೆಗುರುತು ಮೂಡಿಸುವ ಮುಖೇನ ತಾಲ್ಲೂಕಿನ ಸಾಂಸ್ಕೃತಿಕ ಆಸ್ತಿಗಳಾಗಿದ್ದಾರೆ. 


ಚನ್ನಪಟ್ಟಣ ತಾಲ್ಲೂಕಿನ ಪ್ರತಿ ಹಳ್ಳಿಗಳಲ್ಲೂ ಜನಪದ ಗಾಯಕರು, ಸೋಬಾನೆ ಹಾಡುವವರು, ಲಾವಣಿ 
ಹಾಡುವವರಿದ್ದು ಎಲೆಮರೆಯಕಾಯಿಗಳಂತೆ ಕಲಾಸೇವೆಯಲ್ಲಿ ತೊಡಗಿದ್ದಾರೆ. ಜನಪದದ ಮೂಲದಾಟಿಯಲ್ಲಿ 
ಹಾಡುವುದು ಈ ಹಾಡುಗಾರರ ವೈಶಿಷ್ಟ್ಯ. "ಹಾಡುಹಕ್ಕಿಗೆ ಬೇಕೆ ಬಿರುದು ಸನ್ಮಾನ' ಎಂಬಂತೆ ಯಾವ ಪ್ರಶಸ್ತಿ- 
ಸನ್ನಾನ-ಸ್ಥಾನಮಾನಗಳ ಗೊಜಿಗೂ ಹೋಗದೆ ತಮ್ಮೊಡಲಿನ ಕಲಾಸಿರಿವಂತಿಕೆಯನ್ನು ಶ್ರೋತ್ಸಗಳಿಗೆ 
ಉಣಬಡಿಸುತ್ತಾ ಪ್ರತಿದಿನ ಕಲಾಸೇವೆಯನ್ನು ಮಾಡುತ್ತಾ ಕಲಾಧ್ಯಾನವನ್ನು ಬದುಕಿನ ಅವಿಭಾಜ್ಯ 
ಅಂಗವಾಗಿಸಿಕೊಂಡಿರುವ ಈ ಕಲಾವಿದರು ಚನ್ನಪಟ್ಟಣದ ಕಲಾಪರಂಪರೆಯನ್ನು ಬೆಳಗಿದ 
ಮಹಾಚೇತನಗಳೆಂಬುದು ನಿಜದ ಮಾತು. ಚನ್ನಪಟ್ಟಣ ತಾಲ್ಲೂಕು ಜಾನಪದದ ಸಿರಿತನದಿಂದ ಕೂಡಿದ್ದು 
ಸಂಸ್ಥತಿಯ ನಿಜ ವಾರಸುದಾರರ ದೊಡ್ಡ ಪಡೆಯನ್ನೇ ಹೊಂದಿದೆ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಶಿಲ್ಲಕಲೆಯೂ 


44 


ಜೀವಂತವಾಗಿರುವುದು ಮತ್ತೊಂದು ವೈಶಿಷ್ಟ್ಯ. ಮೂಲತಃ ಶಿವಮೊಗ್ಗ ಜಿಲ್ಲೆಯ ಸಾಗರದವರಾದ ಹರೀಶ್‌ ಸಾಗರ 
ತಾಲ್ಲೂಕಿನ ಹೆಮ್ಮೆಯ ಶಿಲ್ಲಿಗಳಲ್ಲೊಬ್ಬರು. ಚನ್ನಪಟ್ಟಣದಲ್ಲಿನ ಕುವೆಂಪು ಮಹಾವಿದ್ಧಾಲಯದಲ್ಲಿ ಕಲಾಪದವಿ 
ಪಡೆದಿರುವ ಹರೀಶ್‌ ಶಿಲ್ಲಕಲೆಯನ್ನೇ ಧ್ಯಾನಿಸುವ ಅಪರೂಪದ ಕಲಾವಿದ. ತಾಲ್ಲೂಕಿನ ಆರಾಧ್ಯ ದೇವತೆ 


ಕಬ್ಬಾಳಮ್ಮ ದೇವಸ್ಥಾನಕ್ಕೆ ತಾಯಿಯ ಮೂರ್ತಿಯನ್ನು ಮಾಡಿಕೊಟ್ಟ ಹಿರಿಮೆ ಇವರದ್ದು. 


ಶಿಲ್ಲಕಲಾ ಸಂಸ್ಕೃತಿ 

ಕಬ್ಬಾಳಮ್ಮ ಮೂರ್ತಿ ತಯಾರಕರೆಂಬ ಪುಸಿದ್ದಿ ಹರೀಶ್‌ರ ಕಲಾಜೀವನ ಇತರೆ ಕಲಾವಿದರಿಗೆ ಸದಾ 
ಕಾಲಕ್ಕೂ ಮಾದರಿಯೇ. ಕಳೆದ ಹದಿನೇಳು ವರ್ಷಗಳಿಂದಲೂ ಕಲಾದೇವಿಯನ್ನೇ ನಂಬಿ ಮುನ್ನಡೆದಿರುವ ಹರೀಶ್‌ 
ಪ್ರಸಿದ್ದ ರೇವಣಸಿದ್ದೇಶ್ವರ ಬೆಟ್ಟದ ಬಸವೇಶ್ವರ ಮೂರ್ತಿ, ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಪಂಚಲೋಹದ ಕಂಚಿನ 
ಪ್ರತಿಮೆ, ಚಿಕ್ಕರಸಿಗಕೆರೆಯ ಕಾಲಭೈೆರವೇಶ್ತರ ಮೂರ್ತಿ, ನಡೆದಾಡುವ ದೇವರು ಡಾ. ಶಿವಕುಮಾರ ಸ್ವಾಮೀಜಿ 
ಅವರ ಪ್ರತಿಮೆ, ನಟ ಅಂಬರೀಶ್‌ ಅವರ ಅಮೃತಶಿಲೆ, ಕನಕಗಿರಿ ಜೈನ ಕ್ಷೇತ್ರ ಜೈನಮಂದಿರದ ಬಸದಿಗಳ 
ತಯಾರಿಕೆ, ಶ್ರವಣಬೆಳಗೊಳದ ಮರದ ಸಿಂಹಾಸನ ಹೀಗೆ ನಾನಾ ಬಗೆಯ ಹಲವು ಮಹೋನ್ನತ ಶಿಲ್ಪ ಕಲಾ 
ಕೃತಿಗಳನ್ನು ತಯಾರಿಸಿ ಸೈ ಎನಿಸಿಕೊಂಡಿದ್ದಾರೆ. ಮರ, ಕಲ್ಲು ಪಂಚಲೋಹ, ಪಿಓಪಿ ಮುಂತಾದ ವಸ್ತುಗಳ 
ಕಲಾಕೃತಿಗಳ ರಚನೆಯಲ್ಲಿ ನಿಸ್ಲೀಮರಾಗಿರುವ ಹರೀಶ್‌ ಸಾಗರರವರು ಯಾವುದೇ ಕೃತಿಯನ್ನು ಕಂಡಾಕ್ಷಣ 
ಮೊದಲು ಮನದಲ್ಲಿ "ನಕ್ಷೆ" ರೂಪಿಸಿಕೊಂಡು ಮಣ್ಣಿನಿಂದ ಮತ್ತು ಮರದಿಂದ ಪ್ರತಿರೂಪವನ್ನು 
ತಯಾರಿಸಿಕೊಂಡು ಆನಂತರ ಶಿಲ್ಪದಲ್ಲಿ ಅರಳಿಸುತ್ತಾರೆ. ಕಲಾಯಾನದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ 
ಯುವಕರಿಗೆ ತರಬೇತಿ ನೀಡಿ ಕಲಾಧಾರೆಯೆರೆದಿರುವುದರಿಂದ ತಾಲ್ಲೂಕಿನಲ್ಲಿ ಹೊಸ ಪೀಳಿಗೆಯ ಶಿಲ್ಪ ಕಲಾವಿದರು 
ಹುಟ್ಟುಕೊಂಡಿದ್ದು ಈ ಕಲಾಪರಂಪರೆಯನ್ನು ಮುಂದುವರೆಸುವ ಮೂಲಕ ಶಿಲ್ಪಕಲೆಯ ಕಸುಬುದಾರಿಕೆಯನ್ನು 


ಆಧುನಿಕ ಯುಗ ಮತ್ತು ಕಾಲದ ಅಗತ್ಯಕ್ಕನುಗುಣವಾಗಿ ಕಲಾಕೃತಿಗಳ ರಚನೆಯಲ್ಲಿ ತರಬೇತಿ ಹೊಂದಿ 
ಮುನ್ನಡೆಯುತ್ತಿರುವ ಹೊಸ ಪೀಳಿಗೆಯ ಶಿಲ್ಪಕಲಾವಿದರಿಂದ ಜನ್ನಪಟ್ಟಣಕ್ಕೆ ಮತ್ತೊಂದು ಗರಿ ಮೂಡಿದ್ದು ಈ 
ಭಾಗದ ಸಾಂಸ್ಥೃಶಿಕತೆಯ ವ್ಯಾಪ್ತಿಯನ್ನು ಹೆಚ್ಚಿಸಿರುವುದು ಗಮನಾರ್ಹ ಬೆಳವಣಿಗೆಯಾಗಿದೆ. ಚನ್ನಪಟ್ಟಣ 
ತಾಲ್ಲೂಕಿನ ಜಾನಪದ ಸಾಂಸ್ಥೃತಿಕತೆಯ ಪ್ರತೀಕಗಳಾಗಿರುವ ಈ ಕಲಾವಿದರು ಮತ್ತು ಕಲಾಪ್ರಕಾರಗಳ ಅಧ್ಯಯನ 
ಸಾಗರದಷ್ಟು ಆಳ-ಅಗಲವಾದುದು. ಆ ಎಲ್ಲವನ್ನು ತೆರೆದಿಡುವುದು-ಅಕ್ಷರಗಳಲ್ಲಿ ಹಿಡಿದಿಡುವುದು ಸಾಧ್ಯವಿಲ್ಲದ 


45 


ಮಾತು. ಪ್ರಾಸಂಗಿಕವಾಗಿ ಕೆಲವನ್ನು ಪ್ರಸ್ತಾಪಿಸುವ ಮೂಲಕ ಇಡೀ ತಾಲ್ಲೂಕಿನ ಸಾಂಸ್ಕೃತಿಕ ಭಿನ್ನತೆ ಮತ್ತು 


ಶ್ರೇಷ್ಠತೆಯನ್ನು ಅರಿಯಬೇಕಾಗಿದೆ. 


46 


ಅಧ್ಯಾಯ-2 


ಚನ್ನಪಟ್ಟಣದ ಬೊಂಬೆಗಳು 


2.1 ಬೊಂಬೆಗಳ ಉಗಮ, ಇತಿಹಾಸ 

ಬೊಂಬೆಗಳು ಮನುಷ್ಮ್ಠನ ಬದುಕಿನ ಅನನ್ಯ ಭಾಗ. ಮನುಷ್ಯನ ಅಸ್ತಿತ್ವವಿರುವೆಡೆಯಲೆಲ್ಲಾ ಬೊಂಬೆಗಳ 
ಅಸ್ತಿತ್ವವುಂಟು. ಭಾರತದಲ್ಲಿ ಬೊಂಬೆಗಳು ಸಂಪ್ರದಾಯ, ಸಂಸ್ಕೃತಿಯ ಪ್ರತೀಕವಾಗಿದ್ದರೆ ವಿದೇಶಗಳಲ್ಲಿ 
ಬೊಂಬೆಗಳು ಮನರಂಜನೆಯ ಹಾಗೂ ಅಲಂಕಾರಿಕ ವಸ್ತುಗಳಾಗಿ ಜನಾನುರಾಗಿಯಾಗಿವೆ. ಪ್ರಪಂಚದಾದ್ಯಂತ 
ಬೊಂಬೆಗಳು ಮತ್ತು ಅವುಗಳ ತಯಾರಿಕೆ ಚಾಲ್ತಿಯಲ್ಲಿರುವುದು ವಿಶೇಷ. ಬೊಂಬೆಗಳು ಮನುಷ್ಠನ ಮನರಂಜನೆ, 
ಮನೋಭಾವ, ಅಲಂಕಾರಪ್ರಿಯತೆ ಮತ್ತು ಆಯಾ ಭಾಗದ ಜನರ ಉಡುಗೆ-ತೊಡುಗೆಯನ್ನು ಬಿಂಬಿಸುವ 
ಸಂಕೇತ (ಕಲಾಕೃತಿ)ಗಳಾಗಿದ್ದು ಸಂಸ್ಥತಿ ಅರಿಯುವ ಬಹುಮುಖ್ಯ ಸಾಧನಗಳಾಗಿವೆ. ಬೊಂಬೆಗಳು 
ಕುಶಲಕರ್ಮಿಗಳ ಕೈಚಳಕದಲ್ಲಿ ಅರಳುವ ಕಲಾಕೃತಿಗಳು. ಗುಡಿಕ್ಕೆಗಾರಿಕೆಯ ಬಹುದೊಡ್ಡ ಕಲಾರೂಪ. ಅನಕ್ಷರಸ್ಥರ 
ಬಾಳನ್ನೂ ಬೆಳಗಬಲ್ಲ ಹೊಂಬೆಳಕು. ಭಾರತದಲ್ಲಿ ಬೊಂಬೆಗಳ ತಯಾರಿಕೆ ಪ್ರಾಚೀನವಾದ ಕರಕುಶಲತೆ ಎಂಬುದು 
ಇತಿಹಾಸದ ಸಂಶೋಧನೆಗಳಿಂದ ವೇದ್ಯವಾಗಿರುವ ಸಂಗತಿ. ಬೊಂಬೆಗಳ ಉಗಮ ಇಂದು ನೆನ್ನೆಯದಲ್ಲದಿದ್ದರೂ, 
ಅದು ಅನಾದಿಕಾಲದಿಂದ ಇದೆ. ನಾಗರಿಕತೆಯ ಉಗಮವಾದಾಗಿನಿಂದಲೂ ವಿವಿಧ ಬಗೆಯ ಬೊಂಬೆಗಳ 


ತಯಾರಿಕೆಯಿರುವುದು ಕುತೂಹಲಕಾರಿಯಾದರೂ ಸತ್ಯ. 


ಆದಿಮಾನವನೆ ಗುಡಿಕ್ಕಗಾರಿಕೆಯ ಮೊದಲ ಕುಶಲಕರ್ಮಿ. ನಾಗರಿಕತೆಯ ಪೂರ್ವದಲ್ಲಿ ಕಾಡುಮೇಡುಗಳಲ್ಲಿ 
ಜೀವಿಸುತ್ತಿದ್ದ ಆದಿಮಾನವ ತನ್ನ ಉದರ ಪೋಷಣೆಗಾಗಿ ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದ. ಶಕ್ತಿಶಾಲಿಯಾದ 
ಮೃಗಗಳನ್ನು ಬೇಟೆಯಾಡಲು ಆದಿಮಾನವ ಆರಂಭದಲ್ಲಿ ಕೋಲುಗಳು ಮತ್ತು ಬಿಲ್ಲುಗಳನ್ನು ಬಳಸುತ್ತಿದ್ದನು. ಈ 
ಬೇಟೆ ಸಾಮಾಗ್ರಿಗಳನ್ನು ಸ್ವತಃ ಆತನೇ ತಯಾರಿಸುತ್ತಿದ್ದು. ಕಲ್ಲಿನ ಉಪಕರಣಗಳನ್ನು ತಾನು ಬಳಸುವ ವಸ್ತುವಿನ 
ಆಕೃತಿಗೆ ತಕ್ಕಂತೆ ರೂಪಿಸಿಕೊಂಡು ಅವುಗಳಿಂದ ಪ್ರಾಣಿವಧೆ ಮಾಡಿ ಆದಿಮಾನವ ತನ್ನ ಹೊಟ್ಟೆ ಹೊರೆಯುತ್ತಿದ್ದ. 
ಇದುವೇ ಆತನ ಮೊಟ್ಟಮೊದಲ ಕುಶಲಗಾರಿಕೆಯ ಕುಸುರಿ ಕೆಲಸ. ಪ್ರಾಣಿಗಳ ಬೇಟೆಗೆ ಮಾತ್ರವಲ್ಲ ತನ್ನ ಮಕ್ಕಳು 
ಆಟ ಆಡಲು ಆಟದ ವಸ್ತುಗಳನ್ನೂ ಆದಿಮಾನವ ತಯಾರಿಸುತ್ತಿದ್ದುದು ಬಹುಮುಖ್ಯ ಸಂಗತಿ. ಈ ಆಟಿಕೆ 


47 


ವಸ್ತುಗಳು ಮೊದಮೊದಲು ಕಲ್ಲಿನಿಂದ ತಯಾರಿಸಲ್ಲಟ್ಟಿದ್ದರೆ ಆನಂತರ ಅನೇಕ ರೂಪಗಳನ್ನು ಪಡೆದದ್ದು ವಾಸ್ತವ. 
ಕಾಲಸರಿದಂತೆ ಆದಿಮಾನವನ ತಿಳಿವಳಿಕೆಯು ಹೆಚ್ಚಾಗತೊಡಗಿತು. ಆನಂತರ ಆತ ಮಡಿಕೆ, ಕುಡಿಕೆ ಮುಂತಾದ 
ವಸ್ತುಗಳನ್ನು ಮಣ್ಣಿನಿಂದ ತಯಾರಿಸತೊಡಗಿದ. ಕೆಲಕಾಲದ ಬಳಿಕ ಬಟ್ಟೆಬರೆಗಳುು ಲೋಹದ ವಸ್ತುಗಳ 
ತಯಾರಿಕೆಯೂ ಆರಂಭವಾಯಿತು. ಗೃಹಬಳಕೆ ಮತ್ತು ಜೀವನಾವಶ್ಯಕ ವಸ್ತುಗಳ ತಯಾರಿಕೆಯಲ್ಲಿ ಹೊಸ ಹೊಸ 
ಉತ್ಪನ್ನಗಳ ಸೇರ್ಪಡೆಯಾದಂತೆಯೇ ಮಕ್ಕಳ ಆಟದ ಬೊಂಬೆಗಳಿಗೂ ಅದು ವಿಸ್ತಾರಗೊಂಡಿತು. ಇತಿಹಾಸದ 
ಯುಗಕ್ಕೆ ಸೇರಿದ ಹರಪ್ರ ಮೊಹೆಂಜೊದಾರೋಗಳಲ್ಲಿ ದೊರೆತಿರುವ ಆಟದ ಸಾಮಾನುಗಳಿಂದ ಈ ಸಂಗತಿ 
ಬೆಳಕಿಗೆ ಬಂದಿದ್ದು ಬೊಂಬೆಗಳಿಗೆ ಆರಂಭದಿಂದಲೂ ವಿಶಿಷ್ಠವಾದ ಪ್ರಾಮುಖ್ಯತೆಯಿರುವುದು ದೃಢಪಟ್ಟಿದೆ. 


ಮೊಹೆಂಜೊದಾರೋದ ಗೊಂಬೆಗಳು 

ಮೊಹೆಂಜೊದಾರೋದ ಯುಗದಲ್ಲಿ ದೊರೆತಿರುವ ಬೊಂಬೆಗಳಲ್ಲಿ ಅನೇಕ ಬಗೆಯನ್ನು ಕಾಣಬಹುದು. 
ಹಾಸಿಗೆಯಲ್ಲಿ ಮಲಗಿಕೊಂಡ ಮಗುವನ್ನು ಆರೈಕೆ ಮಾಡುತ್ತಿರುವ ಸ್ಟೀಮೂರ್ತಿ ಇಂದಿಗೂ 
ಕುತೂಹಲಕಾರಿಯಾಗಿದೆ. ಈ ಬೊಂಬೆಗೆ ಒಳಲಂಗ ತೊಡಿಸಿರುವುದು, ತಲೆಗೆ ವಿಚಿತ್ರವಾದ ಟೋಪಿಯನ್ನು 
ಹಾಕಿರುವುದು ಎಲ್ಲವೂ ಆ ಕಾಲದ ನಾಗರಿಕತೆ-ಸಂಸ್ಥೃಶಿಯ ದರ್ಶನ ಮಾಡಿಸುತ್ತವೆ. ಮೊಹೆಂಜೊದಾರೋದ 
ಬೊಂಬೆಗಳಲ್ಲಿ ಪ್ರಾಣಿಗಳೂ ಉಂಟು. ತಲೆಯನ್ನು ಅಲ್ಲಾಡಿಸುವ ಗೂಳಿಗಳು, ಅನೇಕ ಬಿಡಿ ತಲೆಗಳು, 
ಪಕ್ಷಿರಥಗಳು, ಮಣ್ಣಿನ ಟಗರುಗಳು ಇತ್ಕಾದಿ ಬೊಂಬೆಗಳು ಆದಿಮಾನವನ ಕೌಶಲ್ಯಕ್ಕೆ ಸಾಕ್ಷಿಯಾಗಿವೆ. ಟಗರಿನ 
ಬೊಂಬೆಯ ಮೈಮೇಲಿನ ಉಣ್ಣೆಯನ್ನು ಸೂಚಿಸಲು ಕೆಂಪು ವರ್ಣದ ಗೆರೆಗಳನ್ನು ಎಳೆದಿರುವುದು. ಕತ್ತಿನಲ್ಲಿ 
ಒಂದು ಸಣ್ಣ ರಂಧ್ರವನ್ನು ಕೊರೆದಿರುವುದು ಅವುಗಳನ್ನು ತಯಾರಿಸಿದವರ ಕಲಾನೈಪುಣ್ಯತೆಯನ್ನು ಬಿಂಬಿಸುವಲ್ಲಿ 
ಸಫಲವಾಗಿವೆ. ಜೇಡಿಮಣ್ಣಿನ ಗಿಲಿಕೆಗಳು, ಕೋಳಿ, ಪಾರಿವಾಳಗಳ ಆಕಾರದಲ್ಲಿರುವ ಪೀಪಿಗಳು, ಮಣ್ಣಿನ ಚಕ್ರಗಳು, 
ಶಂಖಗಳು, ಚಿಕ್ಕ ಆಟದ ಬಂಡಿಗಳು. ಹರಪುದಲ್ಲಿ ದೊರೆತಿರುವ ಪುಟ್ಟ ತಾಮದ ಬಂಡಿ, ಹುಂಜಗಳು, ಜನರನ್ನು 
ತಿವಿದು ಬೀಳಿಸಿರುವ ಕೋಣ ಮುಂತಾದವೆಲ್ಲವೂ ಆ ಕಾಲದಲ್ಲೇ ಪ್ರಧಾನವಾಗಿ ಕಲ್ಲು ಮತ್ತು ಜೇಡಿ ಮಣ್ಣನ್ನು 
ಬಳಸಿ ಬೊಂಬೆಗಳನ್ನು ತಯಾರಿಸುತ್ತಿದ್ದುದ್ದನ್ನು ಸೂಚಿಸುತ್ತವೆ. 
ಸಂಸ್ಕೃತಿಯ ಭಾಗ 

ಬೊಂಬೆಗಳು ಭಾರತೀಯ ಸಂಸ್ಥತಿಯ ಅವಿಭಾಜ್ಯ ಅಂಗವೇ ಆಗಿವೆ. ಪಾಟ್ನಾದ ಕುಮಹಾರ್‌, 


ಖಿಲಂದಿಬಾಗಿನ ಕದಮ್ಲಾನ್‌, ಬಿಹಾರದ ಮುಜಾಪಾವರ್‌, ಅಲಹಾಬಾದಿನ ಕೌಶಾಂಬಿ, ಶರಣ್‌ ಜಿಲ್ಲೆಯ ಬೆಲ್ಲಾ, 


ಕೊಲ್ಲಾಪುರ ಭಾಗದ ಬಹ್ಮಪುರಿ ಕರ್ನಾಟಕದ ಬಹ್ಮಗಿರಿ-ಮುಂತಾದೆಡೆ ಬಹುಹಿಂದಿನ ಯುಗದ ಮಕ್ಕಳ ಆಟದ 


48 


ವಿವಿಧ ರೀತಿಯ ಪ್ರಾಣಿಗಳು, ಹಕ್ಕಿಗಳು, ಗಾಡಿಗಳು, ವರ್ಣರಂಜಿತ ಕುಡಿಕೆಗಳು, ಗೋಲಿಗಳು ದೊರೆಶಿದ್ದು 
ಅವುಗಳು ಆಯಾ ಪ್ರದೇಶದ ವೈಲಕ್ಷಣ ಮತ್ತು ಸಾಂಸ್ಕೃತಿಕ ಭಿನ್ನತೆಯನ್ನು ದರ್ಶಿಸುತ್ತವೆ. ಕೆಲವು ಕಡೆಗಳ 
ಬೊಂಬೆಗಳಂತೂ ಅತ್ಯಂತ ನಯ, ನಾಜೂಕಿನಿಂದ ಕೂಡಿರುವುದು ಆಶ್ಚರ್ಯವನ್ನು-ಅಭಿಮಾನವನ್ನೂ ಉಂಟು 
ಮಾಡುತ್ತವೆ. ಆ ಕಾಲಘಟ್ಟದಲ್ಲಿ ತಯಾರಾದವೆನ್ನಲಾದ ವಸ್ತುಗಳು ಮತ್ತು ಶೈಲಿಗಳೊಂದೊಂದರಲ್ಲೂ 
ವೈಶಿಷ್ಟ್ಯದಿಂದ ಕೂಡಿದ ಅನೇಕ ರೀತಿಅಪೂರ್ವ ಗೊಂಬೆಗಳನ್ನು ಪಾಟ್ನಾದ ವಸ್ತುಸಂಗ್ರಹಾಲಯದಲ್ಲಿ 
ಸಂಗ್ರಹಿಸಲಾಗಿದೆ. ಶುಂಗ, ಕುಶಾನ ಮತ್ತು ಶಾತವಾಹನರ ಕಾಲಕ್ಕೆ ಸೇರಿದ ವಸ್ತುಗಳೂ ಅಲ್ಲಿ ಲಭ್ಯ. ದಖಿನ್‌ 
ಪದೇಶದ ಬಹ್ಮಪುರಿಯ ಕಂಚಿನ ಗಾಡಿಗಳನ್ನೂ ನರ್ಮದಾತೀರದ ಮಹೇಶ್ವರ ಮುಂತಾದ ಮಧ್ಯಪ್ರದೇಶಕ್ಕೆ ಸೇರಿದ 
ನೆಲೆಗಳ ಕೆಲವು ಪ್ರಾಣಿಗಳ ಗೊಂಬೆಗಳನ್ನೂ ನಾವಲ್ಲಿ ನೋಡಬಹುದಾಗಿದೆ. 


ಶುಂಗಕಾಲದ ವಸ್ತುಗಳಲ್ಲಿ ನಾಲ್ಕು ಹೋರಿಗಳನ್ನು ಕಟ್ಟಿದ ಮಣ್ಣಿನ ರಥ, ಗಂಭೀರವಾದ ಕುದುರೆ, 
ಮೊಂಡು ಬುದ್ದಿಯ ಟಗರು ಮುಂತಾದವುಗಳಲ್ಲಿ ಮಣ್ಣಿನ ಕೈಕೆಲಸದ ಅತ್ಯಂತ ಶ್ರೇಷ್ಠಮಟ್ಟದ ಕಲೆಗಾರಿಕೆಯನ್ನು 
ಕಾಣಬಹುದಾಗಿದೆ. ಕುಶಾನರ ಕಾಲದ ಗೊಂಬೆಗಳಲ್ಲಿ ಸರಳ ರೇಖಾ ವಿನ್ಮಾಸವಿದ್ದರೂ ಅಪಾರ ಆಭರಣಗಳ 
ಅಲಂಕಾರವೂ ಇದೆ. ದಕ್ಷಿಣ ಶಾತವಾಹನರ ಕಾಲದ ಕಂಚಿನ ಗೊಂಬೆಗಳಿಗೆ ಬೇರೆಲ್ಲಾ ಗೊಂಬೆಗಳಿಗಿಂತಲೂ 
ಉನ್ನತ ಸ್ಥಾನವಿದೆ. ಮಣ್ಣಿನ ಗೊಂಬೆಗಳಿಗಿಂತ ಶೀರ ಭಿನ್ನವಾಗಿರುವ ಈ ಬೊಂಬೆಗಳು ಹೆಚ್ಜಾಗಿ ಲೋಹದಲ್ಲಿ 
ತಯಾರಾಗಿವೆ. ಕಂಚಿನ ಒಂದು ಆನೆಯ ಬೆನ್ನಿನ ಮೇಲೆ ಒಂದು ಇಡೀ ಸಂಸಾರವನ್ನೇ ಬಿಡಿಸಲಾಗಿದೆ. ಹುಲಿ ತನ್ನ 
ಪಂಜವನ್ನು ಮೇಲೆತ್ತಿ ಅಪ್ಪಳಿಸಲು ಅನುವಾದಂತೆ ಕಡೆಯಲಾಗಿದೆ. ಭಾರತದ ಸಂಸ್ಕೃತಿಯಲ್ಲಿ ಗೊಂಬೆಗಳಿಗೆ 
ಒಂದು ಪ್ರಮುಖ ಸ್ಥಾನವಿತ್ತೆಂಬುದನ್ನು ಧ್ವನಿಸುವ ಈ ಕಲಾಕೃತಿಗಳು ಪ್ರಾಚೀನ ಕಾಲದಲ್ಲಿಯೇ ಭಾರತೀಯರು 
ಒಂದು ಉನ್ನತ ಸಂಸ್ಕೃತಿಯನ್ನು ಬೆಳೆಸಿಕೊಂಡು ಕಲಾಪೂರ್ಣ ಜೀವನವನ್ನು ನಡೆಸಿದ್ದರೆಂಬುದಕ್ಕೆ ಉತ್ತಮ 
ನಿದರ್ಶನಗಳಾಗಿವೆ. ಆಧುನಿಕ ಕಾಲದಲ್ಲಿ ಊಹಿಸಲೂ ಆಗದಂಥ ಅದ್ದುತ ಕಲೆಗಾರಿಕೆ ಆಗಿನ ಕಾಲದ 
ಗೊಂಬೆಗಳಲ್ಲಿರುವುದು ನಿಜಕ್ಕೂ ಸೋಜಿಗದ ಸಂಗತಿ. ಗೊಂಬೆಗಳ ತಯಾರಿಕೆಯಲ್ಲಿ ವಿವಿಧ ಮಾಧ್ಯಮಗಳುಂಟು. 
ಕೆಲವೊಮ್ಮೆ ಜೇಡಿಮಣ್ಣನ್ನು ಒಣ ಹುಲ್ಲಿನೊಡನೆ ಬೆರಸುತ್ತಿದ್ದರೆ ಮೊದಲು ಸುಣ್ಣವನ್ನು ಲೇಪಿಸಿ ಅನಂತರ 
ಕೆಮ್ಮಣ್ಣನ್ನು ಬಳಿದ ಗೊಂಬೆಗಳೂ ಇವೆ. ಕೆಲವು ಕಂದು ಹಾಗೂ ಕಪ್ಪು ಜೇಡಿಮಣ್ಣಿನಿಂದ ತಯಾರಾದವುಗಳಾದರೆ, 
ಜೇಡಿಮಣ್ಣಿನಲ್ಲಿ ಹೆಚ್ಚು ಗೊಂಬೆಗಳು ತಯಾರಾಗಿವೆ. ಗಾಜು, ಕಲ್ಲು ಕಂಚು, ತಾಮ್ರ ಮತ್ತು ಮರಗಳನ್ನು 
ಬಳಸಿರುವ ನಿದರ್ಶನಗಳೂ ಸಾಕಷ್ಠಿವೆ. 


49 


ಜನಪದ ಕಲಾ ಬೊಂಬೆಗಳು 
ಜನಪದ ಕಲೆಗಳಲ್ಲಂತೂ ವಿಶಿಷ್ಠವಾದ ಗೊಂಬೆಗಳನ್ನು ಕಾಣಬಹುದಾಗಿದೆ. ತೊಗಲು ಗೊಂಬೆಗಳು, 
ಸೂತ್ರದ ಗೊಂಬೆಗಳು, ಕೀಲುಗೊಂಬೆಗಳು ಜನಪದ ಕಲೆಯ ಬೊಂಬೆಗಳಲ್ಲಿ ಅತಿ ಮುಖ್ಯವಾದವು. 


ತೊಗಲು ಗೊಂಬೆಗಳು 

ತೊಗಲುಗೊಂಬೆಯಾಟದವರನ್ನು ಕಿಳ್ಗೆಕ್ಕಾತ, ಸಿಳ್ಳಕ್ಕಾತ, ಕಟುಬೂಜ್ಯ್ಕಾತ, ಕೋಲುಕ್ಕಾತ, ಅಸ್ತೀಕ್ಯಾಶ, 
ಕಾಲಿಕ್ಕಾತ ಬುಂಡೇಕ್ಕಾತ ಹೀಗೆ ಅನೇಕ ಹೆಸರುಗಳಿಂದ ಕರೆಯುತ್ತಾರೆ. ಇವರು ರಾಮಾಯಣದಲ್ಲಿ ಗುಹನ ವಂಶಕ್ಕೆ 
ಸೇರಿದವರೆಂದೂ, ಗೊಂಬೆಯಾಟ ಕುಲಕಸುಬಾಗಿ ಇವರಲ್ಲಿ ಉಳಿಯಲು ಶ್ರೀ ರಾಮನ ಶಾಪವೇ ಕಾರಣವೆಂಬ 
ದಂತಕಥೆಯಿದೆ. ತೊಗಲುಗೊಂಬೆಯಾಟದ ಮೂಲ ಮಹಾರಾಷ್ಟ. ಅಲ್ಲಿಂದ ಕರ್ನಾಟಕಕ್ಕೆ ವಲಸೆ ಬಂದ 
ಕಿಳ್ಳೆಕ್ಕಾತರಿಂದ ಈ ಕಲೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶದಲ್ಲಿ ಹೆಚ್ಚು ಪ್ರಜಲಿತಗೊಂಡಿತೆನ್ನಲಾಗಿದೆ. 
ತೊಗಲುಗೊಂಬೆಯಾಟದ ಹಿಂದೆ ಅನೇಕ ಉದ್ದೇಶಗಳು ಮತ್ತು ನಂಬಿಕೆಗಳಿವೆ. ಮಳೆ ಬರದೆ ಹೋದಾಗ 
ಗೊಂಬೆಯಾಟ ಆಡಿಸಿದರೆ ಮಳೆ ಬರುತ್ತದೆ ಎಂಬ ಜನಪದೀಯ ನಂಬಿಕೆ ಇಂದಿಗೂ ಜಾಲ್ತಿಯಲ್ಲಿದೆ. 
ತೊಗಲುಗೊಂಬೆಯಾಟ ಆಡಿಸುವುದರಿಂದ ದನಕರುಗಳಿಗೆ ಬರುವ ರೋಗದ ನಿವಾರಣೆಯಾಗುತ್ತದೆ ಎಂಬ 
ನಂಬಿಕೆಯಿಂದ ಜಾತ್ರೆ ಉತ್ಸವಗಳಲ್ಲಿ ಕೂಡ ಈ ಆಟವನ್ನು ಆಡಿಸುವುದು ವಾಡಿಕೆಯಾಗಿದೆ. 
ತೊಗಲುಗೊಂಬೆಯಾಟ ಕಲೆಯು ಶಾತವಾಹನ, ಪಲ್ಲವ, ಚಾಲುಕ್ಕ ಕಾಕತೀಯ ರಾಜರ ಕಾಲದಲ್ಲಲ್ಲದೆ. 
ವಿಜಯನಗರ, ತಂಜಾವೂರು ರಾಜರುಗಳ ಕಾಲದಲ್ಲಿ ಅತ್ಯಂತ ಉನ್ನತ ಸ್ಥಿತಿಯನ್ನು ಪಡೆದು ಪ್ರಾಜೇನ 
ರೇವುಪಟ್ಟಣಗಳಾದ ಕಳಿಂಗಪಟ್ಟಣ, ಜೀಮಾನೀ ಪಟ್ಟಣ, ಕೋರಂಗಿ ವಾಡೇವು ಮುಂತಾದವುಗಳ ಮೂಲಕ 
ವಿದೇಶಗಳಿಗೆ ತೆರಳಿದ ಭಾರತೀಯರೊಡನೆ ಆಗ್ನೇಯ ಏಷ್ಯಾವನ್ನು ಪ್ರವೇಶಿಸಿದವು ಎಂಬ ಅಭಿಪ್ರಾಯವಿದೆ. 
ತೊಗಲುಗೊಂಬೆಯಾಟವನ್ನು “ನೆರಳು ಗೊಂಬೆಯಾಟ” ಎಂಬುದಾಗಿ ಕರೆದು ಸಂಸ್ಕೃತದ 'ಮಹಾನಾಟಕ" ವನ್ನು 
ನೆರಳು ಗೊಂಬೆಯಾಟಕ್ಕಾಗಿಯೇ ಬರೆದುದೆಂಬ ಅಭಿಪ್ರಾಯವೂ ಉಂಟು. 


ರಚನಾ ವಿಧಾನ 
ತೊಗಲುಗೊಂಬೆಯಾಟಕ್ಕೆ ಬಳಸಲ್ಲಡುವ ಗೊಂಬೆಯ ರಚನೆಗೆ ಜಿಂಕೆ ಅಥವಾ ಆಡಿನ ಚರ್ಮವನ್ನು 
ಉಪಯೋಗಿಸುತ್ತಾರೆ. ಕೆಲವೊಂದು ಬಾರಿ ದೇವತಾ ಪಾತ್ರಗಳಿಗೆ ಮೀಸಲಾದ ರಾಮಾಯಣ, ಮಹಾಭಾರತ 


ಪಸಂಗದ ಗೊಂಬೆಗಳನ್ನು ಜಿಂಕೆ ಚರ್ಮದಿಂದಲೇ ಮಾಡಬೇಕೆಂಬ ನಿಯಮವೂ ಇದೆ. ಅನಂತರ ಅದರ ಮೇಲೆ 


50 


ಬೇಕಾದ ಚಿತ್ರಗಳನ್ನು ಅಂದವಾಗಿ ಬರೆದು ಆಭರಣ, ಸೀರೆಯ ಅಂಚು, ರಥದ ಚಕ್ರ, ಕಿರೀಟ ಇತ್ಯಾದಿ ಕುಸುರಿ 
ಕೆಲಸಗಳನ್ನು ಬಹಳ ಸೂಕ್ಷವಾಗಿ ಮಾಡಿ ಬಳಿಕ ಹದವರಿತ ಬಣ್ಣವನ್ನು ಹಾಕುತ್ತಾರೆ. ದೇವತಾ ಪಾತ್ರದ 
ಗೊಂಬೆಗಳಿಗೆ ಹೆಚ್ಚಾಗಿ ನೀಲಿ, ನಸುಕೆಂಪು. ಹಳದಿ ಬಣ್ಣವನ್ನು ಉಪಯೋಗಿಸುತ್ತಾರೆ. ಬೇರೆ ಬೇರೆ ರೀತಿಯ 
ಗಿಡಮೂಲಿಕೆಗಳಿಂದ ಸ್ಪತಃ ಕಲಾವಿದರೇ ಬಣ್ಣವನ್ನು ತಯಾರಿಸಿಕೊಳ್ಳುವುದು ವಿಶೇಷ ಹಾಗಾಗಿಯೇ 
ಬಹುಕಾಲದವರೆಗೂ ಈ ಗೊಂಬೆಗಳ ಬಣ್ಣ ಮಸುಕಾಗದಂತಿರುತ್ತದೆ. ಗೊಂಬೆಗಳು ನೇರವಾಗಿ ನಿಂತುಕೊಳ್ಳಲು 
ಅನುವಾಗುವಂತೆ ಬಿದಿರಿನ ಅಥವಾ ಲಾಳದ ಕಡ್ಡಿಗಳನ್ನು ಮಧ್ಯಕ್ಕೆ ಸೀಳಿ ಅದರ ಮಧ್ಯೆ ಗೊಂಬೆಯನ್ನು ಸಿಕ್ಕಿಸಿ 
ದಾರದಿಂದ ಅಲ್ಲಲ್ಲಿ ಹೊಲಿಗೆ ಹಾಕುತ್ತಾರೆ. 


ಗೊಂಬೆಯನ್ನು ಹಿಡಿದು ಕುಣಿಸಲು ಅನುವಾಗುವಂತೆ ಕೆಳಗಡೆ ಅರ್ಧ ಅಡಿ ಉದ್ದದಷ್ಟು ಕಡ್ಡಿಯನ್ನು 
ಬಿಟ್ಟಿರುತ್ತಾರೆ. ಇದು ಮೂಲದ ಗೊಂಬೆಗಳ ರೂಪವಾಗಿರುವುದು. ಗೊಂಬೆಗಳನ್ನು ಅಚ್ಚುಕಟ್ಟಾಗಿ ಅದಕ್ಕೆಂದೇ 
ಮಾಡಿದ ಬಿದಿರು ಪೆಟ್ಟಿಗೆಯಲ್ಲಿ ಜೋಡಿಸಿರುತ್ತಾರೆ. ಇದಕ್ಕೆ 'ಬಾದಲಿ' ಎಂದು ಹೆಸರು. ಇದು ಅವರಿಗೆ ಪೂಜ್ಯ 
ವಸ್ತುವಾಗಿದ್ದು ಆ ವೃತ್ತಿಯನ್ನು ಕೈಬಿಟ್ಟವರನೇಕರು ಆ ಗೊಂಬೆಗಳನ್ನು ಮನೆಯಲ್ಲಿ ಹಾಗೆಯೇ ಬಿಡಬಾರದೆಂದು 
ಅವನ್ನು ನೀರಲ್ಲಿ ತೇಲಿ ಬಿಡುವ ಕಮವೂ ಇದೆ. ಒಂದೊಂದು ಕಥೆಗೂ ಹತ್ತಾರು ವಿವಿಧ ಪಾತ್ರಗಳು 
ಬೇಕಾಗುವುದರಿಂದ ತೊಗಲುಗೊಂಬೆಯಾನದ ಪ್ರತಿಯೊಂದು ಮೇಳದವರೂ ಇಪ್ಪತ್ತು ಮೂವತ್ತು ಕಥೆಗಳನ್ನು 
ಆಡಬಲ್ಲವರಾದ್ದರಿಂದ ನೂರಾರು ವಿವಿಧ ಗೊಂಬೆಗಳು ಬೇಕಾಗುತ್ತವೆ. ಈ ಗೊಂಬೆಗಳೇ ಅವರ ಅಮೂಲ್ಯ ಚರ 
ಆಸ್ತಿ. ಸ್ಥಿರ ಆಸ್ತಿಯಂತೆ ಅವನ್ನು ಆಯಾ ಕುಟುಂಬದ ಮುಂದಿನ ಪೀಳಿಗೆಯವರು ಹಂಚಿಕೊಳ್ಳುವುದುಂಟು. 


(2) 


ತೊಗಲುಗೊಂಬೆಗಳ ಕೈಕಾಲುಗಳು ಕೊರಳು, ನಡು ಅತ್ತಿತ್ತ ಆಡುವಂತೆ ವ್ಯವಸ್ಥೆ ಮಾಡಿರುತ್ತಾರೆ. 
ಚಲಿಸಬೇಕಾದ ಅವಯವಗಳನ್ನು ಮೂಲದೇಹ ಭಾಗದಿಂದ ಕತ್ತರಿಸಿ ಸಣ್ಣ ದಾರದಿಂದ ಕಟ್ಟಿರುತ್ತಾರೆ. ಬಿದಿರಿನ ಸಣ್ಣ 
ಸಣ್ಣ ಕಡ್ಡಿಗಳನ್ನು ಗೊಂಬೆಗಳ ನೆತ್ತಿಯಿಂದ ಮಧ್ಯಭಾಗಕ್ಕೆ ಕಟ್ಟಿದ್ದು ಕೈ ಮುಂತಾದ ಚಲನೆಯುಳ್ಳ ಭಾಗಗಳೂ ಬೇರೆ 
ಬೇರೆ ಕಡ್ಡಿಗಳನ್ನು ಕಟ್ಟಿರುತ್ತಾರೆ. ಈ ಕಡ್ಡಿಗಳ ಆಧಾರದಿಂದ ಗೊಂಬೆಗಳನ್ನು ಹಿಡಿದು ನೋಡುವವರಿಗೆ ತಮ್ಮ 
ಚಲಿಸುವ ಕೈಗಳು ಕಾಣದಿರುವಂತೆ ಜಾಣ್ನೆಯಿಂದ ಗೊಂಬೆಗಳನ್ನು ಕುಣಿಸುತ್ತಾರೆ, ಮಣಿಸುತ್ತಾರೆ. ಬಾಣ ಬಿಡಿಸಿ, ಕೈ, 
ತಲೆ, ಸೊಂಟ ಮುಂತಾದ ಭಾಗಗಳು ಕತ್ತರಿಸಿ ಬಿದ್ದುಹೋದಂತೆ ತೋರಿಸುತ್ತಾರೆ. ಹಿಮ್ದೇಳದವರ ಮೇಳಗೀತ 
ಹಾಗೂ ಹಾರ್ಮೋನಿಯಂ ತಬಲಗಳ ಹಿನ್ನೆಲೆಯ ವಾದ್ಯಗಳಿಂದ ನಾಟಕ ರಸವತ್ತಾಗಿ ತೊಗಲುಗೊಂಬೆಗಳೇ 
ನಟರೆಂಬ ಕಲ್ಲನೆ ಜನರಲ್ಲಿ ಮೂಡುತ್ತದೆ. ಜೊತೆಗೆ ಪಾತ್ರಗಳ ನಡುವಣ ಸಂಭಾಷಣೆಗಳನ್ನೂ ಹಿಮ್ಲೇಳದವರು 


ರಸವತ್ತಾಗಿ ಬೆಳೆಸುತ್ತಾರೆ. 


51 


ಕರ್ನಾಟಕದಲ್ಲಿ ಮೂರು ಜಾತಿಯ ತೊಗಲುಗೊಂಬೆಗಳು ಕಂಡು ಬರುತ್ತವೆ. ಉತ್ಸರಕರ್ನಾಟಕದಲ್ಲಿ 
ಕೈಕಾಲುಗಳ ಚಲನೆ ಇಲ್ಲದ ಸುಂದರ ಹಾಗೂ ಕಲಾತ್ಸಕವಾದ ಗೊಂಬೆಗಳು, ದಕ್ಷಿಣ ಕರ್ನಾಟಕದಲ್ಲಿ ಕೈಕಾಲುಗಳ 
ಚಲನೆಯುಳ್ಳ ಚುರುಕಾಗಿ ಆಡಿಸಬಲ್ಲ ಗೊಂಬೆಗಳು, ಅವೆರಡೂ ಗೊಂಬೆಗಳು ಒಂದರಿಂದ ಮೂರು ಅಡಿ 
ಎತ್ತರವಿರುತ್ತವೆ. ಆಂಧ ಭಾಗದ ಗೊಂಬೆಗಳು ಚಲನೆಯುಳ್ಳ ಅಂದರೆ ಕೀಲುಗಳುಳ್ಳ ಗೊಂಬೆಗಳಾಗಿದ್ದು ಆಳೆತ್ತರ 
ಇರುತ್ತವೆ. ಅವುಗಳನ್ನು ನಿಂತೇ ಆಡಿಸಬೇಕು. ಗೊಂಬೆಯಾಟಕ್ಕೆ ಬಳಸುವಂತಹ ಕಥಾವಸ್ತುಗಳಿಗೆ ಪೂರಕವಾಗಿ ಈ 
ಗೊಂಬೆಗಳನ್ನು ತಯಾರಿಸುವುದು ವಿಶೇಷ. ರಾಮಾಯಣ, ಮಹಾಭಾರತ, ಭಾಗವತಗಳಿಗೆ ಸಂಬಂಧಿಸಿದ 
ಕಥೆಗಳನ್ನೇ ತೊಗಲುಗೊಂಬೆಯಾಟದಲ್ಲೂ ಹೆಚ್ಚು ಆಡುತ್ತಾರೆ. ಭೀಮ, ದುರ್ಯೋಧನ, ರಾವಣರಂತಹ 
ಪಾತ್ರಗಳು ಹೆಚ್ಚು ಕೆಂಪು, ಕಪ್ಪು ಬಣ್ಣಗಳಿಂದ ಕೂಡಿರುತ್ತದೆ. ಸ್ತೀ ಪಾತ್ರದ ಗೊಂಬೆಗಳಲ್ಲಿ ಸಾಮಾನ್ಯವಾಗಿ ಎರಡು 
ವಿಧ. ರಾಣಿಯರಿಗೆ ಉಚಿತವಾದ ವೇಷಭೂಷಣಗಳಿಂದ ಕೂಡಿದ ಗೊಂಬೆಗಳು ಹಾಗೂ ಸಾಮಾನ್ಯ ವರ್ಗದ 
ಗೊಂಬೆಗಳು. ಇವನ್ನು ಬಿಟ್ಟರೆ ರಾಕ್ಷಸೀ ವರ್ಗದ ಹಿಡಿಂಬೆ ಶೂರ್ಪನಖಿಯರಂಥ ಗೊಂಬೆಗಳು 
ಪ್ರತ್ಯೇಕವಾಗಿರುತ್ತವೆ. ಸ್ತೀ ಪಾತ್ರದ ಗೊಂಬೆಗಳು ಹೆಚ್ಚಾಗಿ ನೋಡಲು ಉದ್ದನೆಯ ಮೂಗು, ಅಗಲವಾದ ಕಣ್ಣು, 
ಜೊತೆಗೆ ಬೈತಲೆ ತೆಗೆದು ಕಟ್ಟಿದ ತುರುಬು, ಅದಕ್ಕೆ ಹೂವು ಮುಡಿಸಿರುತ್ತಾರೆ. ಬೈತಲೆಯಿಂದ ಹಣೆಯ ಮೇಲೆ ಬಿಟ್ಟ 
ಆಭರಣ, ಕಿವಿಗೆ ಆಭರಣ, ಮೂಗಿಗೆ ಮೂಗುತಿ ಹಾಗೂ ಬುಲಾಕು, ಕೈಬಳೆ ಇತ್ಯಾದಿಗಳಿರುತ್ತವೆ. 


ಕರ್ನಾಟಕದ ತುಮಕೂರು, ಹಾಸನ, ಮಂಡ್ಕ, ಮೈಸೂರು, ಬೆಂಗಳೂರು ಜಿಲ್ಲೆಗಳಲ್ಲಿ ವಾಸಿಸುವ ಹತ್ತಾರು 
ಕಥೆಗಳನ್ನು ಆಡುವ ಗೊಂಬೆರಾಮರು ಪ್ರತಿ ಬೇಸಿಗೆಯಲ್ಲಿಯೂ ಊರೂರು ಸುತ್ತುತ್ತಾರೆ. ಇಂಥ ನಾಟಕವನ್ನೇ 
ಆಡಬೇಕು ಎಂದು ಸೂಚಿಸುವ ಅವಕಾಶ ನಾಟಕ ಆಡಿಸುವವರಿಗೆ ಇರುತ್ತದೆ. ತೊಗಲುಗೊಂಬೆಯಾಚಟದಲ್ಲಿ 
ಪಾಲ್ಗೊಳ್ಳುವ ಆರೆಂಟು ಮಂದಿ ಕಲಾವಿದರಿಗೂ ಅನೇಕ ಕಥೆಗಳು ಕಂಠಪಾಠವಾಗಿರುತ್ತದೆ. ಮುಖ್ಯ ಪದಗಳನ್ನು 
ಮಾತ್ರ ಪ್ರತಿ ಮಾಡಿಕೊಂಡಿರುತ್ತಾರೆ. ಗೊಂಬೆಯಾಟವನ್ನು ಇವತ್ತಿಗೂ ಪಪಂಚದ ನಾನಾ ದೇಶಗಳಲ್ಲಿ ಆಡುತ್ತಾರೆ. 
ಜನ ಹಣ ಕೊಟ್ಟು ನೋಡುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಒಂದು ಸೂತ್ರದ ಗೊಂಬೆಯಾಟ, ಎರಡನೆಯದು 
ನೆರಳಿನಾಟ. ತೊಗಲುಗೊಂಬೆಗಳನ್ನು ನೆರಳಿನಾಟವಾಗಿ ಬಳಸುವುದು ರೂಢಿ. ತೊಗಲುಗೊಂಬೆಯಾಟ 
ಕರ್ನಾಟಕದ ಮಾತ್ರವಲ್ಲದೆ, ನೆರೆ ರಾಜ್ಯಗಳಾದ ಮಹಾರಾಷ್ಟ, ಆಂಧಪ್ರದೇಶ ಹಾಗೂ ಕೇರಳದ ಕೆಲವು 
ಪ್ರಾಂತ್ಮಗಳಲ್ಲೂ ,ಜಾವಾ, ಇಂಡೋನೇಷ್ಯ, ಥೈಲೆಂಡ್‌ ಮುಂತಾದ ಹೊರದೇಶಗಳಲ್ಲೂ ಬಳಕೆಯಲ್ಲಿದೆ. ಆದರೂ 
ಈ ಆಟದ ಪ್ರಸಾರ ಹೊಸತಂತ್ರ, ಹೊಸತನಗಳಿಲ್ಲದೆ ದಿನೇ ದಿನೇ ತನ್ನ ಜನಮನ್ನಣೆಯನ್ನು ಕಳೆದುಕೊಳ್ಳುತ್ತಿದೆ. 


52 


ಭಾರತದಲ್ಲಿ ಇಂದಿಗೂ ಜನಪದದಲ್ಲಿ ಈ ಕಲೆಯು ಜೀವ ಹಿಡಿದುಕೊಂಡು ಮುನ್ನಡೆದಿದ್ದು ವರ್ಷಕ್ಕೆ ಹತ್ತಾರು 
ನಾಟಕ ಪ್ರಯೋಗಗಳಾದರೂ ಆಗುತ್ತಿರುವುದು ಸದ್ಯದ ಸಮಾಧಾನಕರ ಸಂಗತಿಯಾಗಿದೆ. 


ಕೀಲು ಗೊಂಬೆಗಳು 

ಗೊಂಬೆಗಳಲ್ಲಿ ಕೀಲುಗೊಂಬೆಗಳು ಮತ್ತೊಂದು ಬಗೆ. ಈ ಗೊಂಬೆಗಳನ್ನು ಕೀಲುಗೊಂಬೆಯಾಟದಲ್ಲಿ 
ಬಳಸುತ್ತಾರೆ. ಕೀಲುಗೊಂಬೆಯಾಟ ಪ್ರಕಾರ ಇಂದು ಅಸ್ತಿತ್ತದಲ್ಲೇ ಇಲ್ಲವಾಗಿದೆ. ಇದರ ರಂಗ ಮಂಚ 
ಪೆಟ್ಟಿಗೆಯಾಕಾರವಾಗಿರುತಿತ್ತು. ಪ್ರೇಕ್ಷಕರಿಗೆ ಗೊಂಬೆಗಳು ಮಾತ್ರ ತೋರಿ ಬರುವಂತೆ ಕೀಲುಗಳ ಸಹಾಯದಿಂದ 
ಕುಣಿಸುತ್ತಾ ಜನಪದ ಕಥೆಯನ್ನು ವಿಶ್ಷಕರ್ಮ ಜನವರ್ಗದ ಕಲಾಕಾರರು ಪ್ರದರ್ಶಿಸುತ್ತಿದ್ದರು. ಇಂದು ಈ ಬಗೆಯ 
ಗೊಂಬೆಗಳನ್ನು ಮೈಸೂರು ಜಯಲಕ್ಷಮ್ಮಣ್ಣಿ ಜಾನಪದ ವಸ್ತುಸಂಗ್ರಹಾಲಯದಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಆ 
ಕೀರ್ತಿ ಪ್ರೊ. ಜೀ.ಶಂ.ಪರಮಶಿವಯ್ಯ ಹಾಗೂ ಸಂಗ್ರಹಾಲಯದ ಕ್ಕುರೇಟರ್‌ ಆಗಿದ್ದ ಪಿ.ಆರ್‌.ತಿಪ್ಲೇಸ್ತಾಮಿ ಅವರಿಗೆ 
ಸಲ್ಲುತ್ತದೆ. ತಿಪಟೂರು ಭಾಗದ ಹೊನ್ನವಳ್ಳಿ ಎಂಬ ಗ್ರಾಮದಲ್ಲಿ ಈ ಕಲಾಪ್ರಕಾರ ಜೀವಂತವಾಗಿತ್ತು ಎನ್ನಲಾಗಿದೆ. 
ಕಟ್ಟಿಗೆಯಿಂದ ಮಾಡಿದ ಈ ಗೊಂಬೆಯ ಕೆಳಭಾಗದಲ್ಲಿ ಉದ್ದನೆಯ ಕೊಳವೆ ಅಳವಡಿಸುತ್ತಿದ್ದರು. ಇದರ ಮೂಲಕ 
ಕೈ-ಕಾಲುಗಳಗೆ ಜೋಡಿಸಿದ ಸೂತ್ರವನ್ನು ಆಡಿಸುವ ತಂತ್ರದ ಮೂಲಕ ಗೊಂಬೆಯಾಟ ಪ್ರದರ್ಶಿಸುತ್ತಿದ್ದರು. 
ಸಾಮಾನ್ಯವಾಗಿ ಸಂತೆ ಅಥವಾ ಜಾತ್ರೆಗಳಲ್ಲಿ ಡೇರೆ ಹಾಕಿ ಹಗಲು ವೇಳೆ ಪ್ರದರ್ಶನ ನೀಡುತ್ತಿದ್ದರು. ಟಿಕೆಟು ಪಡೆದು 
ಗೊಂಬೆಯಾಟವನ್ನು ಜನ ನೋಡುತ್ತಿದ್ದರು. ಈ ಕಲೆಯು 1930ರ ವೇಳಗೆ ಕ್ಷೀಣಗೊಂಡಿತು. ಈ ಪ್ರಕಾರದಲ್ಲಿ 
'ಮೃದಂಗ' "ತಾಳ" ಮತ್ತು 'ಬಿದಿರಿನ ಪಟ್ಟಿಯ ಪೀಪಿ" (ರಾಜಸ್ಥಾನದ ಕಟ್‌ ಪುತ್ತಿ ಪ್ರಕಾರದಲ್ಲಿ ಈ ವಾದ್ಯವನ್ನು 
'ಬೋಲಿ' ಎಂದು ಕರೆಯಲಾಗಿದೆ) ಉಪಯೋಗಿಸುತ್ತಿದ್ದರು. ಹಾಸ್ಯ ಪಾತ್ರಗಳಲ್ಲಿ ದಾಸಯ್ಯ, ಮಡಿವಾಳ 
ಗೊಂಬೆಗಳು ಇರುತ್ತಿದ್ದವು. ಮುಖ್ಯ ಪಾತ್ರಗಳಲ್ಲಿ ರಾಜ, ರಾಣಿ ಮತ್ತು ಸೈನಿಕರ ಗೊಂಬೆಗಳನ್ನು ಬಳಸುತ್ತಿದ್ದರು. 
ಇಂದು ಈ ಪ್ರಕಾರವು ಮೈಸೂರು ವಿಶ್ವವಿದ್ಯಾನಿಲಯದ ಜಾನಪದ ವಸ್ತು ಸಂಗ್ರಹಾಲಯದಲ್ಲಷ್ಟೇ ನೋಡಲು 


ಲಭ್ಯವಾಗಿದೆ. 


ಸೂತ್ರದ ಗೊಂಬೆಗಳು 

ಗ್ರಾಮಗಳ ದೇವಾಲಯಗಳಲ್ಲಿ ತಲೆಭೂತ ಕೈಭೂತ ಸೋಮ ಮುಂತಾದ ದೈವದ ಮೂರ್ತಿಗಳನ್ನು 
ಕಾಣಬಹುದಾಗಿದೆ. ಆಯಾ ಗ್ರಾಮಗಳಲ್ಲಿ ಇರುವ ಕುಶಲಕರ್ಮಿಗಳು ಇವನ್ನು ಬಹಳ ಕಲಾತ್ಮಕವಾಗಿ 
ರಚಿಸಿಕೊಡುತ್ತಾರೆ. ಸಿರಿಯಾಳ ಷಷ್ಠಿ, ಗೋಕುಲಾಷ್ಟಮಿ, ಗಣಪತಿ ಮಹೋತ್ಸವ ಮೊದಲಾದ ಹಬ್ಬಗಳಲ್ಲಿ 
ಮನೆಯವರೇ ಎರೆಯ ಮಣ್ಣಿನಿಂದ ಆಯಾ ವಿಗ್ರಹಗಳನ್ನು ಮಾಡುವ ಹವ್ಯಾಸ ಈಗಲೂ ಅನೇಕ ಕಡೆ ಉಳಿದು 


53 


ಬಂದಿದೆ. ರಥೋತ್ಸವ ಮತ್ತು ಜಾತ್ರೆಗಳ ಸಮಯದಲ್ಲಿ ಹಳ್ಳಿಯ ಕಸಬುದಾರರು ಬೊಂಬೆಗಳನ್ನು ಮಾಡಿ ಬಣ್ಣ ಕಟ್ಟಿ 
ಮಾರುವುದನ್ನು ನೋಡಬಹುದಾಗಿದೆ. ಹಳ್ಳಿಯ ಮಕ್ಕಳಿಗೆ ಜಾತ್ರೆಗಳಲ್ಲಿ ಸಿಗುವ ರಾಟೆ, ಕಿಸಗಾಲು ಗೊಂಬೆ, 
ಅಂಬೆಗಾಲು ಕೃಷ್ಣ ಪೀಪಿ, ಕುದುರೆ, ಗಿಣಿ, ಗುಬ್ಬಿ, ರಾಜ, ರಾಣಿ-ಈ ವಸ್ತುಗಳೇ ಬಹು ಪ್ರಿಯವಾದ ಆಟದ 
ಸಾಮಾನುಗಳು. ಬಿದಿರ ಬೊಂಬಿನಿಂದ, ಅರಗಿನಿಂದ, ಬಟ್ಟೆಗಳಿಂದ, ಕಪ್ಪೆಚಿಪ್ಪಿನಿಂದ ನಾನಾ ನಮೂನೆಯ 
ಗೊಂಬೆಗಳನ್ನು ರಜಿಸಲಾಗುತ್ತದೆ. 


ಆಧುನಿಕ ಗೊಂಬೆಗಳು 

ಕಾಲ ನಿಂತ ನೀರಲ್ಲ. ಅದು ಸದಾ ಚಲನಶೀಲ. ಕಾಲದ ಜೊತೆಜೊತೆಗೆ ಎಲ್ಲರೂ, ಎಲ್ಲವೂ ಹೆಜ್ಜೆ 
ಹಾಕಲೇಬೇಕು. ಅಂತೆಯೇ ಬದಲಾವಣೆ ಜಗದ ನಿಯಮ. ಕಾಲದೊಟ್ಟಿಗೆ ಎಲ್ಲವೂ ಬದಲಾಗಿರುವಂತೆ 
ಬೊಂಬೆಗಳಲ್ಲೂ ಸಾಕಷ್ಟು ಬದಲಾವಣೆ / ಸುಧಾರಣೆ ಆಗಿವೆ. ಮನುಷ್ಕ್ಠನ ಕೈಕುಸುರಿಯಲ್ಲಿ ಮೈದಳೆಯುತ್ತಿದ್ದ 
ಬೊಂಬೆ ಕಲಾಕೃತಿಗಳು ಇಂದು ಯಂತ್ರದ ಮಾಯೆಯಲ್ಲಿ ಅರಳುತ್ತಿವೆ. ವಿಜ್ಞಾನ ಬೆಳೆದಂತೆಲ್ಲ ಕೈಕೆಲಸಗಳು 
ಹಿಂಬದಿಗೆ ಸರಿದು ಯಂತ್ರಗಳ ಬಳಕೆ ಹೆಚ್ಚಾಗುತ್ತಿದೆ. ಹಾಗಾಗಿಯೇ ಪ್ಲಾಸ್ಟಿಕ್‌, ರಬ್ಬರ್‌, ಮರ ಮುಂತಾದ 
ವಸ್ತುಗಳನ್ನು ಬಳಸಿಕೊಂಡು ಯಂತ್ರದಿಂದ ಬೊಂಬೆಗಳನ್ನು ತಯಾರಿಸುವುದು ಈಗ ಸರ್ವೇಸಾಮಾನ್ಯವಾಗಿದೆ. 
ಯಂತ್ರಗಳ ಬಳಕೆ ಹೆಚ್ಚು ಮಾನವನ ಕೈಕುಸುರಿ ಕೆಲಸ ಕಡಿಮೆಯಿರುವುದು ಆಧುನಿಕ ಬೊಂಬೆಗಳ ವೈಶಿಷ್ಟ್ಯ. 
ಆಧುನಿಕ ಜನಜೀವನ, ಅಭಿರುಚಿ ಮತ್ತು ಬೆಡಗು ಬಿನ್ನಾಣಗಳಿಗೆ ತಕ್ಕಂತಹ ಆಧುನಿಕ ಬೊಂಬೆಗಳು ಈಗ 
ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತಿವೆ. ಅವುಗಳಿಗೆ ಒಂದಷ್ಟು ಬೇಡಿಕೆಗಳೂ ಉಂಟು. ಹಾಗಂತ 
ಪೂರ್ವಕಾಲದ ಜನಪದೀಯ ಬೊಂಬೆಗಳಿಗಿರುವ ಬೇಡಿಕೆ ಮತ್ತು ಒಲವೇನೂ ಕುಸಿದಿಲ್ಲ. ಗುಡಿಕೈಗಾರಿಕೆಯ 
ಸಾಂಪ್ರದಾಯಿಕ ಬೊಂಬೆಗಳಿಗೆ ಅದರದ್ದೇ ಆದ ಸ್ಥಾನಮಾನವಿದ್ದು ಆಧುನಿಕ ತಂತ್ರಜ್ಞಾನದ ಸವಾಲುಗಳ 
ನಡುವೆಯೂ ತನ್ನ ಅಸ್ಲಿತೆಯನ್ನು ಉಳಿಸಿಕೊಂಡಿವೆ. ಹೀಗೆ ಆದಿಮಾನವನ ಕಾಲದಿಂದ ಉಗಮವಾಗಿ ಇಂದಿಗೂ 
ಚಾಲ್ತಿಯಲ್ಲಿರುವ ಬೊಂಬೆಗಳು ಕಾಲಕಾಲಕ್ಕೆ ಬದಲಾವಣೆಗೊಳ್ಳುತ್ತಾ ಹೊಸ ಹೊಸ ತಂತ್ರಜ್ಞಾನವನ್ನು 
ಮೈದುಂಬಿಕೊಂಡು ಅರಳಿ ವಿಕಸಿತಗೊಂಡು ನಳನಳಿಸುತ್ತಲೇ ಇವೆ. 


2.2 ಬೊಂಬೆಗಳು ಮತ್ತು ಸಾಂಪ್ರದಾಯಿಕತೆ 

ಬೊಂಬೆಗಳು ಭಾರತದ ಸಂಪ್ರದಾಯದ ಪ್ರತೀಕ. ದೇವತೆಗಳ ನಾಡೆಂದೇ ಹೆಸರುವಾಸಿಯಾದ 
ಭಾರತದಲ್ಲಿ ದೇವಾನುದೇವತೆಗಳನ್ನು ಬೊಂಬೆಗಳ ರೂಪದಲ್ಲಿಟ್ಟು ಪೂಜಿಸಿ ಅಲಂಕರಿಸಿ, ಆರಾಧಿಸಿ 
ಪುನೀತರಾಗುವುದು ಭಾರತೀಯರ ಸತ್ಸಂಪ್ರದಾಯವಾಗಿದೆ. ಭಾರತೀಯರು ಆಚರಿಸಲ್ಪಡುವ ಪಮುಖ ಹಬ್ಬಗಳಲ್ಲಿ 


54 


ಬೊಂಬೆಗಳನ್ನು ಕೂರಿಸಿ ಪೂಜಿಸುವ ವಾಡಿಕೆಯಿದೆ. ಅದರಲ್ಲೂ ನವರಾತ್ರಿಯಲ್ಲಿ ಬರುವ ದಸರಾ ಸಂದರ್ಭದಲ್ಲಿ 
ಬೊಂಬೆಗಳನ್ನು ಕೂರಿಸುವ ಆಚರಣೆಯಿದೆ. ಈ ಆಚರಣೆಗೆ ಮೈಸೂರು ಸಂಸ್ಥಾನದ ಮಹಾರಾಜರ 
ಕೊಡುಗೆಯಿದೆ. ಮೈಸೂರು ಸಂಸ್ಥಾನದಲ್ಲಿ ಪ್ರತಿ ವರ್ಷ ವೈಭವೋಪೇತವಾಗಿ ನಡೆಯುವ ನವರಾತ್ರಿಯ 
ಸಂದರ್ಭದಲ್ಲಿ ಬೊಂಬೆಗಳನ್ನು ಕೂರಿಸುವ ವಿಶಿಷ್ಠ ಸಂಪುದಾಯವನ್ನು ಪ್ರಾರಂಭಿಸಿದರು. ರಾಜರ ಈ ನಡೆ 
ಸಾರ್ವಜನಿಕ ವಲಯ ಹಾಗೂ ಸಂಪ್ರದಾಯಸ್ಥರ ಮನೆಗೆದ್ದಿದಲ್ಲದೆ ಅವರೂ ಈ ಆಚರಣೆಯನ್ನು 
ಅಳವಡಿಸಿಕೊಳ್ಳಲು ಶುರುಮಾಡಿದರು. ಆನಂತರ ಪ್ರತಿ ದಸರಾ ವೇಳೆ ಬೊಂಬೆಗಳನ್ನು ಕೂರಿಸುವುದು 
ಪರಂಪರೆಯ ಭಾಗವಾಗಿ ಮುಂದುವರೆದು ಅಂದಿಗೂ ಇಂದಿಗೂ ಚಾಲ್ತಿಯಲ್ಲಿದೆ. 


ಉತ್ತರಭಾರತದ ಹಲವೆಡೆಯೂ ಬೊಂಬೆಗಳನ್ನು ಕೂರಿಸುವ ಪದ್ಧತಿ ಆಚರಣೆಯಲ್ಲಿದೆ. ನವರಾತ್ರಿಯ 
ವೇಳೆ ನಡೆಯುವ ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಪ್ರತಿಷ್ಠಾಪಿಸಲ್ಲಡುವ ದುರ್ಗಾ ಮೂರ್ತಿ, ಗಣೇಶೋತ್ಸವದ 
ವೇಳೆ ಕೂರಿಸಲಾಗುವ ಗಣೇಶನ ಮೂರ್ತಿಗಳು, ರಾವಣನ ಸಂಹಾರ, ಕಾಮದಹನ ಮುಂತಾದ ಆಚರಣೆಗಳಲ್ಲಿ 
ರಾವಣ, ಮನ್ನಥನ ಮೂರ್ತಿಗಳನ್ನು ಬಳಸಲಾಗುತ್ತದೆ. ಈ ಎಲ್ಲಾ ಮೂರ್ತಿಗಳು ಕುಶಲಗಾರಿಕೆಯಿಂದಲೇ 
ರೂಪಿತಗೊಂಡಿದ್ದವಾಗಿದ್ದು ಬೊಂಬೆಗಳು ಮತ್ತು ಸಂಪ್ರದಾಯದ ನಡುವಿನ ಅನೂಹ್ಯ ಸಂಬಂಧದ ಸಾರವನ್ನು 
ಬಿಚ್ಚಿಡುತ್ತವೆ. 


ದಸರೆ ಗೊಂಬೆಗಳು 

ದಸರಾ ಆಚರಣೆಯ ಸಂದರ್ಭದಲ್ಲಿ ಗೊಂಬೆಗಳನ್ನು ಕುರಿಸುವುದು ಭಾರತೀಯ ಸಂಸ್ಕೃತಿಯ 
ಸಂಪುದಾಯಶೀಲ ನಡವಳಿಕೆ. ಗೌರಿಗೊಂಬೆಗಳು ಹಾಗೂ ದಸರೆ ಗೊಂಬೆಗಳನ್ನು ಭಾರತದಲ್ಲಿ ಈಗಲೂ ಅನೇಕ 
ನಗರಗಳ, ಪಟ್ಟಣಗಳ, ಗ್ರಾಮಗಳ ಮನೆಮನೆಗಳಲ್ಲಿ ಕೂರಿಸುವ ವಾಡಿಕೆಯಿದೆ. ಹಬ್ಬಹರಿದಿನಗಳಲ್ಲಿ ಅವುಗಳನ್ನು 
ಓರಣವಾಗಿ ಕೂರಿಸಿ ಪೂಜಿಸುವುದು ವಿಶಿಷ್ಠ ಪರಂಪರೆಯಾಗಿ ಮುಂದುವರೆದುಕೊಂಡು ಬಂದಿದೆ. ಈ 
ಗೊಂಬೆಗಳನ್ನು ಮರದ ಹೊಟ್ಟಿನಲ್ಲಿ ಇಲ್ಲವೆ ಜೇಡಿಮಣ್ಣಿನಲ್ಲಿ ಮಾಡಿರುತ್ತಾರೆ. ಚಂದನದ ಗೊಂಬೆಗಳೂ ಉಂಟು. 
ಈ ಗೊಂಬೆಗಳಿಗೆ ಬಟ್ಟೆ ಆಭರಣಗಳನ್ನು ತೊಡಿಸಿ ಅಲಂಕರಿಸಿ ಪ್ರದರ್ಶಿಸುತ್ತಾರೆ. ದಸರೆಯ ಗೊಂಬೆಯ ಪ್ರದರ್ಶನ 
ಮನೆಯವರಿಗೊಂದು ಕಲಾ ಪ್ರದರ್ಶನಾವಕಾಶವನ್ನು ಒದಗಿಸುವುದರ ಜೊತೆಗೆ ಗೊಂಬೆಯ ಎದುರು 


ಹೆಣ್ಣುಮಕ್ಕಳು ಕೋಲಾಟವಾಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆದು ಬಂದಿದೆ. 


55 


ಬೊಂಬೆಗಳ ಹಬ್ಬ 

ಬೊಂಬೆಗಳ ಹಬ್ಬ ಸನಾತನ ಪರಂಪರೆಯ ಬಹುಮುಖ್ಯ ಅಂಗ. ಬೊಂಬೆಗಳ ಹಬ್ಬ ನಮ್ಮಲ್ಲಿ ಯಾವಾಗ 
ಪ್ರಾರಂಭವಾಯಿತೆಂಬ ಖಚಿತ ಇತಿಹಾಸವಿಲ್ಲ. ಒಂದಾನೊಂದು ಕಾಲದಿಂದಲೂ ಈ ಹಬ್ಬದಾಚರಣೆ ಚಾಲ್ತಿಯಲ್ಲಿದೆ 
ಎಂಬುದಷ್ಟೇ ಸಂಶೋಧನೆಗಳಿಂದ ಲಭ್ಯವಾಗಿರುವ ಮಾಹಿತಿ. ಆಂದ್ರದಲ್ಲಿನ ಬೊಮ್ಮಲ ಕೊಲವು, 
ತಮಿಳುನಾಡಿನಲ್ಲಿ ಬೊಮ್ಮಗೊಲು. ಗೊಲು/ಕೊಲವು ಎಂದರೆ ಪ್ರದರ್ಶನ ಎಂದರ್ಥ. ಬೊಮ್ಮ!ಬೊಮ್ಮಲದ 
ಅರ್ಥ ಬೊಂಬೆ ಎಂದೇ ಕರ್ನಾಟಕಕ್ಕೆ ಬಂದಾಗ ಇದೇ "ಬೊಂಬೆ ಹಬ್ದ' ಆಯಿತು. ತೆಲುಗು, ತಮಿಳುಗಳಲ್ಲಿ 
ಪದರ್ಶನ ಇದ್ದದ್ದು ಕನ್ನಡದಲ್ಲಿ ಹಬ್ಬವಾಯಿತು. ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಸಂಕ್ರಾಂತಿ ಹಬ್ಬದ 
ಸಂದರ್ಭದಲ್ಲಿ ಬೊಂಬೆಗಳನ್ನು ರಚಿಸಿ ಪೂಜಿಸುವ ಪರಿಪಾಠವಿದೆ. ರಾಜಸ್ತಾನ, ಗುಜರಾತ್‌, ಹಿಮಾಚಲ ಪ್ರದೇಶ, 
ಹರ್ಯಾಣ, ದೆಹಲಿಯಲ್ಲಿ ದೀಪಾವಳಿ ಹಬ್ಬಕ್ಕೆ ಬೊಂಬೆಗಳನ್ನಿಟ್ಟು ಆರತಿ ಎತ್ತುವ ಸಂಪ್ರದಾಯವಿದೆ. ಉತ್ತರ ಪ್ರದೇಶ, 
ಜಾರಿಂಡ್‌, ಬಿಹಾರ ಒಡಿಶಾ, ಪಶ್ಲಿಮಬಂಗಾಳಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಠಮಿಯ ಸಮಯದಲ್ಲಿ 


ಬೊಂಬೆಗಳನ್ನಿಡುತ್ತಾರೆ. 


ಭಾರತದ ಉದ್ದಗಲದಲ್ಲೂ ಗಣೇಶ ಚತುರ್ಥಿಯ ಸಮಯದಲ್ಲಿ ಮಣ್ಣಿನ ಮೂರ್ತಿಗಳನ್ನಿಡುವ ಕಮ 
ಉಂಟು. ಮಹಾರಾಷ್ಟ್ರದಲ್ಲಿ ವಸಂತಮಾಸದಲ್ಲಿ ಬೊಂಬೆಗಳ ಹಬ್ಬ ಆಚರಿಸುವ ಪದ್ಧತಿಯಿದೆ. ಕಾರಹುಣ್ಣಿಮೆಯ 
ದಿನ ಎತ್ತುಗಳ ಮಣ್ಣಿನ ಬೊಂಬೆಗಳನ್ನು ಮಾಡುವ, ರತಿ ಮನ್ಮ್ನಥರ ಬೊಂಬೆ ಕೂರಿಸುವ ಕ್ರಮ ರಾಜ್ಯದ ಉತ್ತರ 
ಕರ್ನಾಟಕ ಭಾಗದಲ್ಲಿ ಇಂದಿಗೂ ಆಚರಣೆಯಲ್ಲಿದೆ. ಇವೆಲ್ಲವೂ ಬೊಂಬೆಗಳೊಂದಿಗಿನ ಮಣ್ಣಿನ ಸಂಬಂಧವನ್ನು 
ತೆರೆದಿಡುತ್ತವೆ. ಬೊಂಬೆಗಳ ಹಭಬ್ಬವೆಂದಾಕ್ಷಣ ನೆನಪಾಗುವುದು ನವರಾತ್ರಿ ಉತ್ಸವ. ಹೌದು, ನವರಾತ್ರಿಯ 
ಸಂದರ್ಭದಲ್ಲಿ ಒಂಬತ್ತು ದಿನಗಳೂ ವಿಶೇಷ ಪೂಜೆ-ಪುನಸ್ಥಾರಗಳು ನೆರವೇರುತ್ತವೆ. ಆಗ ಬೊಂಬೆಗಳನ್ನು 
ಮನೆಗಳಲ್ಲಿ ಅಲಂಕಾರವಾಗಿ ಜೋಡಿಸಿಟ್ಟು ಪ್ರದರ್ಶಿಸುತ್ತಾರೆ. ನಾಡಿನ ಕಲೆ ಸಂಸ್ಕೃತಿ ಜನಜೇವನ, ವಿವಿಧ 
ಪದ್ದತಿಗಳನ್ನು ಈ ಬೊಂಬೆಗಳು ಅನಾವರಣಗೊಳಿಸುತ್ತವೆ. ಮೈಸೂರು ಅರಸರ ಪೋಷಣೆಯಲ್ಲಿ ಬೊಂಬೆಗಳ 
ಹಬ್ಬ ಕಿ.ಶ 1610ರಲ್ಲಿ ಆರಂಭವಾಗಿ, ಈಗ ಬೊಂಬೆಗಳ ಹಬ್ಬಕ್ಕೆ ಬರೋಬ್ಬರಿ 49 ವರ್ಷಗಳಾಗಿವೆ. ಮೈಸೂರು 
ಒಡೆಯರು ಅಂಬಾವಿಲಾಸ ಅರಮನೆಯಲ್ಲಿ ಬೊಂಬೆಗಳನ್ನಿಟ್ಟು ಪೂಜಿಸುವ ಕ್ರಮದೊಂದಿಗೆ ಈ ಆಚರಣೆ 
ಪ್ರಾರಂಭವಾಯಿತು ಎನ್ನಲಾಗಿದೆ. ಅಲ್ಲಿದ್ದ “ಬೊಂಬೆ ತೊಟ್ಟಿಯೇ”” ಇದು. ರಾಜ್ಯಾದ್ಯಂತ ಹರಡಿರುವ ಬೊಂಬೆ 
ಹಬ್ಬಕ್ಕೆ ಮೂಲ. 


56 


ಹೆಚ್ಚಾಗಿ ಬೊಂಬೆಗಳನ್ನು ಒಂಬತ್ತು ಮೆಟ್ಟಿಲುಗಳ ವೇದಿಕೆಯಲ್ಲಿಡುತ್ತಾರೆ. ಎಲ್ಲಕ್ಕಿಂತ ಎತ್ತರದ ಮೆಟ್ಟಿಲಿನಲ್ಲಿ 
ಸುರ ಲೋಕದ ದೇವತೆಗಳು, ಎಲ್ಲಕ್ಕಿಂತ ಕೆಳಗಿನ ಮೆಟ್ಟಿಲಿನಲ್ಲಿ ಮನುಷ್ಯ ಸಹಜ ಜೀವನ ಚಿತ್ರಗಳಿದ್ದು ಇದು ಕ್ರಮ 
“ಮನುಷ್ಯ ಈ ಕೆಳಹಂತದಿಂದ ಮೇಲೇರುತ್ತ ಹೋಗಿ ಕೊನೆಗೆ ದೇವತೆಗಳ ಜೊತೆ ಐಕ್ಕನಾಗಬೇಕು ಎಂಬುದು 
ಗೂಡಾರ್ಥ”. ನವರಾತ್ರಿಯ ಆದಿಶಕ್ತಿ ಪರಾಶಕ್ಷಿಯರ ಸ್ವರೂಪಗಳಾದ ದುರ್ಗೆಯ ಆರಾಧನಾ 
ಮಹೋತ್ಸವವಾದ್ದರಿಂದ ಆಕೆಯಯನ್ನು ಕೇಂದ್ರವಾಗಿಟ್ಟುಕೊಂಡು ಎಲ್ಲಾ ದೇವತೆಗಳನ್ನು ಪೂಜಿಸಬೇಕೆಂಬುದು 
ಬೊಂಬೆ ಹಬ್ಬದ ಅಂತರಾರ್ಥ ಶಕ್ತಿಯಾಗಿದೆ. ವಿಜಯನಗರದ ವೈಭವ ರಕ್ಕಸತಂಗಡಿಯ ಯುದ್ದದ ಅನಂತರ 
ಅಳಿದುಹೋದರೂ ಆ ಸಾಮ್ರಾಜ್ಯವು ಹುಟ್ಟುಹಾಕಿದ ಕೆಲವೊಂದು ಆಚರಣೆಗಳು ಯಾವ ಕತ್ತಿಯ ಪೆಟ್ಟಿಗೂ ಬಗದೆ 
ಉಳಿದುಕೊಂಡು ಬಂದದ್ದು ಸಂತಸದ ಸಂಗತಿಯೇ. 


ದೇವರ ವಿಗ್ರಹಗಳು 

ಗ್ರಾಮದಿಂದ ಗ್ರಾಮಕ್ಕೆ ಸಾಗುವ ಮಾರಮ್ಮ ಉಡುಗೋಲಜ್ಜಿಗ ಮರದ ವಿಗ್ರಹಗಳೂ ಕೂಡ 
ಕುಶಲಗಾರಿಕೆಯ ಪ್ರತಿರೂಪವಾಗಿವೆ. ಒಂದು ಊರಿನ ಗಡಿಯಿಂದ ಮತ್ತೊಂದು ಊರಿನ ಗಡಿಗೆ ಮಾರಮ್ಮನ 
ವಿಗ್ರಹವನ್ನು ಆಯಾ ಊರಿನ ಜನ ಸಾಗಿಸಿಕೊಂಡು ಹೋಗುವುದು, ನೂರಾರು ಮೈಲಿಗಳ ಆಚೆ ಪ್ರಯಾಣ ಬೆಳೆಸಿ 
ಕೊನೆಗೆ ಸಮುದ್ರದಲ್ಲೊ ಕೆರೆಯಲ್ಲೊ ಅದನ್ನು ವಿಸರ್ಜನೆ ಮಾಡುವುದು, ಊರಿಗೆ ಬರುವಂಥ ಪ್ಲೇಗು, ಕಾಲರ 
ಮುಂತಾದ ರೋಗರುಜಿನಗಳು ಸಾಮೂಹಿಕವಾಗಿ ಈ ದೇವತೆಯ ಮೂಲಕವಾಗಿ ಸಾಗಿ ಹೋಗಲಿ ಎಂಬರ್ಥದಲ್ಲಿ 
ಈ ದೈವವನ್ನು ರಚಿಸಿ, ಪೂಜಿಸಿ, ಸಾಗಿಸುವ ಜನಪದ ನಂಬಿಕೆ ನಮ್ಮಲ್ಲಿ ಬಹಳ ಹಿಂದಿನಿಂದಲೂ ಬೆಳೆದುಬಂದಿದೆ. 
ಭಾರತದ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ದಕ್ಷಿಣ ಭಾರತದ ತಮಿಳುನಾಡು, ಆಂಧ್ರಪ್ರದೇಶ, ಕರ್ನಾಟಕ 
ಮತ್ತಿತರೆಡೆಯ ಹಳ್ಳಿಗಳಲ್ಲಿ ಮೂರ್ತಿ ರೂಪದಲ್ಲಿ ದೇವರನ್ನು ಕೂರಿಸುವ, ಆರಾಧಿಸುವ ಸಂಪ್ರದಾಯ 
ರೂಢಿಯಲ್ಲಿದೆ. ಅಂತೆಯೇ ಹಳ್ಳಿಗಾಡಿನ ಜಾತ್ರೆ-ಉತ್ಸವಗಳಲ್ಲಿ ಜರುಗುವ ಕಲಾಪ್ರದರ್ಶನದಲ್ಲಿ ಕಂಡು ಬರುವ 
ಪೂಜಾ ಕುಣಿತ, ಪಟ ಕುಣಿತ ಮತ್ತಿತರ ಜನಪದ ಕಲಾಪ್ರಕಾರಗಳ ಅನಾವರಣದಲ್ಲಿ ಬೊಂಬೆಗಳನ್ನೇ ಬಳಸುತ್ತಾರೆ. 
ಅದೊಂದು ಸಂಪ್ರದಾಯ ಹಾಗೂ ಪರಂಪರೆಯಾಗಿ ಬಹುಕಾಲದಿಂದಲೂ ಆಚರಿಸಲ್ಲಡುತ್ತಿರುವುದು ಬೊಂಬೆಗಳು 
ಮತ್ತು ಸಂಪ್ರದಾಯದ ನಂಟನ್ನು ಮತ್ತಷ್ಟು ಮಗದಷ್ಟು ಗಟ್ಟಿಗೊಳಿಸುತ್ತಲೇ ಸಾಗಿದೆ. 


ಮಾಟದ ಬೊಂಬೆಗಳು 
ಮಾಟ-ಮಂತ್ರ ಭಾರತಕ್ಕಷ್ಟೇ ಅಲ್ಲ ಎಲ್ಲಡೆ ನಡೆಯುವ ಕ್ರಿಯೆಗಳು. ಕೆಟ್ಟ ಸಂಪ್ರದಾಯವಾದರೂ 
ಮಾಟ-ಮಂತ್ರದ ಮೂಲಕ ವ್ಯಕ್ತಿಗಳ ವಶೀಕರಣಮಾಡುವುದು, ವಧೆ ಮಾಡುವುದು, ಕೆಡನ್ನುಂಟು ಮಾಡುವುದು 


57 


ಅನಾದಿಕಾಲದಿಂದಲೂ ಚಾಲ್ತಿಯಲ್ಲಿದೆ. ವೈಜ್ಞಾನಿಕ ದೃಷ್ಟಿಕೋನದಿಂದ ಇದು ಸಾಧ್ಯವಿಲ್ಲದ್ದು ಎಂದು 
ಸಾಬೀತಾಗಿದ್ದರೂ ಸಹ ಈ ಆಚರಣೆ-ಚಟುವಟಿಕೆಗಳು ಮಾತ್ರ ಈ ಅತ್ಕಾಧುನಿಕ ಕಾಲದಲ್ಲೂ ಮುಂದುವರೆದಿದೆ. 
ಮಾಟ-ಮಂತ್ರ ಮಾಡುವ ಕ್ರಿಯೆಯಲ್ಲಿ ಬೊಂಬೆಗಳನ್ನು ಬಳಸುವುದು ವಾಡಿಕೆ ಮಾಟ ಮಾಡಬೇಕಿರುವ 
ವ್ಯಕ್ತಿಯನ್ನು ಸೂಚಿಸುವಂತಹ ಬೊಂಬೆಯನ್ನು ಬಳಸಿ ಅದನ್ನೇ ಆ ವ್ಯಕ್ತಿಯೆಂದು ಪರಿಗಣಿಸಿ ಆ ಬೊಂಬೆಗೆ 
ಕೆಡಕ್ಕನ್ನುಂಟು ಮಾಡುವ ಚಟುವಟಿಕೆಗಳನ್ನು ನಡೆಸಿ ಬೊಂಬೆಯನ್ನು ಹೂಶಿಡುವುದೋ, ಸುಡುವುದೋ ಮತ್ತಿತರ 
ತಿಯೆಗಳನ್ನು ನಡೆಸುತ್ತಾರೆ. ಈ ಕ್ರಿಯೆಗೆ ಬಗೆಬಗೆಯ ಆಕೃತಿ, ವಿನ್ಯಾಸದ ಬೊಂಬೆಗಳನ್ನು ಬಳಸುವುದು 
ಸಂಪ್ರದಾಯದಂತೆ ರೂಢಿಯಲ್ಲಿದೆ. ಮಾಟ-ಮಂತ್ರ ಮಾಡಲಿಕ್ಕೆಂದೇ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ತರಹೇವಾರಿ 
ಬೊಂಬೆಗಳನ್ನು ಖರೀದಿಸಲಾಗುತ್ತದೆ. ಕೆಲವೊಮ್ಮೆ ಮಾಟ-ಮಂತ್ರವನ್ನು ನೆರವೇರಿಸಿಕೊಡುವ ವ್ಯಕ್ತಿಯ 
ಅಣತಿಯಂತೆ ಬೊಂಬೆಗಳನ್ನು ತಯಾರಿಸುವ ಕೆಲಸವೂ ನಡೆಯುತ್ತದೆ. ಬೊಂಬೆಗಳ ಜಗತ್ತಿನಲ್ಲಿ ಈ ಮಾಟದ 
ಬೊಂಬೆಗಳೂ ಸ್ಥಾನ ಪಡೆದಿದ್ದು ನೋಡುಗರ ಕುತೂಹಲ ಕೆರಳಿಸುವ ಭಯವನ್ನುಂಟು ಮಾಡುವ ವಸ್ತುಗಳಾಗಿವೆ. 


2.3 ಚನ್ನಪಟ್ಟಣದ ಬೊಂಬೆಗಳ ಹುಟ್ಟು ಪರಂಪರೆ 

ಭಾರತದಲ್ಲಿ ಬೊಂಬೆಗಳಿಗೆ ಎಲ್ಲಿಲ್ಲದ ಮಹತ್ವ. ನಾಗರಿಕತೆ ಉದಯಿಸಿದ ಕಾಲದಿಂದಲೂ ಬೊಂಬೆಗಳ 
ತಯಾರಿಕೆ ಮತ್ತು ಬಳಕೆ ಚಾಲ್ತಿಯಲ್ಲಿರುವುದು ಈಗಾಗಲೇ ತಿಳಿದಿರುವ ವಿಚಾರ. ಬೊಂಬೆಗಳ ರೂಪ-ಸ್ಪರೂಪ 
ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಬಗೆಯಲ್ಲಿವೆ. ಪ್ರತಿ ಪದೇಶದ ಬೊಂಬೆಗಳು ತನ್ನದೇ ಆದ 
ವಿಶೇಷತೆಯಿಂದ ನೋಡುಗರ, ಗ್ರಾಹಕರ ಮತ್ತು ಕಲಾಸಕ್ತರ ಗಮನಸೆಳೆದಿರುವುದು ಸುಸ್ಪಷ್ಟ ಆ ಪೈಕಿ ಭಾರತದ 
ಗುಡಿಕೈಗಾರಿಕೆಯ ಕೌಶಲ್ಕದ ಕೀರ್ತಿ ಬೆಳಗಿ ವಿಶ್ವವಿಖ್ಯಾತಿಯನ್ನು ಪಡೆದ ಹಿರಿಮೆ ಚನ್ನಪಟ್ಟಣದ ಬೊಂಬೆಗಳದ್ದು. 
ಚನ್ನಪಟ್ಟಣ ಬೊಂಬೆಗಳು ಜಗತ್ತಸಿದ್ದ ಮರದಿಂದ ತಯಾರಿಸಲ್ಪಡುವ ವಿಶಿಷ್ಠ ಬೊಂಬೆಗಳಿಗೆ ಚನ್ನಪಟ್ಟಣದ 
ಬೊಂಬೆಗಳನ್ನುತ್ತಾರೆ. ಬಣ್ಣಬಣ್ಣದ ತರಹೇವಾರಿ ಬೊಂಬೆಗಳು, ಆಕರ್ಷಕ ವಿನ್ಮಾಸ ಬಣ್ಣ ಸ್ವರೂಪ, ವಿಶಿಷ್ಟ 
ಕೆತ್ತನೆಗಳಿಂದ ಜಗದ್ದಿಖ್ಯಾತಿಯನ್ನು ಪಡೆದಿರುವ ಚನ್ನಪಟ್ಟಣದ ಬೊಂಬೆಗಳು ನಾಡಿನ ಸಾಂಸ್ಥೃತಿಕತೆಯ 
ಹೆಗ್ಗುರುತುಗಳಾಗಿವೆ. ಇವು ಕರ್ನಾಟಕದ ಕಲಾನೈಪುಣ್ಯತೆಗೆ ಮಹಾಸಾಕ್ಷಿ. ವಿಶೇಷವಾಗಿ ಗುಡಿಕ್ಕಗಾರಿಕೆಯ 
ವೈಶಿಷ್ಟ್ಯತೆಗೆ ಅದ್ಭುತ ಮಾದರಿ. 


ವಿಶ್ವ ವ್ಯಾಪಾರಿ ಸಂಸ್ಥೆ (ವರ್ಡ್‌ ಟ್ರೇಡ್‌ ಆರ್ಗನೈಸೇಷನ್‌)ಯಿಂದ ಬೌಗೋಳಿಕ ವಿಶೇಷತೆ ಎಂದು 
ನೋಂದಾಯಿಸಲ್ಪಟ್ಟ ಹಿರಿಮೆ ಚನ್ನಪಟ್ಟಣದ ಬೊಂಬೆಗಳದ್ದು. ಚನ್ನಪಟ್ಟಣದ ಅಸ್ಲಿತೆಯನ್ನು ವಿಶ್ವದಗಲ ವಿಸ್ತರಿಸಿದ 
ಈ ಬೊಂಬೆಗಳಿಂದಲೇ ಚನ್ನಪಟ್ಟಣಕ್ಕೆ "ಬೊಂಬೆಗಳ ನಗರಿ” ಎಂಬ ಹೆಸರು-ಖ್ಕಾತಿ. ಇಡೀ ವಿಶ್ವದಲ್ಲೇ ಮರದಿಂದ 


58 


ಇಷ್ಟೊಂದು ಬಗೆಯ ಬೊಂಬೆ ಉತ್ತನ್ನಗಳನ್ನು ತಯಾರಿಸುವುದು ಕರ್ನಾಟಕದ ಚನ್ನಪಟ್ಟಣದಲ್ಲಿ ಮಾತ್ರವೇ 
ಎಂಬುದು ಮಹಾಹೆಗ್ಗಳಿಕೆ. ಕವಿ ಜಿ.ಪಿ.ರಾಜರತ್ನಂರವರ "ಚನ್ನಪಟ್ಟಣದ ಬಣ್ಣದ ಬೊಂಬೆ" ಕವನದ ಸಾಲುಗಳು 
ಚನ್ನಪಟ್ಟಣದ ವೈಶಿಷ್ಟ್ಯಕ್ಕೆ ಹಿಡಿದ ಕನ್ನಡಿ. ನೋಡುಗರ ಮನಸೂರೆಗೊಂಡು ಅವುಗಳ ದರ್ಶನ ಮಾತ್ರದಿಂದಲೇ 
ಕವಿತೆ ರಚಿಸುವ ಮಟ್ಟಿಗೆ ಈ ಬೊಂಬೆಗಳು ಸ್ಪೂರ್ತಿ ನೀಡುತ್ತವೆಂಬುದು ಹೆಚ್ಚುಗಾರಿಕೆಯ ವಿಷಯ ಮಾತ್ರವಲ್ಲ 
ನಮ್ಮ ಪೂರ್ವಜರ ಕರ ಕೌಶಲ್ಯಕ್ಕೆ ಜ್ವಲಂತ ಉದಾಹರಣೆ. 


ಶತಮಾನಗಳ ಇತಿಹಾಸ 

ಚನ್ನಪಟ್ಟಣದ ಚಾರಿತ್ರಿಕ ಹಿನ್ನೆಲೆಯ ಪ್ರಕಾರ ಚನ್ನಪಟ್ಟಣವನ್ನು ಗಂಗರು, ಚೋಳರು, ಮೈಸೂರಿನ 
ಒಡೆಯರು, ಪಾಳೆಯಗಾರರು ಆಳಿದ್ದು ಈ ಆಯಾ ಅರಸರ ಅಧಿಕಾರವಧಿಗಳಲ್ಲಿ ಈ ನಗರದ ಕರಕುಶಲತೆಯ 
ಉಲ್ಲೇಖವಿದ್ದರೂ ಅವುಗಳಿಗೆ ಈ ದೊರೆಗಳಿಂದ ದೊರೆತ ಪೋತ್ಸಾಹ ಅತ್ಕಲ್ಪ್ಲ. ಈ ರಾಜ ಮನೆತನಗಳ ಆಳಿಕೆಯ 
ವೇಳೆ ನಿರ್ಮಾಣಗೊಂಡ ಕೆಲವು ದೇವಾಲಯಗಳು, ಶಿಲ್ಪಗಳು, ಮೂರ್ತಿಗಳು ಮುಂದೆ ಈ ಕರಕುಶಲತೆಯ 
ಕೈಗಾರಿಕೆಗಳಲ್ಲಿ ವಿವಿಧ ಭಂಗಿಯ, ವಿವಿಧ ರೂಪದ ಬೊಂಬೆಗಳ ತಯಾರಿಕೆಗೆ ಸ್ಪೂರ್ತಿಯಾಗಿರಬಹುದೆಂದು 
ಊಹಿಸಬಹುದು. ದಕ್ಷಿಣ ಭಾರತದಲ್ಲಿ ಪ್ರಬಲ ಹಿಂದೂ ಸಾಮ್ರಾಜ್ಯವನ್ನು ಕಟ್ಟಿದ ವಿಜಯನಗರದ ಅರಸರಲ್ಲಿ 
ಪ್ರಮುಖನಾದ ಕೃಷ್ಣದೇವರಾಯನ ಕಾಲದಲ್ಲಿಯೇ ಮೈಸೂರು ಸಂಸ್ಥಾನದ ಪರಿಧಿಯಲ್ಲಿ ವಿದೇಶಿ ಕಲೆಗಳ ಅಭ್ಯಾಸ 
ಆರಂಭವಾಗಿತ್ತು. ವಿದೇಶಗಳ ಸಂಪರ್ಕ ಹೊಂದಿದ್ದ ಕೃಷ್ಣದೇವರಾಯ ವಿದೇಶಗಳಿಂದ ಜನರನ್ನು ಕರೆಸಿ ಪಜೆಗಳಿಗೆ 
ತರಬೇತಿ ನೀಡಿಸುತ್ತಿದ್ದ ಪರಿಪಾಠವಿತ್ತಾದರೂ ಈ ವಿಶಿಷ್ಠ ಕುಶಲಗಾರಿಕೆ ಬೆಳಕಿಗೆ ಬಂದಿರಲಿಲ್ಲ. ಎಲ್ಲಕ್ಕೂ ಕಾಲ ಕೂಡಿ 
ಬರಬೇಕೆಂಬ ಹಿರಿಯರ ಲೋಕನುಡಿಯಂತೆ ಅಂತಹ ಕಾಲವೊಂದು ಆನಂತರ ಒದಗಿಬಂದಿದ್ದು ಚನ್ನಪಟ್ಟಣದ 
ಸುಕೃತ... ಚನ್ನಪಟ್ಟಣದ ಬೊಂಬೆಗಳ ಉದ್ಯಮ ಇಂದು ನೆನ್ನೆಯದಲ್ಲ. ಅದು ಮೂರು ಶತಮಾನಗಳ ಭವ್ಯ 
ಇತಿಹಾಸ ಹೊಂದಿರುವ ಉದ್ಯಮಕ್ಷೇತ್ರ. ಚನ್ನಪಟ್ಟಣದ ಕರಕುಶಲತೆಗಳಲ್ಲಿ ರೇಷ್ಮೆ ನೂಲು ತೆಗೆಯುವುದು, ನೇಯ್ಕೆ, 
ಮಣ್ಣಿನ ಮಡಿಕೆ, ಕುಡಿಕೆಗಳ ತಯಾರಿಕೆ, ಬಿದಿರಿನಿಂದ ಬುಟ್ಟಿ ಮೊರಗಳನ್ನು ಹೆಣೆಯುವುದು, ಮರದ ಆಟಿಕೆಗಳ 
ತಯಾರಿಕೆ ಪ್ರಮುಖವಾಗಿ ಕಂಡು ಬಂದರೂ ದೇಶ ವಿದೇಶಗಳಲ್ಲಿ ಚನ್ನಪಟ್ಟಣದ ಕೀರ್ತಿ ಧ್ವಜವನ್ನು ಹಾರಿಸಿದ್ದು 
ಬಣ್ಣದ ಬೊಂಬೆಗಳ ಉದ್ದಿಮೆ ಮಾತ್ರವೇ. 


ಟಿಪುಸುಲಾನ್‌ ಕಾಣ್ಣೆ 


ಚನ್ನಪಟ್ಟಣದ ಬೊಂಬೆಗಳ ಉದ್ಯಮ ಸ್ಥಾಪನೆಗೆ ಟಿಪ್ಪುಸುಲ್ತಾನ್‌ ಮೂಲಪುರುಷ. ಕಲಾಪೇಮಿಯೂ 


[Q) w 


w [) 


ಕಲಾರಾಧಕನೂ ಆಗಿದ್ದ ಟಿಪ್ಪು ಸುಲ್ತಾನ್‌ ಕನ್ನಡ ನಾಡಿಗೆ ಕೊಟ್ಟ ಅಪೂರ್ವ ಕೊಡುಗೆಗಳಲ್ಲಿ ಚನ್ನಪಟ್ಟಣದ 


59 


ಕರಕುಶಲತೆಗೆ ಕೊಟ್ಟ ಪ್ರೋತ್ಸಾಹ ಅತಿ ಮುಖ್ಯವಾದುದು. ಪವಾಸಪ್ರಿಯರಾಗಿದ್ದ ಟಿಷ್ಟುಸುಲ್ತಾನ್‌ ತನ್ನ 
ಜೇವಿತಾವಧಿಯಲ್ಲೊಮ್ಮೆ ಪರ್ಷಿಯಾ ದೇಶದ ಪ್ರವಾಸಕ್ಕೆ ಹೋಗಿದ್ದ ಸಂದರ್ಭದಲ್ಲಿ ಪರ್ಷಿಯಾದಾದ್ಯಂತ 
ಕಾಣಸಿಗುವ ಬೊಂಬೆಗಳ ಅಂದ-ಕುಶಲಗಾರಿಕೆಗೆ ಮಾರುಹೋದರೆನ್ನಲಾಗಿದೆ. ತನ್ನ ಸಾಮಾಜ್ಯದಲ್ಲೂ ಈ 
ಕಲೆಯನ್ನು ಪರಿಚಯಿಸಬೇಕು,  ಉತ್ತೇಜಿಸಬೇಕೆಂಬ ಉದ್ದೇಶದಿಂದ ಟಿಪ್ಪುಸುಲ್ತಾನ್‌ ಪರ್ಷಿಯಾದ 
ಕುಶಲಕರ್ಮಿಗಳನ್ನು ಮೈಸೂರಿಗೆ ಕರೆತಂದು ಆ ಪ್ರಾಂತ್ಮದಲ್ಲಿ ಈ ವಿಶಿಷ್ಠ ಕಲೆಗಾರಿಕೆ ಪಸರಿಸಲು ಅವಕಾಶ ಕಲ್ಪಿಸಿದ. 
1759-179ರ ಅವಧಿಯಲ್ಲಿ ಮೈಸೂರಿನಲ್ಲಿ ಬೊಂಬೆಗಳ ತಯಾರಿಕೆ ತರಬೇತಿ ನೀಡುವಾಗ ಚನ್ನಪಟ್ನಣಕ್ಕೂ 
ಬಂದಿದ್ದ ಪರ್ಷಿಯಾದ ಕಲಾವಿದರ ಸಮೂಹ ಸ್ಥಳೀಯರಿಗೆ ಬಣ್ಣದ ಕರಕುಶಲ ಕಲೆಯನ್ನು ಕಲಿಸಿದರೆಂದು 
ಚರಿತ್ರೆಯ ಪುಟಗಳು ತಿಳಿಸುತ್ತವೆ. ಇದು ಚನ್ನಪಟ್ಟಣದಲ್ಲಿ ಬೊಂಬೆ ಉದ್ಯಮಕ್ಕೆ ನಾಂದಿ ಹಾಡಿತೆನ್ನಲಾಗಿದೆ. 


ಚನ್ನಪಟ್ಟಣದ ಬಹುಪಾಲು ಮುಸ್ಲಿಂ ಜನಾಂಗ ಈ ವೃತ್ತಿಯನ್ನು ಅವಲಂಭಿಸಿದ್ದು ಟಿಪ್ಪು ಈ ಉದ್ದಿಮೆಗೆ 
ಒತ್ತಾಸೆ ನೀಡಲು ಪಮುಖ ಕಾರಣವಾಗಿರಲೂಬಹುದೆಂದು ಊಹಿಸಲಾಗಿದೆ. ಟಿಪ್ಪುವಿನ ಮರಣದ ನಂತರ ಈ 
ಭಾಗವನ್ನಾಳಿದ ಮೈಸೂರಿನ ಒಡೆಯರು ಮೈಸೂರು ಸಂಸ್ಥಾನದ ವಿವಿಧ ಭಾಗಗಳಲ್ಲಿ ಕರಕುಶಲ ತರಬೇತಿ 
ಕೇಂದ್ರಗಳನ್ನು ಸ್ಥಾಪಿಸಿ ಜನತೆಗೆ ಸೂಕ್ತ ತರಬೇತಿ ಕೊಡುವುದರ ಮೂಲಕ ಈ ಕಲೆಗೆ ಬೆನ್ನೆಲುಬಾಗಿ ನಿಂತಿದ್ದು ಈ 
ಕಲೋದ್ಯಮದ ಉತ್ಸಾನಕ್ಕೆ ಅಪೂರ್ವ ಕಾಣಿಕೆಯನ್ನು ನೀಡಿತು. ಕ್ರಿ.ಶ. 1897ರಲ್ಲಿ ಮೈಸೂರಿನ ನಜರಾಬಾದಿನಲ್ಲಿ 
ಪ್ರಾರಂಭವಾದ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ ಆ ದೆಸೆಯಲ್ಲಿ ನಡೆದ ಕ್ಷಿಪ್ರಗತಿಯ ಬೆಳವಣಿಗೆ. ಅಂತೆಯೇ ಕಲಾ 
ಹಾಗೂ ಗುಡಿ ಕೈಗಾರಿಕೆಯಲ್ಲಿ ವಿಶೇಷ ಶಿಕ್ಷಣ ತರಬೇತಿ ನೀಡುವ ಉದ್ದೇಶದಿಂದ ತಿ.ಶ. 1903ರಲ್ಲಿ ಈ ತಾಂತ್ರಿಕ 
ಸಂಸ್ಥೆಯನ್ನು ಕೇಂದ್ರೀಯ ಕಲಾ ಶಾಲೆಯನ್ನಾಗಿ ಮಾರ್ಪಡಿಸಿದ್ದು ಗುಡಿಕೈಗಾರಿಕೆಯ ಬೆಳವಣಿಗೆಯ ಹಾದಿಯಲ್ಲಿ 
ಮತ್ತೊಂದು ದಿಟ್ಟಹೆಚ್ಚೆಯಾಯಿತು. 


ಬೊಂಬೆಗಳೆ ಪಿತಾಮಹ 

ಸ್ಕೂಲ್‌ ಬಾಬಾ ಸಾಹೇಬ್‌ ಮಿಯಾ “ಚನ್ನಪಟ್ಟಣದ ಬೊಂಬೆಗಳ ಪಿತಾಮಹ”. ಬೊಂಬೆ 
ತಯಾರಿಕೆಯ ಕಲೆಗಾರಿಕೆಯನ್ನು ಕರಗತ ಮಾಡಿಕೊಂಡಿದ್ದ ಈತ ಮೂಲತಃ ಚನ್ನಪಟ್ಟಣದವರಲ್ಲದಿದ್ದರೂ ನಗರದ 
ವಾಸಿಯಾಗಿದ್ದರು. ಬೊಂಬೆಗಳ ತಯಾರಿಕೆಯಲ್ಲಿ ಜಪಾನ್‌ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ 
ಬೊಂಬೆ ಮರದ ಉತ್ಸನ್ನ್ಗಗಳ ತಯಾರಿಕೆಗೆ ವಿಶಿಷ್ಠ ರೂಪ-ಆಯಾಮ ನೀಡಿದರೆನ್ನಲಾಗಿದೆ. ಚನ್ನಪಟ್ಟಣದ 
ಸುತ್ತಮುತ್ತ ಯೆಥೇಚ್ಛವಾಗಿ ದೊರೆಯುತ್ತಿದ್ದ ಆಲೆಮರ ಬೊಂಬೆಗಳ ತಯಾರಿಕೆಗೆ ಅತ್ಯಂತ ಸೂಕ್ತವೆಂಬುದನ್ನು 
ಗುರುತಿಸಿದ ಬಾಬಾ ಸಾಹೇಬ್‌ ಮಿಯಾ ಅವರು ಚನ್ನಪಟ್ಟಣದ ಆಸಕ್ಷರಿಗೆಲ್ಲಾ ಈ ಕರಕುಶಲತೆಯ ತರಬೇತಿ 


60 


ನೀಡಿದ್ದರಿಂದ ದಿನಕಳೆದಂತೆ ಈ ಕಲೆ ಹಲವರ ಕಸುಬಾಯಿತು. ಬಡತನ ಮತ್ತಿತರ ಸಮಸ್ಥೆಗಳ ಸುಳಿಯಲ್ಲಿ 


ಸಿಲುಕಿದ್ದ ಎಷ್ಟೋ ಕುಟುಂಬಗಳಿಗೆ ಈ ಕಲೆ ವರದಾನವಾಗಿ ಪರಿಣಮಿಸಿ ಮರುಜೀವನ ನೀಡಿತು. 


ಅರಸರ ಆಸರೆ 

ಮೈಸೂರು ಸಂಸ್ಥಾನದ ಅರಸು ನಾಲ್ದಡಿ ಕೃಷ್ಣರಾಜ ಒಡೆಯರ್‌ ಅವರಿಗೆ ಸಾಹೇಬ್‌ ಮಿಯಾ ಈ 
ಕಲೆಗಾರಿಕೆಗೆ ವಿಶೇಷತೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದ್ದು ಮತ್ತೊಂದು ಪ್ರಮುಖ ಬೆಳವಣಿಗೆ. ಈ 
ಕುಶಲಗಾರಿಕೆಯ ಅತ್ಯಾಕರ್ಷಕತೆಗೆ ಮಾರುಹೋದ ನಾಲ್ದಡಿ ಕೃಷ್ಣರಾಜ ಒಡೆಯರ್‌ ಅವರು 1900ರಲ್ಲಿ 
ಚನ್ನಪಟ್ಟಣದಲ್ಲಿ ಕುಶಲಕರ್ಮಿ ತರಬೇತಿ ಸಂಸ್ಥೆಯನ್ನು ಪ್ರಾರಂಭಿಸಿದರು. ಈ ರಾಜನಡೆ ಚನ್ನಪಟ್ಟಣದ ಕಲಾ 
ಇತಿಹಾಸದಲ್ಲಿ ಪ್ರಮುಖ ಹೆಜ್ಜೆಯಾಗಿ ಈ ಕಲೆಗಾರಿಕೆಯ ಹಬ್ಬುವಿಕೆ ಮತ್ತು ಉನ್ನತಿಗೆ ಕಾರಣೀಭೂತವಾಯಿತು. 
ಕಾರ್ಪೆಂಟರಿ, ಅರಗು, ಬಣ್ಣ, ತೆಂಗಿನ ನಾರಿನಿಂದ ಬೊಂಬೆಗಳ ತಯಾರಿ, ಮಡಿಕೆ, ಉಣ್ಣೆ ಪಂಜಾಬ್‌ 
ಲಾಕರ್‌ವೇರ್‌ ಮೊದಲಾದ ಬಗೆಯ ಕುಶಲಕಲೆಯ ತರಬೇತಿಯನ್ನು ಚನ್ನಪಟ್ಟಣದ ಕುಶಲಕರ್ಮಿ ತರಬೇತಿ 
ಸಂಸ್ಥೆಯಲ್ಲಿ ನೀಡಲಾಯಿತು. ಆನಂತರದ ವರ್ಷಗಳಲ್ಲಿ ಈ ತರಬೇತಿ ಸಂಸ್ಥೆಯಲ್ಲಿ ಹೆಚ್ಚು ಹೆಚ್ಚು ಜನರು ತರಬೇತಿ 
ಹೊಂದಿ ತಮ್ಮನ್ನು ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡರು. ಕೇವಲ ಚನ್ನಪಟ್ಟಣದ ಪಟ್ಟಣದ ವ್ಯಾಪ್ತಿಯಲ್ಲಿದ್ದ ಈ 
ಕರಕುಶಲತೆ ಕ್ರಮೇಣವಾಗಿ ಹಳ್ಳಿಹಳ್ಳಿಗೂ ಹಬ್ಬಿತು. ತರಬೇತಿ ಕೇಂದ್ರದ ಲಾಭ ಪಡೆದ ಆಸಕ್ತರು ತಮ್ಮ ಸ್ಥಳಗಳಲ್ಲಿ 
ಅವುಗಳನ್ನು ತಯಾರಿಸಿ ಪಟ್ಟಣಕ್ಕೆ ತಂದು ಮಾರಾಟ ಮಾಡುವಷ್ಟರ ಮಟ್ಟಿಗೆ ಬೆಳವಣಿಗೆಯಾಯಿತು. ಇಂದಿಗೂ 
ಹಲವು ಜನಾಂಗದವರ ಜೀವನಾಧಾರವಾಗಿರುವ ಈ ಕರಕುಶಲತೆಯಿಂದಾಗಿ ಬಾಬಾ ಸಾಹೇಬ್‌ ಮಿಯಾ ಜನ 
ಮನದಲ್ಲಿ ನೆಲೆಗೊಂಡಿದ್ದಾರೆ. ಅವರ ನೆನಪಿಗಾಗಿ ಚನ್ನಪಟ್ಟಣ ಪೇಟೆ ಚೇರಿಯ ವೃತ್ತ ಒಂದಕ್ಕೆ ಬಾವಸ್‌ಮಿಯಾ 
ವೃತ್ತ ಎಂದೇ ಹೆಸರಿಟ್ಟಿರುವುದನ್ನು ಸ್ಮರಿಸಬಹುದಾಗಿದೆ. 


ಎಸ್‌.ಬಿ.ಎಂ. ನೆರವು 

ನಾಲ್ಪಡಿ ಕೃಷ್ಣರಾಜ ಒಡೆಯರ್‌ ಕಾಲದಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದ ಸರ್‌ ಎಂ. 
ವಿಶ್ವೇಶ್ವರಯ್ಯನವರು ಈ ಕರಕುಶಲ ಉದ್ದಿಮೆಯ ಅಭಿವೃದ್ದಿಗೆ ಶಮಿಸಿದವರಲ್ಲಿ ಪ್ರಮುಖರು. ವಿಶ್ವೇಶ್ವರಯ್ಯನವರ 
ದೂರದೃಷ್ಟಿಯ ಪ್ರತೀಕವಾಗಿ 1913ರಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆಯಾದ ಮೈಸೂರು ಬ್ಯಾಂಕ್‌ ಆರು 
ತಿಂಗಳಿನಲ್ಲಿಯೇ ಚನ್ನಪಟ್ನಣದಲ್ಲೊಂದು ಶಾಖೆಯನ್ನು ತೆರೆಯಿತು. ಹಣಕಾಸಿನ ಕೊರತೆಯಿಂದ ಕರಕುಶಲ 
ಉದ್ಯಮದಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಲು ಹಿಂಜರಿಯುತ್ತಿದ್ದ ಕುಶಲಕರ್ಮಿಗಳಿಗೆ ಮೈಸೂರು ಬ್ಯಾಂಕ್‌ ಶಾಖೆಯ 
ಆರಂಭ ಮರಳುಗಾಡಿನಲ್ಲಿ ಓಯಸಿಸ್‌ ದೊರೆತಂತಹ ಅನುಭವ ನೀಡಿತು. ಕರಕುಶಲ ಉದ್ಯಮ ಸ್ಥಾಪನೆ ಮತ್ತು 


61 


ಮುಂದುವರೆಸುವಿಕೆಗೆ ಅಗತ್ಯವಾಗಿದ್ದ ಹಣಕಾಸಿನ ನೆರವನ್ನು ಮೈಸೂರು ಬ್ಯಾಂಕ್‌ ಒದಗಿಸಿದ ಪರಿಣಾಮ ಹೆಚ್ಚು 
ಹೆಚ್ಚು ಕುಶಲಕರ್ಮಿಗಳು ಈ ಉದ್ಯಮವನ್ನು ನೆಚ್ಚಿಕೊಳ್ಳಲಾರಂಭಿಸಿ ತಮ್ಮನ್ನು ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದು 
ಉದ್ಯಮದ ಬೆಳವಣಿಗೆಗೆ ಸಹಕಾರಿಯಾಯಿತು. 


ಕರಕುಶಲತೆಯ ಕಸುಬು ಬದುಕನ್ನು ಕಟ್ಟಿಕೊಡಬಲ್ಲದೆಂಬ ಸತ್ಯ ಮನದಟ್ಟಾಗುತ್ತಿದ್ದಂತೆ ಚನ್ನಪಟ್ಟಣದ 
ಸುತ್ತಮುತ್ತಲಿನ ಹಳ್ಳಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಶೇಷ ಕಲೆಯ ಕಲಿಕೆಗಾಗಿ ಕುಶಲಕರ್ಮಿ ತರಬೇತಿ 
ಸಂಸ್ಥೆಯತ್ತ ದಾಪುಗಾಲಿಡಲಾರಂಭಿಸಿದರು. ಕುಶಲಕರ್ಮಿ ತರಬೇತಿ ಸಂಸ್ಥೆಯಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ 
ವಿದ್ಯಾರ್ಥಿಗಳನ್ನು ಕ್ರೋಢೀಕರಿಸಿ ಅವರಿಗೆ ಶಿಷ್ಠ ವೇತನ ನೀಡುವುದರ ಜೊತೆಗೆ ತರಬೇತಿ ನೀಡಿದ್ದು ಆ ಕಾಲಕ್ಕೆ 
ಬಲು ಉತ್ತೇಜನಕಾರಿಯಾಯಿತು. ಈ ತರಬೇತಿ ಸಂಸ್ಥೆಯಲ್ಲಿ ತಯಾರಾದ ವಸ್ತುಗಳನ್ನು ವರ್ಷಕ್ಕೊಮ್ಮೆ ಹರಾಜು 
ಹಾಕುವುದರ ಮೂಲಕ ಮಾರಾಟ ಮಾಡಲಾಗುತ್ತಿತ್ತು. ಮಾರಾಟವಾಗುವ ವಸ್ತುಗಳು ಲಾಭ ತಂದಿದ್ದು ಕರಕುಶಲ 
ಉದ್ಯಮವು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಬೆಳವಣಿಗೆ ಕಾಣಲು ಅನುವು ಮಾಡಿಕೊಟ್ಟಿತು. 


ಆಲೆಮರವೇ ಜೀವಾಳ 

ಚನ್ನಪಟ್ಟಣದಲ್ಲಿ ಕರಕುಶಲ ಉದ್ಯಮ ನೆಲೆಯೂರಲು ಸ್ಥೂಲ್‌ ಬಾಬಾ ಸಾಹೇಬ್‌ ಮಿಯಾ, ಮೈಸೂರು 
ಸಂಸ್ಥಾನದ ರಾಜರ ಜೊತೆಗೆ ಪಮುಖವಾದ ಆಧಾರ ಆಲೆಮರ. ಚನ್ನಪಟ್ಟಣದ ಸುತ್ತಮುತ್ತಲೂ ಹೇರಳವಾಗಿರುವ 
ಈ ಆಲೆಮರ ಮೃದುವಾಗಿದ್ದು ಕುಟ್ನ್ಟೇ ಬರದ ಗುಣ ಹೊಂದಿದ್ದರಿಂದ ದೊಡ್ಡ ದೊಡ್ಡ ಕೊಂಬೆಗಳನ್ನು ಚಿಕ್ಕ ಚಿಕ್ಕ 
ತುಂಡುಗಳಾಗಿ ಕತ್ತರಿಸುವುದು ಸುಲಭ. ಆನಂತರ ತಿರುಗಣಿಗೆ ಕೊಟ್ಟು ಬೇಕಾದ ಆ ತುಂಡುಗಳನ್ನು ರಜಿಸಲ್ಲಡುವ 
ಕಲಾಕೃತಿಗೆ ಅವಶ್ಯವಿರುವ ಆಕಾರಕ್ಕೆ ತಂದು ವಿವಿಧ ಬಣ್ಣದ ಅರಗುಗಳನ್ನು ಹಚ್ಚಲು ಬಿಲ್ಲಿನಾಕಾರದ 
ತಿರುಗಣೆಯನ್ನು ಉಪಯೋಗಿಸಲಾಗುತ್ತದೆ. ಇದರಿಂದ ಅರಗು ಸುಲಭವಾಗಿ ಕರಗಿ ಬಣ್ಣದ ಆಟದ 
ಸಾಮಾನುಗಳಿಗೆ ಹರಡಿಕೊಳ್ಳುತ್ತಿದ್ದದರಿಂದ ಮರದ ಉತ್ಪನ್ನಗಳನ್ನು ವಿವಿಧ ಆಕಾರ, ವಿನ್ಮಾಸಗಳಲ್ಲಿ ತಯಾರಿಸಲು 
ಅನುಕೂಲವಾಗಿದ್ದರಿಂದ ಕರಕುಶಲ ಉದ್ಯಮದ ಬೆಳವಣಿಗೆಯಲ್ಲಿ ಆಲೆಮರದ್ದು ಬಹುಮುಖ್ಯ ಪಾತ್ರ. 


ಹಳ್ಳಿಗಳಿಗೂ ವಿಸ್ತಾರ 
ಕುಶಲ ಕರ್ಮಿಗಳು ಹೆಚ್ಚಾದಂತೆಲ್ಲಾ ಚನ್ನಪಟ್ಟಣದ ಅಕ್ಕಪಕ್ಕದ ಗ್ರಾಮಗಳಾದ ನೀಲಸಂದ್ರ, ಹೊಂಗನೂರು, 
ಸಿಂಗರಾಜಿಪುರ, ಬ್ಯಾಡರಹಳ್ಳಿ, ಸುಣ್ಣಘಟ್ಟ, ಎಲೆಕೇರಿಗಳಲ್ಲಿ ಪಟ್ರಿ" ಕೆಲಸ ಚುರುಕಾಯಿತು. ಮರದ ವಸ್ತುಗಳ 


ಪಟ್ರಿ : ಬೊಂಬೆಗಳ ತಯಾರಿಕೆಗೆ ಮಾನವ ಬಲದಿಂದ ನಡೆಯುತ್ತಿದ್ದ ಯಂತ್ರಗಳಿಗೆ ಪಟ್ರಿಗಳೆಂದು ಕರೆಯಲಾಗುತ್ತದೆ. 


62 


ತಯಾರಿಕೆಯಲ್ಲಿ ತಯಾರಾಗುವ ಸಣ್ಣ ಸಣ್ಣ ವಸ್ತುಗಳೆಲ್ಲ ಈ ಪಟ್ಟಿ ಕೆಲಸ ಮಾನವ ಚಾಲಿತ ಲೇತ್‌ಗಳಲ್ಲಿ 
ನಡೆಯುತ್ತಿದ್ದವು. 


ಕೆಲವೇ ಉತ್ಪನ್ನಗಳು 

ಅರಗು ಉದ್ಯಮದ ಆರಂಭಿಕ ಕಾಲಘಟ್ಟದಲ್ಲಿ ಉತ್ಪನ್ನಗಳ ತಯಾರಿಕೆಗೆ ಯಾವುದೇ ಯಂತ್ರಗಳನ್ನು 
ಬಳಸುತ್ತಿರಲಿಲ್ಲ. ಕೈಗಳಿಂದ ಚಾಲನೆಯಾಗುವ ಲೇತ್‌ಗಳನ್ನು ಬಳಸಿ ಮರದ ಕಲಾತ್ಮಕ ಉತ್ಪನ್ನಗಳನ್ನು 
ತಯಾರಿಸಲಾಗುತ್ತಿತ್ತು. ಪ್ರಾರಂಭದಲ್ಲಿ ಪೆನ್‌ಗಳು, ಪೆನ್‌ ಹೋಲ್ಡರ್‌, ಮಣಿಗಳು, ರಬ್ಬರ್‌ ಸ್ಟ್ಯಾಂಪ್‌, ಮರದ 
ಕುಂದಗಳು, ಮಕ್ಕಳ ಚಿಕ್ಕ ಚಿಕ್ಕ ಆಟಿಕೆಗಳು ಹಾಗೂ ಸಣ್ಣ ಸಣ್ಣ ಬೊಂಬೆಗಳನ್ನು ಮಾತ್ರ ತಯಾರಾಗುತ್ತಿದ್ದವು. 
ಅವುಗಳಿಗೆ ಬಣ್ಣ ನೀಡುವ ಕಲೆಯೂ ಸಹ ಸ್ತಾಭಾವಿಕವಾಗಿ ದೊರೆಯುವ ಪ್ರಾಕೃತಿಕ ಮೂಲದ ಬಣ್ಣಗಳನ್ನೇ 
ಆಧರಿಸಿತ್ತು. ಮೊದಮೊದಲು ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಈ ಪ್ರದೇಶದಲ್ಲಿ ಉತ್ಸನ್ನವಾದ ವಸ್ತುಗಳು 
ಮಾರಾಟವಾಗುತ್ತಿದ್ದು. ಆರಂಭಿಕ ಉತ್ಪನ್ನವಾಗಿದ್ದ ಲಟ್ಟಣಿಗೆಗಳು ಗೃಹೋಪಯೋಗಿ ವಸ್ತುವಾದುದರಿಂದ 
ಸ್ಥಳೀಯವಾಗಿ ಅವುಗಳ ಕೂಳ್ಳುವಿಕೆ ಹೆಚ್ಚಾಯಿತು. ಪೆನ್‌ ಹೋಲ್ಲರ್ದ್‌ಗಳು ಬರೆಯಲು ಅನುಕೂಲವಾಗುತ್ತಿದ್ದರಿಂದ 
ಈ ವಸ್ತುಗಳಿಗೆ ಸಹ ಬೇಡಿಕೆ ಸೃಷ್ಟಿಯಾಯಿತು. ವ್ಯಾಪಾರ ಅಭಿವೃದ್ದಿಯಾದಂತೆಲ್ಲಾ ಉತ್ಪನ್ನಗಳನ್ನು ಮಾರಾಟ 
ಮಾಡಲು ಅಕ್ಕ-ಪಕ್ಕದ ಊರುಗಳಿಗೆ ತಯಾರಕರು ಹೊತ್ತು ತಿರುಗಲಾರಂಭಿಸಿದರು. ಬಳಿಕ ಮರದ ಆಟಿಕೆಗಳು, 
ಬೊಂಬೆಗಳನ್ನು ಅಲ್ಲಲ್ಲಿ ನಡೆಯುವ ವಾರದ ಸಂತೆಗಳಲ್ಲಿ, ಜಾತ್ರೆಗಳಲ್ಲಿ ಮತ್ತು ಉತ್ಸವಗಳಲ್ಲಿ ಮಾರಾಟ 
ಮಾಡುವುದು ಸಾಮಾನ್ಯವಾದಂತೆ ಚನ್ನಪಟ್ಟಣದ ಕರಕುಶಲ ವಸ್ತುಗಳು ಜನಪಿಯವಾಗತೊಡಗಿದವು. 


ಫ್ಯಾಕ್ಷರಿಗಳ ಶುಭಾರಂಭ 

ಚನ್ನಪಟ್ಟಣ ತಾಲ್ಲೂಕಿನ ಹಳ್ಳಿಗರು ಕರಕುಶಲತೆಯತ್ತ ಚಿತ್ತ ಹರಿಸಿದ ಬೆನ್ನಲ್ಲೇ 1902 ರಲ್ಲಿ 
ಕೆ.ಅಬ್ದುಲ್‌ಕರೀಮ್‌ರವರು ತಾಲ್ಲೂಕಿನ ವಾಜರ ಬೀದಿಯಲ್ಲಿ ಸಣ್ಣದಾಗಿ ಫ್ಯಾಕ್ಷಿ ಆರಂಭಿಸಿದ್ದು 
ಪ್ರೋತ್ಸಾಹದಾಯಕವಾಯಿತು. ಈ ಕಾರ್ಫಾನೆಯಲ್ಲಿ ತಯಾರಾಗುವ ಮರದ ಉತ್ಪನ್ನಗಳನ್ನು ಅಂಗಡಿಯಲ್ಲಿ 
ಕರೀಂ ಅವರು ಮಾರಾಟ ಮಾಡುತ್ತಿದ್ದರು. 1924ರಲ್ಲಿ ಕೆ.ಅಬ್ದುಲ್‌ ಕರೀಮ್‌ರವರು ಮೈಸೂರು ಸಂಸ್ಥಾನದ ಅಂದಿನ 
ಮಹಾರಾಜರಾಗಿದ್ದ ಜಯಚಾಮರಾಜೇಂದ್ರ ಒಡೆಯರ್‌ ಅವರಿಗೆ ಒಂದು ಪೆನ್‌ಸ್ಟ್ಯಾಂಡ್‌ ಮಾಡಿಕೊಟ್ಟಾಗ ಅದರ 
ಕುಶಲಗಾರಿಕೆಗೆ ಮನಸೋತ ಮಹಾರಾಜರು ಆ ಕಾಲಕ್ಕೇ 50 ರೂಪಾಯಿಗಳ ಜೆಕ್‌ ನೀಡಿದರಂತ'. ಇದು 
ಕುಶಲಗಾರಿಕೆಯ ಉತ್ಪನ್ನಗಳಿಗೆ ಇರುವ ಮಾರುಕಟ್ಟೆ ಮತ್ತು ಸಾಮರ್ಥ್ಯವನ್ನು ಎತ್ತಿಹಿಡಿಯುವುದರೊಂದಿಗೆ 
ಲಾಭದಾಯಕ ಉದ್ಯಮವಾಗುವ ಸಂಲಕ್ಷಣಗಳನ್ನು ತೋರ್ಪಡಿಸಿತಲ್ಲದೆ, ಹೆಚ್ಚು ಹೆಚ್ಚು ಕುಶಲಕರ್ಮಿಗಳು ಈ 


63 


ಉದ್ಯಮದಲ್ಲಿ ಉತ್ಸಾಹಿತರಾಗಿ ತೊಡಗಿಕೊಳ್ಳಲು ನೆರವಾಯಿತು. ಅಬ್ದುಲ್‌ ಕರೀಂ ಅವರು ಅರಗಿನ ಉತ್ಪನ್ನಗಳ 
ತಯಾರಿಕಾ ಕಾರಾನೆ ಆರಂಭಿಸಿ ಮೇಲಸ್ವರಕ್ಕೆ ಬರುತ್ತಿದ್ದಂತೆ ಕಾರ್ಯಾನೆಗಳ ಯುಗ ಆರಂಭವಾಯಿತು. 
ವೃತ್ತಿಯಲ್ಲಿ ಕೆ.ಇ.ಬಿ ಕ್ಯಾಷಿಯರ್‌ ಆಗಿದ್ದ ಎಂ. ಲಿಂಗಯ್ಯ ಎಂಬುವವರು ತಮ್ಮ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ 


ಸಣ್ಣದಾಗಿ ಕಾರ್ಬಾನೆಯೊಂದನ್ನು ಆರಂಭಿಸಿದರು. 


ಉದ್ಯಮದ ಆಳ-ಅಗಲ ಅರಿವಾಗುತ್ತಿದ್ದಂತೆ ಬೊಂಬೆ ಉದ್ಯಮದ ಮಹತ್ವ ಮನವರಿಕೆಯಾಗಿ ಲಿಂಗಯ್ಯ 
ಅವರು ಎರಡು ಬಾರಿ ವಿದೇಶಗಳಿಗೂ ಭೇಟಿ ನೀಡಿದ್ದಲ್ಲದೆ, ಅಲ್ಲಿ ಈ ಕರಕುಶಲ ಕಲೆಯನ್ನು ಪರಿಚಯಿಸಿದರು. 
ಅಬ್ದುಲ್‌ ಕರೀಂ ಹಾಗೂ ಲಿಂಗಯ್ಯ ಅವರು ಈ ಉದ್ಯಮದಲ್ಲಿ ಕಂಡುಂಡ ಯಶಸ್ಸು ಇತರೆ ಉದ್ಯಮಿಗಳಿಗೂ 
ಆಸಕ್ತಿ ಹುಟ್ಟಿಸಿದ ಪರಿಣಾಮ ವರ್ಷದಿಂದ ವರ್ಷಕ್ಕೆ ಬೊಂಬೆ ಉದ್ಯಮ ಚೇತರಿಕೆಯ ಜಿಗಿತವನ್ನು ಕಂಡಿತು. 
ಸುಲಭ ರೀತಿಯಲ್ಲಿ ಲಭ್ಯವಾಗುತ್ತಿದ್ದ ಕಚ್ಚಾ ವಸ್ತುಗಳು, ತಯಾರಿಕೆಗೆ ಬೇಕಾದ ಅಗತ್ಯ ಕಾರ್ಮಿಕ ವರ್ಗದ 
ಲಭ್ಯತೆಯು ಉದ್ಯಮದಲ್ಲಿ ಹೆಚ್ಚು ಜನರು ತಮ್ಮನ್ನು ತೊಡಗಿಸಿಕೊಳ್ಳಲು ಕಾರಣವಾಯಿತು. 


ಒಡೆಯರ್‌ ಒತ್ತಾಸೆ 

ಚನ್ನಪಟ್ಟಣದ ಬೊಂಬೆಗಳಿಗೆ ಮನಸೋತ ಮೈಸೂರು ಸಂಸ್ಥಾನದ ಅರಸರಾದ ಚಾಮರಾಜಒಡೆಯರ್‌ 
ಅವರು ಈ ಬೊಂಬೆಗಳನ್ನು ಮೈಸೂರಿನ ವಸ್ತುಪದರ್ಶನಗಳಲ್ಲಿ ಪ್ರದರ್ಶಿಸಲು ಅವಕಾಶ ಮಾಡಿಕೊಟ್ಟಿದ್ದು ಪಮುಖ 
ಬೆಳವಣಿಗೆ. ಮೈಸೂರಿನವರಿಗಷ್ಟೇ ಮೀಸಲಾಗಿದ್ದ ದಸರಾ ಪ್ರದರ್ಶನದಲ್ಲಿ ಚನ್ನಪಟ್ಟಣದ ಬೊಂಬೆಗಳು ಸ್ಥಾನ ಪಡೆದ 
ಬಳಿಕ ಈ ಕಲೆಗಾರಿಕೆ ಬೇರೆ ಬೇರೆ ರಾಜ್ಯದವರಿಗೂ ಪರಿಚಿತವಾಯಿತು. ಈ ಕರಕುಶಲ ಕಲೆಯ ಸೊಬಗನ್ನು 
ನೋಡಿ ಕಣ್ತುಂಬಿಕೊಳ್ಳಲು, ಕಲೆಯನ್ನು ಕಲಿಯಲು ರಾಜ್ಯದ ನಾನಾ ಭಾಗಗಳಿಂದ ಆಸಕ್ತರು ಚನ್ನಪಟ್ಟಣದತ್ತ 
ಬರಲಾರಂಭಿಸಿದರು. ಈ ಬೆಳವಣಿಗೆಯಿಂದಾಗಿ ಚನ್ನಪಟ್ಟಣದ ಅರಗು ಉತ್ಸನ್ನಗಳ ಜನಪ್ರಿಯತೆ ಮತ್ತು ವ್ಯಾಪಾರ 


ವಹಿವಾಟು ಹೆಚ್ಚಾಯಿತು. 


ಜಪಾನಿ ತಂತ್ರಜ್ಞಾನದ ಬಳಕೆ 

ಚನ್ನಪಟ್ಟಣದ ಬೊಂಬೆಗಳ ಉದ್ಯಮ ಕ್ಷೇತ್ರದಲ್ಲಿ ಬೆಳವಣಿಗೆಯಲ್ಲಿ ಜಪಾನ್‌ ತಂತ್ರಜ್ಞಾನದ ಪಾತ್ರ 
ಮಹತ್ತರವಾದುದು. ಇಂತಹದೊಂದು ತಿರುವಿನ ಮೂಲಕ ಸ್ಥಳೀಯ ಕರಕುಶಲಗಾರಿಕೆಗೆ ಭಾರೀ ಉತ್ತೇಜನ 
ನೀಡಿದವರು ಹಜರತ್‌ ಸಯ್ಯದ್‌ ನಿಜಾಮ್‌ ಅವರು. ಚನ್ನಪಟ್ಟಣದಲ್ಲಿ ಸಯ್ಮದ್‌ ಆಶ್ರಫ್‌ರವರ ಮಗನಾಗಿ ಆಗಸ್ಟ್‌ 
7 199 ರಂದು ಜನಿಸಿದ ಸಯ್ಯದ್‌ ನಿಜಾಂರು ಚನ್ನಪಟ್ಟಣದಲ್ಲಿ ಮಾಧ್ಯಮಿಕ ಶಿಕ್ಷಣ, ಮೈಸೂರು 


ವಿಶ್ವವಿದ್ಯಾಲಯದಲ್ಲಿ ಇಂಟರ್‌ ಮೀಡಿಯೆಟ್‌, ಬಿ.ಎ ಪದವಿ ಪಡೆದವರು. ಕರಕುಶಲತೆಯ ಬಗ್ಗೆ ಆಸಕ್ತಿ 


64 


ಬೆಳೆಸಿಕೊಂಡ ಅವರು 1942ರಲ್ಲಿ ಲಾಹೋರಿನಲ್ಲಿ ಅರಗು ಕರಕುಶಲತೆಯಲ್ಲಿ ಮೂರು ವರ್ಷಗಳ ಡಿಪ್ಲೋಮಾ 
ಪೂರೈಸಿ 1945ರಲ್ಲಿ ಚನ್ನಪಟ್ಟಣ ಕರಕುಶಲ ತರಬೇತಿ ಕೇಂದ್ರಕ್ಕೆ ಪಂಜಾಬಿನ ಅರಗು ಕರಕುಶಲ ಕೈಗಾರಿಕೆಯ 
ತಾತ್ಗಾಲಿಕ ಸಹಾಯಕ ಬೋಧಕರಾಗಿ ನೇಮಕಗೊಂಡರು. ಕೆಲ ವರ್ಷಗಳ ಬಳಿಕ ನೆಲಮಂಗಲದ ಸರ್ಕಾರಿ 
ಕೈಗಾರಿಕಾ ತರಬೇತಿ ಕೇಂದ್ರಕ್ಕೆ ಅವರನ್ನು ವರ್ಗಾವಣೆ ಮಾಡಲಾಯಿತು. ನೆಲಮಂಗಲದ ಸರ್ಕಾರಿ ಕೈಗಾರಿಕಾ 
ತರಬೇತಿ ಕೇಂದ್ರದಲ್ಲಿ ಸೇವೆ ಸಲ್ಲಿಸುವಾಗ ಸಯ್ಯದ್‌ ನಿಜಾಮರವರಿಗೊಂದು ಸುವರ್ಣವಕಾಶ ಒದಗಿ ಬಂತು. 
1959ರಲ್ಲಿ ನವದೆಹಲಿಯ ಕರಕುಶಲ ಸಮಿತಿಯು ಕೊಲಂಬೋ ಯೋಜನೆಯಡಿ ಸಯ್ಯದ್‌ ನಿಜಾಂರವರನ್ನು 
ಜಪಾನಿನಲ್ಲಿ ನಡೆಯುವ ಆರು ತಿಂಗಳ ಪ್ರಾಯೋಗಿಕ ತರಬೇತಿಗೆ ಆಯ್ಕೆ ಮಾಡಿತು. ಜಪಾನಿನಲ್ಲಿ 
ತರಬೇತುಗೊಂಡ ಸಯ್ಯದ್‌ ನಿಜಾಮ್‌ ಅವರು ಭಾರತಕ್ಕೆ ಮರಳಿದ ಬಳಿಕ ಜಪಾನ್‌ ತಂತ್ರಜ್ಞಾನವು ಭಾರತದಲ್ಲೂ 
ಅಭಿವೃದ್ಧಿ ಹೊಂದಬೇಕೆಂದು ಆಗ್ರಹಿಸಿದರಲ್ಲದೆ, ಅಪಾರ ಶ್ರಮಿಸಿದರು. 


ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ಕೈಯಿಂದ ಮಾಡಿದ ವಸ್ತುಗಳಿಗೂ ಯಂತ್ರದಿಂದ ಮಾಡಿದ 
ವಸ್ತುಗಳಿಗೂ ವ್ಯತ್ಯಾಸವನ್ನು ಚೆನ್ನಾಗಿ ಬಲ್ಲವರಾಗಿದ್ದ ಹಾಗೂ ಯಾಂತ್ರೀಕೃತ ಲೇತ್‌ಗಳ ಬಳಕೆಯಿಂದ ಮರದ 
ಬೊಂಬೆಗಳ ಮೇಲೆ ಬಣ್ಣ ಮೂಡಿಸಿ ಅವುಗಳ ಆಕರ್ಷಕತೆಯನ್ನು ಹೆಚ್ಚಿಸುವ ಸಾಧ್ಯತೆ ನಿಖರವಾದ 
ಅಳತೆಗಳನ್ನೊಳಗೊಂಡ ಒಂದೇ ರೀತಿಯ ವಸ್ತುಗಳ ತಯಾರಿಕೆಗೆ ಸಹಾಯಕವಾಗುತ್ತಿದ್ದುದನ್ನು ಅರಿತ ಸಯ್ಯದ್‌ 
ನಿಜಾಂ ಅವರು ಯಂತ್ರಗಳ ಬಳಕೆಗೆ ಹೆಚ್ಚಿನ ಒತ್ತು ನೀಡಿದ ಪರಿಣಾಮ ಕರಕುಶಲ ಕಲೋದ್ಯಮದಲ್ಲಿ 
ಯಾಂತ್ರೀಕೃತ ಲೇತ್‌ಗಳ ಯುಗ ಆರಂಭವಾಯಿತು. ಆನಂತರ ಕೆಲ ವರ್ಷಗಳ ಬಳಿಕ ಯಾವುದೇ ಬಡಿಗಳಿಲ್ಲದ 
ಸರ್ಕಾರಿ ಕೆಲಸದಿಂದ ಬೇಸತ್ತ ಸಯ್ಕದ್‌ ನಿಜಾಂರವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ತಮ್ಮದೇ ಆದ ಸ್ವಂತ 
ಉದ್ದಿಮೆಯನ್ನು ಆರಂಭಿಸಿ ತಮ್ಮಲ್ಲಿ ಉತ್ಪಾದನೆಯಾಗುವ ವಸ್ಸುಗಳಿಗೆ "Mysore Pride Products’ ಎ೦ದು 


ಹೆಸರಿಟ್ಟು ವ್ಯಾಪಾರ ವೃತ್ತಿಯಲ್ಲಿ ಯಶಸ್ಸನ್ನು ಕಂಡಿದ್ದು ಇತಿಹಾಸ. 


ಯಾಂತ್ರೀಕೃತ ಲೇತ್‌ಗಳ ಯುಗ 

1970ರಲ್ಲಿ ಕರಕುಶಲ ಉತ್ಪನ್ನಗಳ ತಯಾರಿಕೆಯಲ್ಲಿ ವಿದ್ಧುತ್‌ ಚಾಲಿತ ಯಂತ್ರಗಳ ಲೇತ್‌ ಬಳಕೆ 
ಆರಂಭವಾದ ಮೇಲೆ ಉತ್ಪಾದನೆಯ ಪ್ರಮಾಣ ಹೆಚ್ಚಿತ್ತಲ್ಲದೆ. ಒಂದೇ ಆಕಾರ ಮತ್ತು ಗಾತ್ರದ ವಸ್ತುಗಳ 
ತಯಾರಿಕೆಗೆ, ಅತಿ ಸಣ್ಣ ಗಾತ್ರದ ವಸ್ತುಗಳಿಂದ ಹಿಡಿದು ಮನುಷ್ಯನ ಗಾತ್ರಕ್ಕಿಂತಲೂ ಹೆಚ್ಚಿನ ಗಾತ್ರದ ಬೊಂಬೆಗಳ 
ತಯಾರಿಕೆ ಶುರುವಾಯಿತು. 170ಕ್ಕೂ ಮೊದಲು ಕೇವಲ ರಾಮನು ಯುದ್ಧಕ್ಕೆ ಹೊರಟ ಬೊಂಬೆಗಳು, ಅಡುಗೆ 
ಸಾಮಾನುಗಳ ಸೆಟ್‌ಗಳು, ದೇವರ ವಿಗ್ರಹಗಳು, ಪ್ರಾಣಿಪಕ್ಷಿಗಳ ವಿವಿಧ ಭಂಗಿಯ ವಿಗ್ರಹಗಳ ತಯಾರಿಕೆಗೆ ಇದ್ದ 


65 


ಪ್ರಾಧಾನ್ಯತೆ ಆನಂತರ ಅನೇಕ ಬದಲಾವಣೆಗಳನ್ನು ಕಂಡು ವ್ಯಾಪಕತೆ ಪಡೆಯಿತು. ವಿದ್ಧುತ್‌ ಚಾಲಿತ ಯಂತ್ರಗಳ 
ಯುಗಾರಂಭದಿಂದ ಕರಕುಶಲ ಉದ್ದಿಮೆ ಹಿಂದೆಂದಿಗಿಂತಲೂ ಚುರುಕಾಗಿ ತರಹೇವಾರಿ ಉತ್ಪನ್ನಗಳ 
ತಯಾರಿಯಲ್ಲಿ ತೊಡಗಿ ಅಭಿವೃದ್ಧಿಯ ಹೊಸ ಶಕೆಯನ್ನೇ ಕಂಡಿತು. 


ಹೆಚ್ಚಿದ ಉತ್ಪನ್ನಗಳ ವ್ಯಾಪ್ತಿ 

ಜಪಾನಿನ ತರಬೇತಿ ವೇಳೆಯಲ್ಲಿ ಸೈಯ್ಮದ್‌ ನಿಜಾಂರವರು ಜಪಾನಿನಲ್ಲಿ ಬಹು ಪ್ರಖ್ಯಾತಗೊಂಡಿದ್ದ 
ಬಿದಿರು ಕಲೆಯನ್ನು ಪಪಥಮವಾಗಿ ಭಾರತದಲ್ಲಿ ಅದರಲ್ಲೂ ಚನ್ನಪಟ್ಟಣದಲ್ಲಿ ಆರಂಭಿಸಿದರು. ಬಿದಿರಿನಿಂದ ಸಣ್ಣ 
ಸಣ್ಣ ಬುಟ್ಟಿಗಳನ್ನು ಹೆಣೆದು ಚಿತ್ತಾಕರ್ಷಕ ಬೊಂಬೆಗಳಿಗೆ ಅವುಗಳನ್ನು ಜೋಡಿಸಲಾಯಿತು. ಟೀ ತೋಟಗಳಲ್ಲಿ 
ಕೆಲಸ ಮಾಡುವ ಹೆಂಗಸರನ್ನು ನೆನಪಿಸುವ ಮಾದರಿಯ ಬೊಂಬೆಗಳು ಜನಪ್ರಿಯತೆಯನ್ನು ಪಡೆದವು. ಮಕ್ಕಳ 
ಆಟಿಕೆಗಳು, ಬೊಂಬೆಗಳು, ಭಾರತೀಯ ಸಂಸ್ಕೃತಿಯ ಪ್ರತೀಕವಾದ ಮೈಸೂರಿಗರು, ಮದ್ರಾಸಿಗಳು, ಪಂಜಾಬಿಗಳು, 
ರಜಪೂತರು, ಕಾಶ್ಮೀರಿಗಳು ಇನ್ನು ಮುಂತಾದ ಜೋಡಿ ಬೊಂಬೆಗಳನ್ನು ತಯಾರಿಸಿ ಮಾದರಿ ರೂಪಿಸಿಕೊಟ್ಟರು. 
ದೇಶೀಯ ಸಂಸ್ಥತಿ ಮಾತ್ರವಲ್ಲದೆ, ವಿದೇಶಿ ಸಂಸ್ಕೃತಿಗಳಲ್ಲಿ ಮುಖ್ಯವಾಗಿರುವ ಕ್ರಿಶ್ಚಿಯನ್ನರ ಸಂತಾಕ್ಲಾಸ್‌, ಆಫ್ರಿಕಾದ 
ನೀಗ್ರೋಗಳು, ಅರೇಬಿಯನ್ನರು, ಎಸ್ಥಿಮೋಗಳು, ರಷ್ಯನ್ನರು ಇತ್ಯಾದಿ ಜನಾಂಗವನ್ನು ತಮ್ಮ ಬೊಂಬೆಗಳಲ್ಲಿ 
ಪ್ರತಿನಿಧಿಸಿದ್ದಲ್ಲದೆ, ಮರದಿಂದ ಮಾಡಿದ ಮಣಿಗಳ ಬಾಗಿಲ ಪರದೆಗಳು, ಮರದ ಮಣಿಗಳ ಸರ, ಮಣಿಯಿಂದಾದ 
ಕಿವಿಯೋಲೆಗಳು, ಕೈ ಬಳೆಗಳು ಮುಂತಾದ ಅಲಂಕಾರಿಕ ಉತ್ಪನ್ನಗಳನ್ನು ಪರಿಚಯಿಸಿ ಪ್ರಚುರಪಡಿಸಿದರು. ಈ 
ವಿನೂತನ ಉತ್ಪನ್ನಗಳಿಗೆ ಮರವನ್ನು ಹದಗೊಳಿಸಿ ಬೇಕಾದ ಆಕಾರ ನೀಡಿದ ನಂತರ ಅದನ್ನು ನುಣುಪು 
ಗೊಳಿಸಲು ತಾಳೆಗರಿಗಳ ಬಳಕೆ ಸಹ ಆರಂಭವಾಯಿತು. 1974ರ ನಂತರ ನ್ಯಾಪ್‌ಕಿನ್‌ರಿಂಗ್ಸ್‌ ಟೇಬಲ್‌ನ ಮೇಲಿನ 
ಹಾಸುಗಳು, ಇತ್ಕಾದಿಗಳ ಉತ್ಪಾದನೆ ಆರಂಭವಾಗುವ ಮೂಲಕ ಚನ್ನಪಟ್ಟಣದ ಉತ್ಪನ್ನಗಳಿಗೆ ಬೇಡಿಕೆಯೂ 
ಹೆಚ್ಚುತ್ತಾ ಹೋಯಿತು. 


ಜಾಕಿ ಚಂದಾನಿ ತರಬೇತಿ 

ಚನ್ನಪಟ್ಟಣದ ಕರಕುಶಲ ಕಲೆಯು ಉತ್ಸಾನಗೊಳ್ಳುತ್ತಿದ್ದ ಸಮಯದಲ್ಲೇ 1970ರಲ್ಲಿ ಚನ್ನಪಟ್ಟಣಕ್ಕೆ 
ಅಮೆರಿಕದ ಜಾಕಿ ಚಂದಾನಿ ಭೇಟಿ ನೀಡಿದ್ದು ಈ ಉದ್ಯಮಕ್ಕೆ ವಿಶೇಷ ತಿರುವು ನೀಡಿತು. ಚನ್ನಪಟ್ಟಣದ ಈ ವಿಶಿಷ್ಟ 
ಕಲೆಗೆ ಮಾರುಹೋದ ಚಂದಾನಿ ಇಲ್ಲಿಯೇ ನೆಲೆಸಿ ಕಲೆಯ ಬೆಳವಣಿಗೆಗೆ ಸಹಕರಿಸಿದರು. ಆಧುನಿಕ ರೀತಿಯ 


ಗೃಹಾಲಂಕಾರ ವಸ್ತುಗಳ ಮಾದರಿ ತಯಾರಿಯ ಬಗ್ಗೆ ಸ್ಥಳೀಯ ಕುಶಲಕರ್ಮಿಗಳಿಗೆ ಚಂದಾನಿ ಮಾರ್ಗದರ್ಶನ 


66 


ನೀಡಿದರು. ಅದು ಚನ್ನಪಟ್ಟಣದ ಬೊಂಬೆ ಉದ್ಯಮದ ಇತಿಹಾಸದಲ್ಲಿ ಆಧುನಿಕ ಬೊಂಬೆಗಳ ಶಕೆ 


ಆರಂಭವಾಗಲು ಪ್ರಮುಖ ಕಾರಣವಾಯಿತು. 


ಬದಲಾವಣೆಯ ಪರ್ವ 

ಚನ್ನಪಟ್ಟಣದ ಕರಕುಶಲ ಕಲೆಯು ಆಧುನಿಕತೆಯನ್ನು ಮೈಗೂಡಿಸಿಕೊಂಡಂತೆ ಅವುಗಳ ಅಭಿವೃದ್ದಿಯಲ್ಲಿ 
ಗಣನೀಯ ಬದಲಾವಣೆಗಳಾದವು. ಉತ್ಪನ್ನಗಳ ತಯಾರಿಕೆಯಲ್ಲಿಯೂ ಪ್ರಮುಖ ಮಾರ್ಪಾಡುಗಳಾದವು. 
ಆಲೆಮರಗಳ ಜೊತೆಗೆ ರಬ್ದರ್‌ ಮರ, ತೇಗದ ಮರ, ಹರ್ಕ್ಯುಲೆಸ್‌, ಸಾಗುವಾನಿ, ರೋಸ್‌ವುಡ್‌, ಸಿಲ್ಪರ್‌ ಟೀ 
ಇತಾದಿ ಮರಗಳ ಬಳಕೆಯೂ ಶುರುವಾಯಿತು. ಆರಂಭದಲ್ಲಿ ಅರಗಿಗೆ ಬಣ್ಣ ಸೇರಿಸಿ ಬೊಂಬೆಗಳಿಗೆ ಲೇಪನ 
ಮಾಡುತ್ತಿದ್ದದು ಇಂದು ಸ್ಟೇ ಮಾದರಿಯಲ್ಲಿ ಬಣ್ಣಗಳನ್ನು ನೀಡುತ್ತಿರುವುದು ಕರಕುಶಲ ಉದ್ದಿಮೆಗಳ 
ಬೆಳವಣಿಗೆಗಳಲ್ಲಿ ಒಂದಾಗಿದೆ. ಕೇವಲ ನೈಸರ್ಗಿಕ ಬಣ್ಣಗಳನ್ನು (Vegೀ!೩ble dy) ಬಳಸುತ್ತಿದ್ದ ಈ ಉತ್ಪಾದಕರು 
ಮೇಣ ouch wಂಂd ಹಾಗೂ ನಂ ಗಳನ್ನು ಬಳಸಲಾರಂಭಿಸಿದರಾದರೂ ಮರಗಳನ್ನು 
ಮುಣುಪುಗೊಳಿಸಲು ಸದಾಕಾಲಕ್ಕೂ ತಾಳೆಗರಿಗಳನ್ನಷ್ಟೇ ಬಳಸುತ್ತಿರುವುದು ಗಮನಾರ್ಹ. 


ಹೆಚ್ಚಾದ ಬೇಡಿಕೆ 

ಗೃಹೋಪಯೋಗಿ ಹಾಗೂ ಸಣ್ಣಪುಟ್ಟ ಬೊಂಬೆಗಳ ತಯಾರಿಕೆಗೆ ಮಾತ್ರ ಮೀಸಲಾಗಿದ್ದ ಈ ವೃತ್ತಿಯು 
ಹೊಸ ಹೊಸ ವಸ್ತುಗಳ ಉತ್ಪಾದನೆಯಲ್ಲಿ ತೊಡಗಿದಂತೆ ಸ್ಥಳೀಯ ಬೇಡಿಕೆಯ ಜೊತೆಗೆ ಹೊರನಾಡಿನಲ್ಲಿಯೂ 
ಬೇಡಿಕೆಯನ್ನು ಹೆಚ್ಚಿಸಿಕೊಂಡಿತು. ಇದರ ಬೆನ್ನಲ್ಲೇ ವೃತ್ತಿ ಅವಲಂಬಿತ ವರ್ಗವೂ ವಿಸ್ತಾರಗೊಂಡಿತು. ಕಡಿಮೆ 
ಖರ್ಚಿನಲ್ಲಿ ನಿರ್ಮಿತವಾಗುತ್ತಿದ್ದ ವಸ್ತುಗಳು ಲಾಭದಾಯಕವಾಗಿ ಜೀವನೋಪಾಯಕ್ಕೆ ಅನುಕೂಲವಾಗ ತೊಡಗಿದ 
ಮೇಲೆ ಮುಸ್ಲಿಮರಲ್ಲದೆ, ಇತರೆ ಸಮುದಾಯಗಳಾದ ಪರಿಶಿಷ್ಟ ಜಾತಿ ಪಂಗಡದವರು, ವಿಶ್ವಕರ್ಮರು, ಉಪ್ಪಾರರು, 
ಬೆಸ್ತರು. ಬಣಜಿಗರು, ಒಕ್ಕಲಿಗರು ಸಹ ಈ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದು ವೃತ್ತಿನಿರತರ ವ್ಯಾಪ್ತಿಯನ್ನು ಹೆಚ್ಚಿಸಿತು. 
ಬೊಂಬೆಗಳ ವ್ಯಾಪಾರ ದಿನೇ ದಿನೇ ಹೆಚ್ಚಿದಂತೆಲ್ಲಾ ಬೊಂಬೆಗಳ ಬಿಡಿ ಭಾಗಗಳ ತಯಾರಿಕೆಯು ತಾಲ್ಲೂಕಿನ 
ನೀಲಕಂಠನಹಳ್ಳಿ, ಸುಣ್ಣಫಟ್ಟ ಹೊಂಗನೂರು, ಹರಿಸಂದ್ರ, ಅಪ್ಪಗೆರೆ ಕರಿಯಪ್ಪನದೊಡ್ಡಿ, ಎಲಕೇರಿ, ತಟ್ಟೇಕೆರೆ, 
ಮುನಿಯಪ್ಪನ ದೊಡ್ಡಿ ಸಿಂಗರಾಜಿಪುರ, ಸುಣ್ಣಘಟ್ಟ ಸೇರಿದಂತೆ ಸುತ್ತಮುತ್ತಲ ಅನೇಕ ಗ್ರಾಮಗಳಲ್ಲಿ ನೆಲೆಸಿರುವ 
ಜನರ ಮುಖ್ಯ ವೃತ್ತಿಯಾಗಿ ಪರಿಣಮಿಸಿತು. ಅದೇ ವೇಳೆಗೆ ಚನ್ನಪಟ್ಟಣದ ಸೈಯದ್‌ವಾಡಿ, ಟಿಷ್ಟುನಗರ, 
ಕಲಾನಗರ, ಕೋಟೆ, ಮಂಗಳವಾರ ಪೇಟೆ ಮುಂತಾದೆಡೆಗಳಲ್ಲೂ ನುರಿತ ಕುಶಲಕರ್ಮಿಗಳು ತಲೆಯೆತ್ತಿ ಈ 
ವ್ಯಾಪಾರೋದ್ಯಮದಲ್ಲಿ ಸಕ್ರಿಯರಾದರು. 


67 


ಚನ್ನಪಟ್ಟಣ ತಾಲ್ಲೂಕಿನ ಕುಂಬಾರಗೇರಿ ವೆಂಕಟಯ್ಯ, ಕೊಡಂಟಿ ವೆಂಕಟಯ್ಯ, ಮಾನ್ನೋಜಿರಾವ್‌, 
ಕೆಂಚಯ್ಯ, ಮುಸ್ಲಿಂ ಸುಮುದಾಯದ ನಿಜಾಂ ಹಾಗೂ ಸಾಬ್‌ಜಾನ್‌ ಮುಂತಾದ ಅನೇಕ ನುರಿತ 
ಕುಶಲಕರ್ಮಿಗಳು ತಮ್ಮ ಕುಶಲತೆಯಲ್ಲಿ ತರಹೇವಾರಿ ಚೆಂದದ ಬೊಂಬೆಗಳನ್ನು ಅರಳಿಸುವ ಮೂಲಕ ಈ ಕಲೆ 
ವಿದೇಶಿಯರ ಮನಸೊರೆಗೊಳ್ಳುವಂತೆ ಮಾಡಿ ಈ ಕಲಾಪರಂಪರೆಗೆ ಅಪೂರ್ವ ಕಾಣಿಕೆಯನ್ನು ನೀಡಿದರು. 
ಸಾವಿರಾರು ಬಗೆಯ ಅರಗಿನ ಉತ್ಪನ್ನಗಳ ತಯಾರಿ ಆರಂಭವಾದ ಮೇಲಂತೂ ದೇಸೀಯ ಗ್ರಾಹಕರು ಮತ್ತು 
ವಿದೇಶೀಯ ಗ್ರಾಹಕರ ಬೇಡಿಕೆ ಸಹಜವಾಗಿಯೇ ಹೆಚ್ಚಿತು. ಪರಿಣಾಮ ಬೊಂಬೆ ಉದ್ಯಮ ಚನ್ನಪಟ್ಟಣ ತಾಲ್ಲೂಕಿನ 
ಪಮುಖ ವ್ಯಾಪಾರವಾಗಿ ರೂಪತಳೆಯಿತು. ಬೆಂಗಳೂರು-ಮೈಸೂರು ರಾಜ್ಯ ಹೆದ್ದಾರಿಯ ಉದ್ದಗಲಕ್ಕೂ 
ನೂರಕ್ಕೂ ಹೆಚ್ಚು ಅಂಗಡಿ ಮಳಿಗೆಗಳು ಸ್ಥಾಪಿತಗೊಂಡು ಪವಾಸಿಗರು, ಕಲಾಪೇಮಿಗಳು ಮತ್ತು 
ಬೊಂಬೆಪ್ರಿಯರಿಂದ ಭರ್ಜರಿ ವಹಿವಾಟು ಕಾಣಲಾರಂಭಿಸಿತು. ಬೇಡಿಕೆಗೆ ತಕ್ಕಂತೆ ಪೂರೈಕೆಯು ಹೆಚ್ಚಿತು. 
ಸಾವಿರಾರು ಜನರು ಈ ಉದ್ಯಮವನ್ನು ನೆಚ್ಚಿ ದುಡಿಯಲಾರಂಭಿಸಿದರು. ಆ ಮೂಲಕ ಈ ವಿಶಿಷ್ಟ ಪಾರಂಪರಿಕ 
ಕಲೆಗೆ ಜೀವ ತುಂಬಿದರು. ಬೊಂಬೆಗಳ ತಯಾರಿಕೆ ಮತ್ತು ಮಾರಾಟ ಚನ್ನಪಟ್ಟಣ ತಾಲ್ಲೂಕಿನ ಪರಂಪರೆಯೇ 
ಆಗಿ ಮಾರ್ಪಟ್ಟಿತು. ಈ ಎಲ್ಲಾ ಸಕಾರಾತ್ಸಕ ಮತ್ತು ಅಭಿವೃದ್ಧಿಯುತ ಬೆಳವಣಿಗೆಗಳಿಂದಾಗಿ ಇಡೀ ದೇಶದಲ್ಲೇ 
ಬೊಂಬೆಗಳ ಉದ್ಯಮದಲ್ಲಿ ತನ್ನದೇ ವಿಶಿಷ್ಠ ಛಾಪನ್ನು ಉಳಿಸಿಕೊಂಡ ಚನ್ನಪಟ್ಟಣದ ಬೊಂಬೆಗಳ ಉದ್ಯಮ ಮತ್ತು 
ಕಲಾಪರಂಪರೆ ಅನೇಕ ಏಳುಬೀಳುಗಳ ನಡುವೆಯೂ ಇಂದಿಗೂ ತನ್ನ ಅಸ್ಥಿತೆಯನ್ನು ಉಳಿಸಿಕೊಂಡು 
ಮುನ್ನಡೆದಿದೆ. ಅದು ಈ ನಾಡಿನ ಸೌಭಾಗ್ಯ ಮಾತ್ರವಲ್ಲ, ಹೆಮ್ಮೆಯ ಸಂಗತಿಯೂ ಆಗಿದೆ. 


2.4 ಚನ್ನಪಟ್ಟಣದ ಬೊಂಬೆಗಳ ವಿಕಾಸ 

ಚನ್ನಪಟ್ಟಣದ ಕರಕುಶಲ ಉದ್ಯಮ ಮೂರು ಶತಮಾನಗಳ ಸುದೀರ್ಪ ಹಾದಿಯಲ್ಲಿ ಹಂತ ಹಂತವಾಗಿ 
ಹಲವು ಮಜಲುಗಳನ್ನು ದಾಟಿ ಅರಳಿ ನಿಂತಿದೆ. ದೇಶೀಯ ಹಾಗೂ ವಿದೇಶಿ ಕಲಾಪ್ರೇಮಿಗಳಲ್ಲಿ ಬೆರಗು 
ಮೂಡಿಸುವಲ್ಲಿ ಸಾಫಲ್ಯ ಕಂಡಿದೆ. ಚನ್ನಪಟ್ಟಣದ ಬೊಂಬೆಗಳ ವಿಕಾಸದಲ್ಲಿ ಹತ್ತಾರು ಪಮುಖ ಹೆಜ್ಜೆಗಳನ್ನು 
ಕಾಣಬಹುದು. ಆಧುನಿಕ ತಂತ್ರಜ್ಞಾನದ ಅಳವಡಿಕೆ, ಕ್ರಮೇಣ ಹೆಚ್ಚಾದ ಬೇಡಿಕೆ, ಸರ್ಕಾರ, ಸ್ವಯಂಸೇವಾ ಸಂಸ್ಥೆಗಳ 
ನೆರವಿನ ಹಸ್ತ, ಮಾರಾಟ ಕೇಂದ್ರಗಳ ಹೆಚ್ಚಳ, ವ್ಯಾಪಾರ ವಹಿವಾಟಿನ ದುಪ್ಪಟ್ಟು, ಹಲವಾರು ರಾಜ್ಯ, ರಾಷ್ಟಮಟ್ಟದ 
ಕರಕುಶಲ ಮೇಳಗಳಲ್ಲಿ ಪಾಲ್ಗೊಳ್ಳುವಿಕೆ ಮಾಧ್ಯಮಗಳಲ್ಲಿ ದೊರೆತ ವಿಪುಲ ಪ್ರಚಾರ, ಬೊಂಬೆಗಳ ವಿಧಗಳಲ್ಲಿ 
ಅಪಾರ ಏರಿಕೆ, ದಿನೇ ದಿನೇ ಮೋಡಿ ಮಾಡಲಾರಂಭಿಸಿದ ನೂರಾರು ಬಗೆಯ ಬೊಂಬೆ ಉತ್ಪನ್ನಗಳು, ಮಕ್ಕಳ 
ಆಟಿಕೆಗಳ ಉತ್ಪಾದನೆ ಮುಂತಾದ ಪ್ರಗತಿಶೀಲ ನಡವಳಿಕೆ-ಕ್ರಮಗಳು ಚನ್ನಪಟ್ಟಣದ ಬೊಂಬೆಗಳ ಉದ್ಯಮವನ್ನು 


68 


ವಿಕಾಸದತ್ತ ಕೊಂಡೊಯ್ಯಿತು. ಹಾಗಾಗಿಯೇ ಕೆಲವೇ ದಶಕಗಳಲ್ಲಿ ಬರೀ ಲಕ್ಷಗಳಿಗಷ್ಟೇ ಸೀಮಿತವಾಗಿದ್ದ ಈ 
ಉದ್ಯಮದ ವಹಿವಾಟು ಕೋಟಿ ಕೋಟಿ ರೂಪಾಯಿಗಳನ್ನು ದಾಟಿ ವಿದೇಶಗಳಿಗೆ ರಫ್ತಾಗುವಷ್ಟರ ಮಟ್ಟಿಗೆ 
ಶರವೇಗದ ಪ್ರಗತಿ ಕಂಡಿತು. 


ತಂತ್ರಜ್ಞಾನದ ಕೊಡುಗೆ 

ಚನ್ನಪಟ್ಟಣದ ಬೊಂಬೆ ಉದ್ಯಮದ ವಿಕಾಸದಲ್ಲಿ ತಂತ್ರಜ್ಞಾನದ ಕೊಡುಗೆ ಅಪಾರ. ಆಧುನಿಕ 
ತಂತ್ರಜ್ಞಾನಗಳ ಅಳವಡಿಕೆ ಚನ್ನಪಟ್ಟಣದ ಬೊಂಬೆಗಳ ಉದ್ಯಮದ ವಿಕಾಸದ ಹಾದಿಯಲ್ಲಿ ಇಟ್ಟ ಅತ್ಯಂತ ಪ್ರಮುಖ 
ಹೆಜ್ಜೆ ಮಾನವ ಚಾಲಿತ ಲೇತ್‌ಗಳ ಬದಲಾಗಿ ವಿದುತ್‌ ಚಾಲಿತ ಲೇತ್‌ಗಳ ಬಳಕೆ, ಜಪಾನಿನ ಮಾದರಿಯಲ್ಲಿ 
ಬಿದಿರು ಕಲೆಯ ಪರಿಚಯದಿಂದಾಗಿ ಕೆಲವೇ ಉತ್ಪ್ತನ್ನಗಳನ್ನಷ್ಟೇ ತಯಾರಿಸುತ್ತಿದ್ದ ಚನ್ನಪಟ್ಟಣದ ಕುಶಲಕರ್ಮಿಗಳು 
ಸಾವಿರಕ್ಕೂ ಹೆಚ್ಚು ಬಗೆಯ ತರಹೇವಾರಿ ಬೊಂಬೆ ಉತ್ಪನ್ನಗಳನ್ನು ತಯಾರಿಸಲು ಸಾಧ್ಯವಾಗಿದ್ದು ವಿಕಾಸದ ಹೊಸ 
ಪರ್ವವನ್ನೇ ಆರಂಭಿಸಿತು. ಈ ಆಧುನಿಕ ಅರಗು ಉತ್ಪನ್ನಗಳು ಗ್ರಾಹಕರನ್ನು ಸೂಜಿಗಲ್ಲಿನಂತೆ 
ಸೆಳೆಯಲಾರಂಭಿಸಿದವು. ಗ್ರಾಹಕರ ಕೊಳ್ಳುವಿಕೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾದಂತೆಲ್ಲಾ ಉತ್ಸನ್ನಗಳ 
ಉತ್ಪಾದನೆಯ ಪ್ರಮಾಣವೂ ವೃದ್ಧಿಸಿತು. ಒಂದೆಡೆ ಉತ್ಪಾದನೆಯ ಹೆಚ್ಚಳ, ಮತ್ತೊಂದೆಡೆ ಮಾರಾಟದ 
ಪ್ರಮಾಣದಲ್ಲಿ ಗಣನೀಯ ಏರಿಕೆ ಬೊಂಬೆ ಉದ್ಯಮದ ಕ್ಷಿಪಗತಿಯ ಬೆಳವಣಿಗೆಗೆ ಕಾರಣವಾಯಿತು. 


ಮಕ್ಕಳ ಆಟಿಕೆಗಳು 

ಚನ್ನಪಟ್ಟಣದ ಬೊಂಬೆ ಉದ್ಯಮದ ಚೇತರಿಕೆಯಲ್ಲಿ ಮಕ್ಕಳ ಆಟಿಕೆಗಳದ್ದೂ ಗಮನಾರ್ಹವಾದ ಪಾತ್ರ. 
ಬೊಂಬೆಗಳು ಎಲ್ಲಾ ಕಾಲಕ್ಕೂ ಮಕ್ಕಳ ಅಚ್ಚುಮೆಚ್ಚಿನ ವಸ್ತುಗಳು. ಮಕ್ಕಳು ಅವುಗಳೊಡನೆ ಆಡುವುದು 
ಸರ್ವೇಸಾಮಾನ್ಯ. ಮಕ್ಕಳ ಇಚ್ಛೆಗನುಗುಣವಾಗಿ ಅವುಗಳನ್ನು ಪೂರೈಸುವ, ತಂದುಕೊಡುವುದು ಪೋಷಕರಿಗೂ 
ಖಿಷಿ ಕೊಡುವ ಸಂಗತಿಯೇ.ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯ ನಂತರ ತಯಾರಾಗಲಾರಂಭಿಸಿದ 
ಚನ್ನಪಟ್ಟಣದ ಸುಪ್ರಸಿದ್ದ ಬುಗುರಿ, ಸ್ಟೈಕರ್‌, ತಕಲಿ, ಕುದುರೆ ಗಾಡಿ, ಮಕ್ಕಳು ತಳ್ಳುವ ಗಾಡಿ ಮತ್ತಿತರ ಮಕ್ಕಳ 
ಆಟಿಕೆಗಳು ಮಾರುಕಟ್ಟೆಯಲ್ಲಿ ಭಾರೀ ಸದ್ದು ಮಾಡಿದವು. ಬೇರೆಲ್ಲಾ ಉತ್ಸನ್ನಗಳಿಗಿಂತಲೂ ಮಕ್ಕಳ ಆಟಿಕೆಗಳಿಗೆ ಅತಿ 
ಹೆಚ್ಚಿನ ಬೇಡಿಕೆ ಸೃಷ್ಟಿಯಾಯಿತು. ಇದರಿಂದಾಗಿ ಮಕ್ಕಳ ಆಟಿಕೆಗಳ ಉತ್ಪಾದನೆಯು ಮುಂಚೂಣಿಗೆ ಬಂದಿತ್ತಲ್ಲದೆ 
ಉದ್ಯಮದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಸಫಲವಾಯಿತು. ಮಕ್ಕಳ ಆಟಿಕೆಗಳ ಬೇಡಿಕೆಗೆ ತಕ್ಕಂತೆ 
ಪೂರೈಕೆಯು ಹೆಚ್ಚಿದ್ದರಿಂದ ವಹಿವಾಟಿನ ಪ್ರಮಾಣವೂ ಗಮನಾರ್ಹವಾಗಿ ಏರುತ್ತಾ ಹೋಯಿತು. ಈ ಬೆಳವಣಿಗೆ 
ಚನ್ನಪಟ್ಟಣದ ಬೊಂಬೆಗಳು ವಿಕಾಸದತ್ತ ಮುಖಮಾಡಲು ಅನುವು ಮಾಡಿಕೊಟ್ಟಿತು. 


69 


ವಿದೇಶಿಯರ ಕಲಾಪ್ರೇಮ 

ಅಲಂಕಾರಿಕಾ ವಸ್ತುಗಳೆಂದರೆ ವಿದೇಶಿಯರಿಗೆ ಬಹಳ ಅಚ್ಚುಮೆಚ್ಚು, ಕಲಾಪೇಮದಲ್ಲೂ ವಿದೇಶಿಯರು 
ಮುಂದು. ಅದರಲ್ಲೂ ಭಾರತೀಯ ಕಲೆ, ಸಂಸ್ಕೃತಿಯ ಬಗ್ಗೆ ವಿದೇಶಿಯರು ಸದಾ ಆಸಕ್ತರು. ನಿರಂತರವಾಗಿ 
ಭಾರತದ ಪ್ರವಾಸ ಮಾಡುವ ವಿದೇಶಿಯರು ಇಲ್ಲಿನ ಕಲೆಯ ಅಧ್ಯಯನ ನಡೆಸುವುದು ವಾಡಿಕೆ. ವಿದೇಶಿಯರ ಈ 
ಭಾರತೀಯ ಕಲೆಗಳ ಬಗೆಗಿನ ಪ್ರೇಮ ಸ್ಥಳೀಯ ಕಲೆಗಳ ಉತ್ಪನ್ನಕ್ಕೆ ತನ್ನದೇ ಆದ ಕಾಣಿಕೆ ನೀಡಿರುವುದು ಸುಳ್ಳಲ್ಲ. 
ಚನ್ನಪಟ್ಟಣದ ಬೊಂಬೆಗಳ ನಯ ನಾಜೂಕಿಗೆ ಮರಳಾಗದವರೇ ಇಲ್ಲ. ಇದಕ್ಕೆ ವಿದೇಶಿಯರು ಹೊರತಾಗಿಲ್ಲ. 
ಚನ್ನಪಟ್ಟಣದ ಅರಗಿನ ಉತ್ಪನ್ನಗಳ ಬಗ್ಗೆ ಆಸಕ್ತಿ ತಳೆಯಲು ಕಾರಣರಾದ ವಿದೇಶೀಯರಲ್ಲಿ ಅಮೆರಿಕದ ಜಾಕಿ 
ಚಂದಾನಿ ಪ್ರಮುಖರು. 70ರ ದಶಕದಲ್ಲಿ ಭಾರತ ಪ್ರವಾಸ ಕೈಗೊಂಡಿದ್ದ ಚಂದಾನಿ ಚನ್ನಪಟ್ಟಣದ ಬೊಂಬೆಗಳ 
ಕುಶಲಗಾರಿಕೆಗೆ ಮನಸೋತಿದ್ದರು. ಆಧುನಿಕ ತಂತ್ರಜ್ಞಾನದ ಅಳವಡಿಕೆಯ ಕುರಿತು ಮಾರ್ಗದರ್ಶನ ನೀಡಿ ಈ 
ಉತ್ಪನ್ನಗಳ ಸೊಬಗು-ವ್ಯಾಪ್ರಿ ಹೆಚ್ಚಲು ನೆರವಾಗಿದ್ದರು. ಭಾರತದಿಂದ ವಾಪಾಸಾದ ಚಂದಾನಿ ಅವರು ಈ ಕಲೆಯ 
ಬಗ್ಗೆ ಪಚುರ ಪಡಿಸಿದ್ದು ಚನ್ನಪಟ್ಟಣದ ಬೊಂಬೆ ಉದ್ಯಮದ ವ್ಯಾಪ್ತಿಯನ್ನು ವಿಸ್ತರಿಸಿತು. 


ಈ ಬೆಳವಣಿಗೆಯಿಂದಾಗಿ ವಿದೇಶಗಳಲ್ಲೂ ಚನ್ನಪಟ್ಟಣದ ಉತ್ಪನ್ನಗಳಿಗೆ ಬೇಡಿಕೆ ಸೃಷ್ಟಿಯಾಯಿತು. ಬ್ರಿಟನ್‌ 
ರಾಣಿ ಡಯಾನ ಮತ್ತು ದೊರೆ ಚಾರ್ಲ್ಸ್‌ ವಿವಾಹಕ್ಕೆ ಚನ್ನಪಟ್ಟಣದಿಂದ "ಪೌಡರ್‌ ಬಾಕ್ಸ್‌ ಗಳು ರವಾನೆಯಾಗಿದ್ದು 
ಮಹತ್ತರ ಬೆಳವಣಿಗೆ. ಆನಂತರ ಭಾರತಕ್ಕೆ ಭೇಟಿ ನೀಡಿದ್ದ ಶ್ರೀಲಂಕಾದ ಪ್ರಧಾನಿಯಾಗಿದ್ದ ಭಂಡಾರನಾಯಕೆ 
ಅವರು ಚನ್ನಪಟ್ನಣಕ್ಕೂ ಭೇಟಿ ನೀಡಿ ಕೆಲ ಬೊಂಬೆಗಳನ್ನು ಖರೀದಿಸಿಕೊಂಡು ಹೋಗಿದ್ದರು. ಕೆಲವರ್ಷಗಳ ಹಿಂದೆ 
ಭಾರತಕ್ಕೆ ಅಮೆರಿಕಾದ ಅಂದಿನ ಅಧ್ಯಕ್ಷ ಬರಾಕ್‌ ಒಬಾಮ ಅವರು ಆಗಮಿಸಿದ್ದಾಗ ಅವರ ಪತ್ನಿ ಮಿಶೆಲ್‌ ಒಬಾಮ 
ಅವರು ನವದೆಹಲಿಯ ವಸ್ತು ಪ್ರದರ್ಶನದಲ್ಲಿ ಚನ್ನಪಟ್ಟಣದ ಬೊಂಬೆಗಳನ್ನು ಕಂಡು ಮೂಕವಿಸ್ಮಿತರಾಗಿದ್ದರಲ್ಲದೇ 
ಹಲವು ಉತ್ಪನ್ನಗಳನ್ನು ಕೊಂಡು ಹೋಗಿದ್ದರು. ಪರಿಣಾಮ ರಾಜ್ಯದ ಪುಟ್ಟ ಪಟ್ಟಣದ ಜಾನಪದ ಮಾದರಿಯ 
ಕರಕುಶಲ ವಸ್ತುಗಳು ದೂರದ ಅಮೆರಿಕಾದ ಶ್ಲೇತಭವನವನ್ನು ಸೇರುವಂತಾಗಿದ್ದು ಅತ್ಯಂತ ಹೆಮ್ಮೆಯ 
ವಿಷಯವಾಗಿದೆ. ಹಿಂದೊಮ್ಮೆ ಭಾರತಕ್ಕೆ ಭೂತಾನ್‌ ದೊರೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ದೊರೆಯ ಮಗನಿಗೆ 
ಕೇಂದ್ರ ಸರ್ಕಾರದ ಸಚಿವರು ಚನ್ನಪಟ್ಟಣದ ಬೊಂಬೆಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಇಲ್ಲಿನ 
ಗುಡಿಕೈಗಾರಿಕೆಯ ಕೌಶಲ್ಕಕ್ಕೆ ಮನ್ನಣೆ ನೀಡಿದ್ದರು. ಇದು ಹಳ್ಳಿಯಿಂದ ದಿಲ್ಲಿಯವರೆಗೆ ಈ ಬೊಂಬೆಗಳ ಪರಂಪರೆ 
ವಿಸ್ತರಿಸಿಕೊಳ್ಳಲು ಸಹಕಾರಿಯಾಯಿತು. ಇದೀಗ ಇಂಗ್ಲೆಂಡ್‌ ರಾಣಿಯ ಅರಮನೆ, ಶ್ರೀಲಂಕಾದ ಪ್ರಧಾನಿ ನಿವಾಸ, 


ಅಮೆರಿಕಾದ ಶ್ರೇತಭವನ ಸೇರಿದಂತೆ ದೇಶ-ವಿದೇಶಗಳ ಗಕ್ಕರ ಮನೆಗಳಲ್ಲಿ ಚನ್ನಪಟ್ಟಣದ ಬೊಂಬೆಗಳು 


70 


ಅಲಂಕಾರದ ಸ್ಥಾನ ಪಡೆದಿವೆ. ಇದು ಇಲ್ಲಿನ ಕುಶಲಕರ್ಮಿಗಳ ಕಲೆಗೆ ದೊರೆತ ಗೌರವದ ಸ್ಥಾನವಷ್ಟೇ ಅಲ್ಲ 
ಚನ್ನಪಟ್ಟಣದ ಬೊಂಬೆ ಉದ್ಯಮದ ವಿಕಾಸಕ್ಕೆ ಮಹತ್ತರ ಕೊಡುಗೆ ನೀಡಿದೆ. 


ಸದ್ಯ ಅಬಾಲವೃದ್ದರನ್ನು ಆಕರ್ಷಿಸುವ ಚನ್ನಪಟ್ಟಣದ ಬೊಂಬೆಗಳಿಗೆ ವಿದೇಶಗಳಲ್ಲಿ ಭಾರೀ ಬೇಡಿಕೆಯಿದ್ದು 
ಈ ಉತ್ಪನ್ನಗಳನ್ನು ಗಣ್ಯರಿಗೆ ಉಡುಗೊರೆಯಾಗಿ ನೀಡುವ ಪರಿಪಾಠವಿದೆ. ಹಾಗಾಗಿಯೇ ಅಮೆರಿಕ ಜಪಾನ್‌, 
ಐರ್ಲೆಂಡ್‌, ನ್ಯೂಜಿಲ್ಯಾಂಡ್‌, ಪ್ರಾನ್ಸ್‌ ಮಲೇಷಿಯಾ, ಜರ್ಮನಿ ಮತ್ತಿತರ ಹಲವು ದೇಶಗಳಿಗೆ ಚನ್ನಪಟ್ಟಣದ 
ಬೊಂಬೆ ಮತ್ತು ಅಲಂಕಾರಿಕ ವಸ್ತುಗಳು ರಪ್ಪಾಗುತ್ತಲಿವೆ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಈ ಉದ್ಯಮವನ್ನು 
ನಡೆಸುತ್ತಿರುವ ಹಲವರು, ವಿವಿಧ ದೇಶಗಳಿಗೆ ಏಜೆನ್ಸಿಗಳ ಮೂಲಕ ಇಲ್ಲವೇ ವೈಯಕ್ತಿಕವಾಗಿ ಬೊಂಬೆ ಮತ್ತು 
ಅಲಂಕಾರಿಕ ವಸ್ತುಗಳನ್ನು ರಫ್ತು ಮಾಡುತ್ತಿದ್ದಾರೆ. ದಶಕಗಳ ಹಿಂದೆಯೇ ಶುರುವಾದ ಈ ರಪ್ತು ಮಾರುಕಟ್ಟೆ 
ವರ್ಷದಿಂದ ವರ್ಷಕ್ಕೆ ವಿಸ್ತಾರಗೊಳ್ಳುತ್ತಲಿದ್ದು ವಹಿವಾಟು ಭರ್ಜರಿಯಾಗಿ ಮುಂದುವರೆದಿರುವುದು ಈ ಉದ್ಯಮದ 
ವಿಕಾಸದಲ್ಲಿನ ಸುವರ್ಣ ಹೆಜ್ಜೆಯಾಗಿದೆ. ವಿದೇಶಿಗರು ವಿಶೇಷವಾಗಿ ಚನ್ನಪಟ್ಟಣದ ಬೊಂಬೆಗಳ ಅಧ್ಯಯನಕ್ಕೆ 
ಭಾರತಕ್ಕೆ ಭೇಟಿ ನೀಡುವ ಪರಿಪಾಠವೂ ಇದೆ. ಈಗಾಗಲೇ ಬ್ರಿಟನ್‌ನ ಇಬ್ಬರು ವಿದ್ಯಾರ್ಥಿಗಳು ಇಲ್ಲಿನ ಮರದ ಬಳೆ 
ಮತಿ ಕಿವಿಯೋಲೆಗಳ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿರುವುದು ಚನ್ನಪಟ್ಟಣದ ಕರಕುಶಲ ವಸ್ತುಗಳು 
ವಿದೇಶಿಯರನ್ನು ಸೆಳೆದಿರುವ ಪರಿಗೆ ತಾಜಾ ಸಾಕ್ಷಿಯಾಗಿದೆ. 


ಸರ್ಕಾರದ ಸಹಾಯಹಸ್ತ 

ಚನ್ನಪಟ್ಟಣದ ಕರಕುಶಲ ಕಲೆಯು ದೇಶೀಯರು ಮತ್ತು ವಿದೇಶಿಯರ ಮನಸೂರೆಗೊಳ್ಳುತ್ತಿದ್ದಂತೆ ಈ 
ಪಾರಂಪರಿಕ ಕಲೆಯ ಮಹತ್ವವನ್ನು ಅರಿತ ಸರ್ಕಾರ ಈ ಕಲೆಗೆ ಪ್ರೋತ್ಸಾಹ ನೀಡಲಾರಂಭಿಸಿದ್ದು ಈ ಉದ್ಯಮದ 
ಬೆಳವಣಿಗೆಗೆ ಮತ್ತೊಂದು ಗರಿ ಮೂಡಿಸಿತು. ಕರಕುಶಲ ಉದ್ದಿಮೆಗಳ ಬೆಳವಣಿಗೆ ದಿನದಿಂದ ದಿನಕ್ಕೆ ಹೆಚ್ಚಿದಂತೆಲ್ಲಾ 
ಈ ಉದ್ಯಮದೆಡೆಗೆ ತನ್ನ ಗಮನ ಕೇಂದ್ರಿಕರಿಸಿದ ಸರ್ಕಾರ ಆ ನಿಟ್ಟಿನಲ್ಲಿ “Half Year Million Job 
Programme’ ಎ೦w ಹೆಸರಿನಲ್ಲಿ ಕುಶಲ ಕರ್ಮಿಗಳಿಗೆ ತರಬೇತಿ ನೀಡಲು ಉದ್ದೀಮೆದಾರರನ್ನು ಪ್ರೋತ್ಸಾಹಿಸಿತು. 
ಈ ತರಬೇತಿಗಳೆಲ್ಲವೂ ಸಹ ಪಟ್ರಿ ಕೆಲಸಗಳಲ್ಲಿಯೇ ನಡೆದಿರುವುದು ಗಮನಾರ್ಹ. ರಾಜ್ಯ ಸರ್ಕಾರದ ಕರ್ನಾಟಕ 
ಕರಕುಶಲ ಅಭಿವೃದ್ಧಿ ನಿಗಮವು ಅರಗು ಕುಶಲ ಕಲಾ ಸಂಕೀರ್ಣವನ್ನು ಸ್ಥಾಪಿಸಿ ಆ ಮೂಲಕ ಸುಮಾರು 32 
ಲೇತ್‌ಗಳನ್ನು ತರಿಸಿ ಈ ಸಂಕೀರ್ಣದಲ್ಲಿ ತರಬೇತಿ ನೀಡುವುದರ ಜೊತೆಗೆ ಉದ್ದಿಮೆಗೆ ಪ್ರೋತ್ಸಾಹಿಸಿತು. 
ಕರಕುಶಲಕರ್ಮಿಗಳನ್ನು ಉತ್ತೇಜಿಸಲು 1985ರಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು "ಡಚ್‌" ಸರ್ಕಾರದ 


ನೆರವಿನೊಂದಿಗೆ ಚನ್ನಪಟ್ಟಣಕ್ಕೆ ಅರ್ಧ ಕಿಲೋಮೀಟರ್‌ ದೂರದಲ್ಲಿ ಕಲಾನಗರ ಬಡಾವಣೆ ನಿರ್ಮಿಸಿದ್ದು 


71 


ಬಹುಮುಖ್ಯ ಹೆಜ್ಜೆ. ಈ ಬಡಾವಣೆ ಕರಕುಶಲ ಕರ್ಮಿಗಳಿಗಷ್ಟೇ ಮೀಸಲಾಗಿದ್ದು ಕಲಾಸಮೂಹಕ್ಕಾಗಿ ಸುಮಾರು 250 


ಮನೆಗಳನ್ನು ನಿರ್ಮಿಸಿ ಉಚಿತವಾಗಿ ವಿತರಿಸಲಾಗಿದೆ. 


ಸ್ಪಾತಂತ್ಯಪೂರ್ವದಲ್ಲಿ ಚನ್ನಪಟ್ಟಣದಲ್ಲಿ ಆರಂಭವಾಗಿ ಬೊಂಬೆ ಉದ್ಯಮದ ಬೆಳವಣಿಗೆಗೆ ಕಾಣೆ ನೀಡಿ 
ಸ್ಥಾತಂತ್ರ್ಯೋತ್ತರ ಕಾಲಘಟ್ಟದಲ್ಲಿ ಮುಚ್ಚುವ ಸ್ಥಿತಿಯಲ್ಲಿದ್ದ ಚನ್ನಪಟ್ಟಣ ಕರಕುಶಲ ತರಬೇತಿ ಸಂಸ್ಥೆಯನ್ನು ಈ 
ಕಲಾನಗರಕ್ಕೆ ಸ್ಥಳಾಂತರಿಸಲಾಗಿದ್ದು ಅಲ್ಲಿ ವಿವಿಧ ಬಗೆಯ ಅರಗಿನ ಉತ್ಪನ್ನಗಳ ತಯಾರಿಕೆಗೆ ಸಂಬಂಧಿಸಿದ 
ಕೈಗಾರಿಕಾ ತರಬೇತಿಯನ್ನು ನೀಡಲಾಗುತ್ತಿರುವುದು ಉದ್ಯಮದ ವಿಕಾಸಕ್ಕೆ ನೆರವಾಗಿದೆ. ಇತ್ತೀಚಿನ ದಿನಗಳಲ್ಲಿ 
ಬೃಹತ್‌ ಬಂಡವಾಳದೊಂದಿಗೆ ಸರ್ಕಾರ ಚನ್ನಪಟ್ಟಣದ ಮಹದೇಶ್ವರ ನಗರದ ಬಳಿ "tech Industries’ನ್ನು 
“Handicrafts And Export Corporation’ ಸ್ಥಾಪಿಸಿದ್ದು ಇದು ನೂರಾರು ಕುಶಲ ಕರ್ಮಿಗಳಿಗೆ ಉದ್ಯೋಗ 
ನೀಡುವ ಹಾಗೂ ಆ ಮೂಲಕ ಉದ್ದಿಮೆಯನ್ನು ಬೆಳೆಸುವ ಗುರಿ ಹೊಂದಿರುವುದು ಸರ್ಕಾರ ಈ ಉದ್ದಿಮೆಗೆ 


ತೋರಿಸಿರುವ ವಿಶೇಷ ಆಸಕ್ತಿಗೆ ಸಾಕ್ಷಿಯಾಗಿದೆ. 


ಸ್ವಯಂ ಸೇವಾ ಸಂಸ್ಥೆಗಳು 

ಚನ್ನಪಟ್ಟಣದ ಬೊಂಬೆಗಳ ಮಾರುಕಟ್ಟೆ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳ 
ಪಾತ್ರವೂ ಬಹಳ. ಈ ಕಲೆಗಾರಿಕೆಯನ್ನು ಉಳಿಸಿ ಬೆಳೆಸುವಲ್ಲಿ ವಿಶೇಷ ಕಾಣ್ಗೆಯನ್ನು ನೀಡಿವೆ. ಆ ಪೈಕಿ ಇತ್ತೀಚಿಗಷ್ಟೇ 
ಆರಂಭವಾಗಿ ಕಾರ್ಯ ನಿವ೯ಹಿಸುತ್ತಿ್ನುವ MAYA (Movement for Alternative Youth 
Awarness) Organic Service ಕೂಡ ಒಂದಾಗಿದೆ. ಇದು ಪಟ್ಟಣದ ಪೇಟೆಚೇರಿ ಹಾಗೂ ಸಾತನೂರು 
ಸರ್ಕಲ್‌ಗಳಲ್ಲಿ ತನ್ನ ಕಛೇರಿಗಳನ್ನು ಹೊಂದಿದ್ದು ಶಿಷ್ಠ ವೇತನದೊಂದಿಗೆ ತರಬೇತಿಯನ್ನು ನೀಡುತ್ತಿದೆ. ಬೊಂಬೆ 
ಉತ್ಪನ್ನಗಳ ಹೊಸ ಹೊಸ ಆವಿಷ್ಠಾರ ಮತ್ತು ಹೊಸ ಮಾರಾಟ ವ್ಯವಸ್ಥೆಗೆ ಈ ಸಂಸ್ಥೆ ಪೂರಕವಾಗಿ 
ಕಾರ್ಯನಿರ್ವಹಿಸುತ್ತಿದ್ದು ಇದರೊಂದಿಗೆ ಹಲವು ಸಣ್ಣ ಸಣ್ಣ ಸಂಸ್ಥೆಗಳು-ವ್ಯಕ್ತಿಗಳೂ ಕೈಜೋಡಿಸಿರುವುದು 
ಆರೋಗ್ಯಕರ ಬೆಳವಣಿಗೆಯಾಗಿದೆ. 


ಸಾಮಾಜಿಕ ಜಾಲತಾಣಗಳು 

ಮಾಹಿತಿಯ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಪಾತ್ರ ಬಹಳವೇ ದೊಡ್ಡದು. ಕ್ಷಣಮಾತ್ರದಲ್ಲಿ 
ಜಗತ್ತಿನ ಎಲ್ಲೆಡೆಗೂ ಮಾಹಿತಿಯನ್ನು ರವಾನಿಸಿಬಿಡದುವ ಸಾಮಾಜಿಕ ಜಾಲತಾಣಗಳು ಮಾಹಿತಿ ಹಂಚಲು 
ಲಭ್ಯವಿರುವ ಅತ್ಯುತ್ತಮ ಅತ್ಯಾಧುನಿಕ ವೇದಿಕೆಗಳಾಗಿವೆ. ಚನ್ನಪಟ್ಟಣದ ಬೊಂಬೆ ಉತ್ಪನ್ನಗಳು ಜನಾಕರ್ಷಣೆ 
ಪಡೆಯುತ್ತಿದ್ದಂತೆ ಈ ಬಗೆಗಿನ ಮಾಹಿತಿ-ಲೇಖನಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಪರಿದಾಡಲಾರಂಭಿಸಿತು. ಈ 


72 


ಬೊಂಬೆಗಳ ವಿನ್ಯಾಸ, ಸ್ವರೂಪ, ವಿಶೇಷತೆಗಳನ್ನು ವಿಶ್ವ್ಷಕಲಾಪ್ರಿಯರಿಗೆ ತಿಳಿಸಿಕೊಟ್ಟ ಸಾಮಾಜಿಕ ಜಾಲತಾಣಗಳು 
ಕಲಾಪೇಮಿಗಳಲ್ಲಿ ಆಸಕ್ತಿಯನ್ನು ಗರಿಗೆದರಿಸುವಲ್ಲಿ ಸಫಲವಾಯಿತು. ಪರಿಣಾಮ ಆನ್‌ಲೈನ್‌ ಮಾರಾಟ ವ್ಯವಸ್ಥೆ 
ಆರಂಭವಾಗಿದ್ದು ಈ ಉದ್ಯಮ ಕಂಡ ಚೇತೋಹಾರಿ ಬೆಳವಣಿಗೆಗಳಲ್ಲಿ ಪ್ರಮುಖವಾದುದು. ಸಾಮಾಜಿಕ 
ಜಾಲತಾಣಗಳ ಪ್ರಚಾರದ ಫಲವಾಗಿ ಇದೀಗ ಚನ್ನಪಟ್ಟಣದ ಅಪರೂಪದ ಬೊಂಬೆಗಳು ಅಮೆಜಾನ್‌ ಮತ್ತು 
ಫ್ಲಿಪ್‌ಕಾರ್ಟ್‌ಗಳಲ್ಲಿ ಲಭ್ಯವಿದ್ದು ಗ್ರಾಹಕರು ಆನ್‌ಲೈನ್‌ನಲ್ಲಿ ಆರ್ಡರ್‌ ಮಾಡಿದರೆ ಸಾಕು ಅವರಿಗಿಷ್ಠವಾದ 
ಬೊಂಬೆಗಳು ಅವರ ಮನೆ ಬಾಗಿಲು ಸೇರುತ್ತವೆ. ಈ ವ್ಯವಸ್ಥೆಯಿಂದಾಗಿ ಚನ್ನಪಟ್ಟಣದ ಬೊಂಬೆಗಳ ಉದ್ಯಮದ 


ವ್ಯಾಪಾರದ ವ್ಯಾಪ್ತಿಯೂ ವಿಸ್ತಾರಗೊಂಡಿದೆ. 


ಎಂಹೋರಿಯಂಗಳ ನೆರವು 

ಯಾವುದೇ ಉತ್ಪನ್ನಗಳು ಗ್ರಾಹಕರ ಕೈಸೇರಿದರೇನೇ ಉತ್ಪಾದಕರ ಶ್ರಮ ಸಾರ್ಥಕ ಹಾಗೂ ಪರಿಶ್ರಮಕ್ಕೆ ಫಲ 
ಸಿಗಲು ಸಾಧ್ಯ. ಚನ್ನಪಟ್ಟಣದ ಕರಕುಶಲ ಉತ್ಪನ್ನಗಳು ಇದಕ್ಕೆ ಹೊರತೇನಲ್ಲ. ಈ ಉದ್ಯಮ ಉತ್ಪಾದಿಸುವ 
ತರಹೇವಾರಿ ಸಾವಿರಕ್ಕೂ ಹೆಚ್ಚು ಬಗೆಯ ಉತ್ಪನ್ನಗಳಿಗೆ ಸೂಕ್ತವಾದ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿದ ಕೀರ್ತಿ 
ಎಂಪೋರಿಯಂಗಳಿಗೆ ಸಲ್ಲುತ್ತದೆ. ಆ ಎಂಪೋರಿಯಂಗಳ ಆರಂಭ ಚನ್ನಪಟ್ಟಣದ ಬೊಂಬೆ ಉದ್ಯಮದ 
ಬೆಳವಣಿಗೆಯ ಹಾದಿಯಲ್ಲಿ ಪ್ರಮುಖವಾದ ಹೆಜ್ಜೆಯಾಗಿದೆ. ಮೊದಮೊದಲು ಬೆರಳೆಣಿಕೆಯ ಸಂಖ್ಯೆಯಲ್ಲಿ 
ಆರಂಭವಾದ ಎಂಪೋರಿಯಂಗಳು ಗ್ರಾಹಕರನ್ನು ಸೆಳೆದವು. ಗ್ರಾಹಕರ ಖರೀದಿಯ ಸಮಯದಲ್ಲಿ ವ್ಯಕ್ತವಾಗುವ 
ಅವರ ಅಭಿರುಚಿ, ಅವರು ಬಯಸುವ ಉತ್ಪನ್ನಗಳ್ಕಾವುದು ಎಂಬ ಅರಿವು ಈ ಉದ್ಯಮದಲ್ಲಿ ಸಾಕಷ್ಟು 
ಸುಧಾರಣೆಯನ್ನು ತಂದು ಬೆಳವಣಿಗೆಗೆ ನೆರವಾಯಿತು. ಈ ಅರಗಿನ ಉತ್ಪನ್ನಗಳ ಮಾರಾಟದ ಭರಾಟೆ 
ಹೆಚ್ಚುತ್ತಿದ್ದಂತೆ ಎಂಪೋರಿಯಂಗಳ ಸಂಖ್ಯೆಯೂ ಹೆಚ್ಚುತ್ತಾ ಹೋಯಿತು. ಕೆಲವೇ ವರ್ಷಗಳಲ್ಲಿ ಈ ಸಂಖ್ಯೆ 
ನೂರರ ಗಡಿ ದಾಟಿ ಇದೀಗ ಬೆಂಗಳೂರು-ಮೈಸೂರು ರಾಜ್ಯ ಹೆದ್ದಾರಿಯ ಉದ್ದಕ್ಕೂ ಸುಮಾರು ಇನ್ನೂರಕ್ಕೂ 
ಹೆಚ್ಚು ಎಂಪೋರಿಯಂಗಳು ವಹಿವಾಟು ನಡೆಸುತ್ತಿದ್ದು ಬೊಂಬೆ ಉದ್ಯಮದ ಮಾರುಕಟ್ಟೆಯ ಸಾಧ್ಯತೆಯನ್ನು 
ಹೆಚ್ಚಿಸಿ ಪಗತಿಗೆ ಸಹಕರಿಸಿದೆ. 


ಬದಲಾವಣೆಯ ವಿಕಸನ 

ಬದಲಾವಣೆ ಜಗದ ನಿಯಮ. ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು ಸಹಜವೇ. ಇದು ಎಲ್ಲಾ ಕ್ಷೇತ್ರಗಳಿಗೆ 
ಅನ್ವಯಿಸುವಂತೆಯೇ ಚನ್ನಪಟ್ಟಣದ ಬೊಂಬೆಗಳ ಉದ್ಯಮಕ್ಕೂ ಅನ್ವಯವೇ. ಜಾಗತಿಕ ಮಾರುಕಟ್ಟೆ ಮತ್ತು 
ದೇಶೀಯ ಮಾರುಕಟ್ಟೆಯನ್ನು ಚನ್ನಪಟ್ಟಣದ ಬೊಂಬೆಗಳು ತನ್ನದೇ ಸ್ಥಾನ ಪಡೆಯಲಾರಂಭಿಸಿದ ಮೇಲೆ ಗ್ರಾಹಕರ 


73 


ಬೇಡಿಕೆಗೆ ಅನುಗುಣವಾಗಿ ಉತ್ಪನ್ನಗಳನ್ನು ತಯಾರಿಸಿಕೊಡುವ ಹೊಸ ಯುಗ ಆರಂಭವಾಯಿತು. ಇದು 
ಉದ್ಯಮದ ಸಾಂದ್ರತೆಯನ್ನು ಹೆಚ್ಚಿಸಿತು. ಸದ್ಯ ಜಾನಪದ ಮಾದರಿಯಲ್ಲಿನ ವಿವಿಧ ಬಗೆಯ ಬೊಂಬೆಗಳನ್ನು 
ತಯಾರಿಸುತ್ತಿದ್ದ ಇಲ್ಲಿನ ಕುಶಲಕರ್ಮಿಗಳು ಕಾಲಕ್ಕೆ ತಕ್ಕಂತೆ ಬದಲಾಗಿ ಕೆತ್ತನೆಯ ವಿನ್ಯಾಸ, ಶೈಲಿಯಲ್ಲಿ ಸಾಕಷ್ಟು 
ಸುಧಾರಣೆಗಳನ್ನು ಮಾಡಿಕೊಂಡಿದ್ದಾರೆ. ಮಕ್ಕಳ ಆಟಿಕೆಗಳ ಜೊತೆಜೊತೆಗೆ ಬಳಕೆಗೆ ಪೂರಕವಾದ ಪದಾರ್ಥಗಳನ್ನು 
ತಯಾರಿಸಲಾರಂಭಿಸಿದ್ದಾರೆ. ಗ್ರಾಹಕರಿಗೆ ಬೇಕಾದಂತಹ ಬೊಂಬೆ ಮತ್ತು ಪದಾರ್ಥಗಳನ್ನು ಕುಶಲಕರ್ಮಿಗಳು 
ಮಾಡಿಕೊಡುತ್ತಿದ್ದ ಕಾರ್ಪೋರೇಟ್‌ ಗಿಫ್ಟ್‌ ಮತ್ತು ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಮತ್ತು ಬೆಲೆ 
ಸೃಷ್ಟಿಯಾಗಿರುವುದು ಪ್ರಮುಖ ಬೆಳವಣಿಗೆಯೇ. ಚನ್ನಪಟ್ಟಣ ತಾಲ್ಲೂಕಿನಾದ್ಯಂತ ಮರಗಳನ್ನು ಕತ್ತರಿಸುವ, 
ಹದಗೊಳಿಸುವ, ಸಂಸ್ಕರಿಸುವ ಹಾಗೂ ಬೇಕಾದ ರೂಪಕ್ಕೆ ಪರಿವರ್ತಿಸುವ ಅಸಂಖ್ಯಾತ ಕುಶಲಕರ್ಮಿಗಳಿದ್ದಾರೆ. 
ಅಂತೆಯೇ ಬೊಂಬೆಗಳಿಗೆ ಬಣ್ಣ ಹಾಕುವವರು, ಹೊಳಪು ನೀಡುವವರು, ಪ್ಯಾಕ್‌ ಮಾಡುವವರು ಮತ್ತು 
ಮಾರಾಟ ಮಾಡುವವರ ದೊಡ್ಡ ಪಡೆಯೇ ಇದ್ದು ಸರಿಸುಮಾರು ನಾಲ್ಲೂ ಸಾವಿರಕ್ಕೂ ಅಧಿಕ ಮಂದಿ ಈ 
ಉದ್ಯಮದಲ್ಲಿ ಅನುದಿನವೂ ಸಕ್ರಿಯರಾಗಿದ್ದು ಉದ್ಯಮದ ವ್ಯಾಪ್ತಿ ಅಗಲವಾಗಲು ಹಾಗೂ ವಿಕಸಿತ 
ಬೆಳವಣಿಗೆಯಾಗಲು ನೆರವಾಗಿದ್ದಾರೆ. 


ಗಣರಾಜ್ಯೋತ್ಸವ ಪೆರೇಡ್‌ 

ಚನ್ನಪಟ್ಟಣದ ಬೊಂಬೆಗಳ ವಿಕಾಸದ ಕಥನದಲ್ಲಿ ಗಣರಾಜ್ಯೋತ್ಸವದ ಪೆರೇಡ್‌ನದ್ದು ಒಂದು ಮುಖ್ಯ 
ಅಧ್ಯಾಯವೇ. 2015ರಲ್ಲಿ ನವದೆಹಲಿಯಲ್ಲಿ ನಡೆದ ಗಣರಾಜ್ಯೋತ್ಸವದ ಪೆರೇಡ್‌ನಲ್ಲಿ ಚನ್ನಪಟ್ಟಣದ ಬೊಂಬೆಯ 
ಸಬ್ಪ ಚಿತ್ರ ಪಾಲ್ಗೊಂಡಿತ್ತು. ದೇಶ-ವಿದೇಶಗಳಿಂದ ಗಣರಾಜ್ಯೋತ್ಸವದ ಪೆರೇಡ್‌ ವೀಕ್ಷಣೆಗೆ ಬಂದಿದ್ದ ಗಣ್ಮರು ಈ 
ಪಾರಂಪರಿಕ ಕಲೆಯ ಸೊಬಗಿಗೆ ಮನಸೋತರಲ್ಲದೆ, ಆ ಉತ್ಪನ್ನಗಳ ಖರೀದಿಗೆ ಒಲವು ತೋರಿದರು. ಆನಂತರ 
ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಚನ್ನಪಟ್ಟಣದ ಬೊಂಬೆಗಳ ಜನಪ್ರಿಯತೆ ಹೆಚ್ಚಾಗಿ ಬೇಡಿಕೆಯೂ 
ದ್ರಿಗುಣಗೊಂಡಿತು. 


ಜಂಬೂ ಸವಾರಿ 

ಚನ್ನಪಟ್ಟಣದ ಬೊಂಬೆಗಳ ಹಿರಿಮೆ ಸಾರುವ ಅನೇಕ ಘಟನೆಗಳಲ್ಲಿ ಈ ಬಾರಿಯ ದಸರಾ ಸಂದರ್ಭದಲ್ಲಿ 
ಜರುಗಿದ ಜಂಬೂಸವಾರಿಯೂ ಒಂದು. ಇತ್ತೀಚೆಗೆ ನಡೆದ ಮೈಸೂರು ದಸರಾ ಉತ್ಸವದಲ್ಲಿ ವಿಜಯದಶಮಿ 
ದಿನದಂದು ವೈಭವೋಪೇತವಾಗಿ ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಜಂಬೂಸವಾರಿಯಲ್ಲಿ ಚನ್ನಪಟ್ಟಣದ 
ಅಂಬೆಗಾಲು ಕೃಷ್ಣ ಸ್ಥಬ್ದಜಿತವು ನೋಡುಗರನ್ನು ಆಕರ್ಷಿಸಿತು. ಚಿತ್ರನಿರ್ದೇಶಕ ಹಾಗೂ ಪ್ರಕಾಶಕರಾದ 


ಸಧು 


74 


ರವೀಂದ್ರನಾಥ ಸಿರಿವರ ಅವರು ತಮ್ಮ ಕಲಾವಿದರ ಬಳಗದ ನೆರವಿನಿಂದ ನಿರ್ಮಿಸಿದ್ದ ಈ ಸಬ್ದಚಿತ ಚನ್ನಪಟ್ಟಣದ 
ಸಾಂಸ್ಕೃತಿಕ ಹಿರಿಮೆಯನ್ನು ಸಾರುವುದರ ಜೊತೆಗೆ ಬೊಂಬೆ ಉದ್ಯಮದ ಕುಶಲಗಾರಿಕೆಯನ್ನೂ ಪ್ರಚುರಪಡಿಸುವಲ್ಲಿ 
ಸಾಫಲ್ಯ ಕಂಡಿತು. ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ ನಡೆದ ಹತ್ತಾರು ಕರಕುಶಲ ಮೇಳ-ಉತ್ಸವಗಳಲ್ಲಿ 
ಚನ್ನಪಟ್ಟಣದ ಬೊಂಬೆಗಳು ಪ್ರದರ್ಶನ ಕಂಡಿದ್ದು ಈ ಉದ್ಯಮದ ವಿಕಾಸಕ್ಕೆ ತನ್ನದೇ ಕಾಣಿಕೆ ನೀಡಿದೆ. ಬೊಂಬೆ 
ಪ್ರಿಯರು ಈ ಪ್ರದರ್ಶನಗಳಲ್ಲಿ ಚನ್ನಪಟ್ಟಣದ ಬೊಂಬೆ ಉತ್ಪನ್ನಗಳ ಅಗಾಧತೆ, ಸೌಂದರ್ಯ ಮತ್ತು ಕುಶಲತೆಗೆ 
ಮಾರು ಹೋಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡಿದ್ದು, ಪ್ರಚಾರ ಮಾಡಿದ್ದು ಹಾಗೂ ಬೇಡಿಕೆಗಳನ್ನು ಸಲ್ಲಿಸಿದ್ದು 
ಈ ಉದ್ಯಮವನ್ನು ಮತ್ತಷ್ಟು ಬೆಳವಣಿಗೆಯ ಹಾದಿಯಲ್ಲಿ ಕರೆದೊಯ್ದದ್ದು ದಿಟ. 


1980ರ ದಶಕದಿಂದೀಚೆಗೆ ಅತ್ಯಂತ ಕಡಿಮೆ ಬೆಲೆಯ ಚೀನಿ ಬೊಂಬೆಗಳು ಮಾರುಕಟ್ಟೆ ಪ್ರವೇಶಿಸಿದ ಬಳಿಕ 
ಬೊಂಬೆಗಳ ಉದ್ಯಮಕ್ಕೆ ಸಾಕಷ್ಟು ಪೆಟ್ಟು ಬಿದ್ದಿದ್ದರೂ ಇಲ್ಲಿನ ಕರಕುಶಲ ವಸ್ತುಗಳಿಗೆ ಬೇಡಿಕೆಯೇನೂ ಕುಸಿದಿಲ್ಲ. 
ಕಾಲದ ಹೊಡೆತ ಆಧುನೀಕರಣದ ಮೊರೆತ, ಬೊಂಬೆ ಹಬ್ಬಗಳ ಸಂಸ್ಥೃತಿಯ ಕ್ಷೀಣಿಸುವಿಕೆ, ಪ್ರ್ಯಾಸ್ತಿಕ್‌, ರಬ್ಬರ್‌ 
ಬೊಂಬೆಗಳ ಅಬ್ದರಗಳಿಂದಾಗಿ ಕುಶಲಕರ್ಮಿಗಳ ಸಂಖ್ಯೆ ಕಡಿಮೆಯಾಗಿ, ಉತ್ಪನ್ನಗಳ ತಯಾರಿಕೆಯ ಪ್ರಮಾಣ 
ಕೊಂಚ ಇಳಿಮುಖಗೊಂಡಿದ್ದರೂ ಸಹ ಚನ್ನಪಟ್ಟಣದ ಬೊಂಬೆಗಳು ತನ್ನ ಅಸ್ಲಿತೆಯನ್ನು ಉಳಿಸಿಕೊಂಡಿರುವುದು 
ನಿಜಕ್ಕೂ ಹೆಚ್ಚುಗಾರಿಕೆಯೇ ಎಲ್ಲಾ ಉದ್ಯಮಗಳಲ್ಲೂ ಏರಿಳಿತವಿರುವಂತೆಯೇ ಚನ್ನಪಟ್ಟಣದ ಬೊಂಬೆ ಉದ್ಯಮವೂ 
ಅನೇಕ ಏಳುಬೀಳುಗಳನ್ನು ಕಂಡಿದೆಯಾದರೂ ಅದರ ಬೆಳವಣಿಗೆಗೆ ಅಷ್ಟೇನೂ ಧಕ್ಕೆಯಾಗಿಲ್ಲ, ವಿಕಾಸದ ನಡೆಯ 
ಬಿರುಸು ಕಡಿಮೆಯಾಗಿದ್ದರೂ ಪ್ರತಿ ಹೆಜ್ಜೆಯೂ ದೃಢವಾಗಿಯೇ ಸಾಗಿದ್ದು ಪಾರಂಪರಿಕ ಕಲೆಯ ಪೋಷಣೆ ಮತ್ತು 
ಬೆಳವಣಿಗೆ ನಿತ್ಯನಿರಂತರವಾಗಿ ಏರುಮುಖಿಯಾಗಿ ಸಾಗಿದೆ. 


75 


ಅಧ್ಯಾಯ-3 


ಚನ್ನಪಟ್ಟಣದ ಬೊಂಬೆಗಳ ವೈವಿಧ್ಯತೆ 


3.1 ಚನ್ನಪಟ್ಟಣದ ಬೊಂಬೆಗಳ ವಿಧಗಳು 


ಆಡು ಮುಟ್ಟದ ಸೊಪ್ಪಿಲ್ಲ ಚನ್ನಪಟ್ಟಣದ ಚಿತ್ತಾಕರ್ಷಕ ಹಾಗೂ ಮನಮೋಹಕ ಬೊಂಬೆಗಳು ಇರದ 


ಮನೆಗಳೇ ಇಲ್ಲ ಎಂಬ ಮಾತೊಂದಿದೆ. ಇದು ಬೊಂಬೆಗಳ ಉತ್ಪಾದನೆಯಲ್ಲಿ ಚನ್ನಪಟ್ಟಣ ಪಡೆದಿರುವ 
ಪ್ರಾಮುಖ್ಯತೆ ಮತ್ತು ಸಾಧಿಸಿರುವ ಪಾರಮೃದ ದ್ಯೋತಕ. ಬಣ್ಣದ ಬೊಂಬೆಗಳ ತಯಾರಿಕೆಯ ಕರಕುಶಲ ಕಲೆ 
ಚನ್ನಪಟ್ಟಣ ತಾಲ್ಲೂಕನ್ನು ಹೊರತುಪಡಿಸಿ ರಾಜ್ಯದ ಬೇರ್ಯಾವ ಭಾಗಕ್ಕೂ ಹಬ್ಲಿಲ್ಲವೆಂಬುದು ಹೆಮ್ಮೆಯ ಸಂಗತಿ, 


ಮಾದರಿಯಾಗಿರುವ ಪ್ರಾದೇಶಿಕ ಹಿರಿಮೆ. 


ಚನ್ನಪಟ್ಟಣ ತಾಲ್ಲೂಕಿನ ಹಳ್ಳಿಗಾಡಿನಲ್ಲಿ ಹಚ್ಚಿಕೊಂಡಿರುವ ನಾಲ್ಸೈದು ಸಾವಿರಕ್ಕೂ ಅಧಿಕ 
ಕುಶಲಕರ್ಮಿಗಳೇ ಈ ಉದ್ಯಮದ ಜೀವಧಾತು. ಆ ಕಲಾವಿದರ ಪಡೆಯ ಕೌಶಲ್ಯಕ್ಕೆ ತಲೆದೂಗದವರೇ ವಿರಳ. 
ಅತ್ಯಂತ ನಾಜೂಕು, ನಯಗಾರಿಕೆ ಅನುಕರಿಸಲರೂ ಕಷ್ಟವಾಗಿರುವಂತಹ ಕಲೆಗಾರಿಕೆ ಮತ್ತು ವೈವಿಧ್ಯತೆ 
ಚನ್ನಪಟ್ಟಣದ ಬೊಂಬೆಗಳ ವೈಶಿಷ್ಟ್ಯ. ಗುಲಗಂಜಿ ಗಾತ್ರದ ಬೊಂಬೆಗಳಿಂದ ಹಿಡಿದು ಮನುಷ್ಯ ಗಾತ್ರದ ದೊಡ್ಡ 
ಬೊಂಬೆಗಳ ಕೆತ್ತನೆಯಲ್ಲಿ ಚನ್ನಪಟ್ಟಣದ ಕುಶಲಕರ್ಮಿಗಳು ನಿಪುಣರು. ಹತ್ತು ರೂಪಾಯಿಯಿಂದ ಹಿಡಿದು 
ಸಾವಿರಾರು ರೂಪಾಯಿಗಳವರೆಗಿನ ಬೊಂಬೆಗಳು ಇಲ್ಲಿ ತಯಾರಾಗುತ್ತವೆ. ಈ ಅಪರೂಪದ ಬೊಂಬೆಗಳ 
ವ್ಯಾಪಕತೆ ನಿಜವಾಗಿಯೂ ವಿಸ್ಮಯಕರವಾಗಿದೆ. 


ಚನ್ನಪಟ್ಟಣದ ಒಂದೊಂದು ಬೊಂಬೆ ಉತ್ತನ್ನವೂ ಬಲು ವಿಶೇಷತೆಯಿಂದ ಕೂಡಿದ್ದು ತನ್ನದೇ ಆದ 
ಮಾರುಕಟ್ಟೆಯನ್ನು ಹೊಂದಿದೆ. ಗುಡಿಕಾರರಾಗಿರುವ ಇಲ್ಲಿನ ಕುಶಲಕರ್ಮಿಗಳು ಒಂದು ಸಾವಿರಕ್ಕೂ ಅಧಿಕ 
ಬೊಂಬೆಗಳನ್ನು ತಯಾರಿಸುವುದು ನಿಜಕ್ಕೂ ದಾಖಲೆಯೇ ಸರಿ. ಮಕ್ಕಳು ನಡೆದಾಡಲು ಬಳಸುವ ವಾಕರ್‌ನಿಂದ 
ಹಿಡಿದು ವೃದ್ಧರು ಇಳಿಸಂಜೆಯ ಬದುಕಿನಲ್ಲಿ ಓಡಾಟಕ್ಕೆ ಉಪಯೋಗಿಸುವ ಊರುಗೋಲಿನವರೆಗೂ 


ಚನ್ನಪಟ್ಟಣದ ಅರಗಿನ ಉತ್ಪನ್ನಗಳ ವ್ಯಾಪ್ತಿ ವಿಸ್ತಾರಗೊಂಡಿದೆ. ಬಣ್ಣದ ಬುಗುರಿ, ದಿಬ್ಬಣ. ಬ್ಯಾಂಡ್‌ಸೆಟ್‌, 


ಣ 


76 


ಕೀಚೈನುಗಳು, ಕ್ಯಾಸೆಟ್‌ ಪೆಟ್ಟಿಗೆಗಳು, ಆಭರಣ ಪೆಟ್ಟಿಗೆಗಳು, ಪೆನ್‌ ಸ್ಟ್ಯಾಂಡ್‌ಗಳು, ಮೊಟ್ಟೆಗಳನ್ನಿಡುವ ಪೆಟ್ಟಿಗೆಗಳು, 
ಟವಲ್‌ ಕೈವಸ್ತಗಳನ್ನು ತೂಗು ಹಾಕುವ ಬಳೆಗಳು, ಮರದ ಪರದೆಗಳು, ಪೇಪರ್‌ ವೈಟ್‌ಗಳು, ಎತ್ತಿನಗಾಡಿ, 
ಕುದುರೆ ಗಾಡಿ, ರಾಮಾಯಣದ ಗೊಂಬೆಗಳು, ಕಿವಿಯೋಲೆ, ಕೂದಲುಪಿನ್‌ಗಳು, ಆಗರಬತ್ತಿ ಮೇಣದ ಬತ್ತಿಯ 
ಹಿಡಿಕೆಗಳು, ಸ್ಲಿಂಗ್‌ ಬೊಂಬೆಗಳು, ಅಂಗಿಯ ಗುಂಡಿಗಳು, ಸ್ಟೇಷನರಿ ವಸ್ತುಗಳು, ನೆಕ್‌ಲೆಸ್‌, ಚೂಡಿದಾರ್‌ ಮೇಲೆ 
ಬಳಸುವ ಅಲಂಕಾರದ ವಸುಗಳು, ಮರದ ಕೀ ಬಂಚ್‌, ಕ್ರಿಸ್‌ಮಸ್‌ ಗಿಡ, ಅನೆ, ಸಿಂಹ, ಜಿರಾಫೆ, ಜಿಂಕೆ 
ಮೊದಲಾದ ಪ್ರಾಣಿಗಳು, ಕೊಕ್ಕರೆ, ಪಾರಿವಾಳ, ಹಂಸ ಮೊದಲಾದ ಪಕ್ಷಿಗಳು, ಉಡುಗೆ ತೊಡುಗೆಗಳಿಂದ 
ಅಲಂಕೃತವಾದ ಹಣ್ಣು ತರಕಾರಿ ಮಾರುವ ಮಹಿಳೆಯರು, ತಲೆಯ ಮೇಲೆ ನೀರಿನ ಕೊಡವನ್ನು ಹೊತ್ತ 
ನೀರೆಯರು, ಕಣಿ ಹೇಳುವ ಚದುರೆಯರು, ವಿವಿಧ ಭಂಗಿಯ ವಿಗ್ರಹಗಳು, ದೇವರ ಗೋಪುರ, ದಸರಾ 
ಗೊಂಬೆಗಳ ಸೆಟ್‌, ಅಧುನಿಕ ವಸ್ತುಗಳಾದ ಲಾರಿ, ಬಸ್ಸು, ದೂರವಾಣಿ, ಚೆಂಡು, ರೈಲು, ವಿವಿಧ ಸಂಗೀತದ 
ಉಪಕರಣಗಳು, ವಿಮಾನ, ಹೆಲಿಕಾಪ್ಪರ್‌ಗಳು, ಅಡಿಗೆ ಮನೆಗೆ ಬೇಕಾಗುವ ಪಾತ್ರೆ ಪಗಡೆಗಳು ಸಂಪೂರ್ಣ ಸೆಟ್‌, 
ರುಬ್ಬುವ ಕಲ್ಲು ಒರಳುಕಲ್ಲು, ಒನಕೆ ನೀರು ಸೇದುವ ಬಾವಿ. ಒಂದೇ ಎರಡೇ ಈ ತರಹೇವಾರಿ ಬೊಂಬೆಗಳ 
ಸಂಖ್ಯೆ ಸಾವಿರಕ್ಕೂ ಅಧಿಕ. ನೋಡಲು ಚೆಂದ, ಚಿತ್ತಾಕರ್ಷಕ, ಮನಕೆ ಮುದದ ಹಿತಾನುಭವ. 


ವೈವಿಧ್ಯಮಯ 

ಚನ್ನಪಟ್ಟಣದ ಬೊಂಬೆಗಳು ವೈವಿಧ್ಯಮಯ. ಮಕ್ಕಳ ಆಟಿಕೆಗಳು, ಸಾಂಪ್ರದಾಯಿಕ ಬೊಂಬೆಗಳು, 
ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಬೊಂಬೆಗಳು, ದೇವರ ಮೂರ್ತಿಗಳು, ಗೃಹೋಪಯೋಗಿ ವಸ್ತುಗಳು, 
ಪಸ್ತುತ ಸಮಾಜವನ್ನು ಬಿಂಬಿಸುವ ಬೊಂಬೆಗಳು, ಆಧುನಿಕ ಬೊಂಬೆಗಳು, ಮನರಂಜನೆಯ ಬೊಂಬೆಗಳು 
ಹಾಗೂ ಕ್ರೀಡಾ ಬೊಂಬೆಗಳು ಚನ್ನಪಟ್ಟಣದ ಬೊಂಬೆಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವ ವಿಧಗಳು. ಈ ಎಲ್ಲಾ 
ವಿಧಗಳೂ ನೋಡುಗರ ಮನೆಗೆದ್ದಿರುವುದು ವಿಶೇಷವೇ. ಈ ಒಂದೊಂದು ವಿಧಗಳಲ್ಲೂ ಅನೇಕಾನೇಕ ವಸ್ತುಗಳು 
ತಯಾರಾಗುತ್ತಿರುವುದು ನಿಜಕ್ಕೂ ವಿಸ್ಮಯವೇ ಸರಿ. ಬೊಂಬೆಗಳ ಉತ್ಪನ್ನಗಳ ತಯಾರಿಕೆಯಲ್ಲಿ ಇಷ್ಟೊಂದು 
ವೈವಿಧ್ಯತೆ-ವಿಭಿನ್ನತೆ ಪಪಂಚದ ಮತ್ಯಾವ ಭಾಗದಲ್ಲಿ ಕಾಣಬರದಿರುವುದು ತಾಲ್ಲೂಕಿನ ಹಿರಿಮೆ, ಕನ್ನಡತಾಯಿ 
ಭುವನೇಶ್ವರಿಯ ಮುಕುಟಕ್ಕೆ ತೊಡಿಸಿದ ಹೊನ್ನಗರಿಯಂತೂ ಹೌದು. 


ಗೃಹೋಪಯೋಗಿ ವಸ್ತುಗಳು 
ಚನ್ನಪಟ್ಟಣದ ವೈವಿಧ್ಯಮಯ ಬೊಂಬೆಗಳಲ್ಲೇ ಇರುವ ಉಪವಿಧಗಳನ್ನು ಅರಿಯುವುದು ಅತ್ಯವಶ್ಯಕ ಆ ಪೈಕಿ 
ಮೊದಲಿಗೆ ದಿನನಿತ್ಯದ ಬದುಕಿಗೆ ಬಹಳ ಬೇಕಾಗಿರುವ ಗೃಹೋಪಯೋಗಿ ವಸ್ತುಗಳದ್ದು ವಿಶಾಲ ಪರಂಪರೆ. 


77 


ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ಅನೇಕ ಬಗೆಯ ಗೃಹೋಪಯೋಗಿ ವಸ್ತುಗಳು ತೇಗ, ರೋಸ್‌ವುಡ್‌, ಪೈನ್‌, ಸಿಡಾರ್‌ 
ಮುಂತಾದ ಮರಗಳನ್ನು ಬಳಸಿ ತಯಾರಿಸಲಾಗುತ್ತದೆ. ಹಾಗಾಗಿಯೇ ಒಂದೊಂದು ಒಂದೊಂದು ಬಗೆಯಲ್ಲಿದ್ದು 
ಗ್ರಾಹಕರು ಮತ್ತು ಕಲಾಪ್ರಿಯರ ಮನವನ್ನು ಸೂರೆಗೊಳ್ಳುತ್ತದೆ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ತಯಾರಾಗುವ 
ಗೃಹೋಪಯೋಗಿ ಮತ್ತು ಅಲಂಕಾರಿಕ ವಸ್ತುಗಳಲ್ಲಿ ಪಮುಖವಾದವುಗಳೆಂದರೆ 


€ ಮಜ್ಜಿಗೆ ಕಡೆಯುವ ಮಂತು 

*€ ಹಸೆಮಣೆ 

೪ ಕವಗೋಲು (ಕವಡುಗೋಲು) 

€ ತರಕಾರಿ ಕತ್ತರಿಸುವ ಮರದ ಮಣೆ 
* ಸೌಟು 

*€ ವಾಕರ್‌ 

* ಕರ್ನಾಟಕ ಮ್ಯಾಪ್‌ 

* ಭಾರತದ ಮ್ಯಾಪ್‌ 

€ ಮರದ ಅರಮನೆ 

* ತೊಟ್ಟಿಲು 

೪ ಬೌಲ್‌ಗಳು 

€ ಮುದ್ದೆ ಕಟ್ಟುವ ಮರದ ಫ್ಲೇಟ್‌ 

€ ದೇವರ ಫೋಟೊ ಇಡಲು ಬಳಸುವ ಮಣೆ 
€ ಮಸೆಯುವ ಕೋಲು 

* ಮರದ ತೊಟ್ಟಿಲು 

*€ ಕಾಗದಡಿ 

* ಶಾವಗೆ ಒಳ್ಳು 

€ ಚಕ್ಕುಲಿ ಒಳ್ಳು 


78 


ಸೀರಣಿಗೆ 
ಕುಳಿತುಕೊಳ್ಳುವ ಮಣೆ 
ದೋಸೆ ಎತ್ತುವ ಅಲೆ 
ಕುಂಕುಮ ಭರಣಿ 

ಕೀ ಹ್ಯಾಂಗಲ್‌ 

ಮರದ ಪಾದರಕ್ಷೆ 
ಮರದ ಕುಟಾಣಿ 
ಪೌಡರ್‌ ಬಾಕ್‌ 
ಸೋಪ್‌ ಬಾಕ್ಸ್‌ 
ಮರದ ಕನ್ನಡಿ 
ಮರದ ಪೆಟ್ಟಿಗೆ 
ಕಮಂಡಲ 

ಮರದ ಚಾಮರ 
ಮರದ ಲೋಟಗಳು(ನೇರಳೆ ಮರದ್ದು) 
ಲಟ್ಟಣಿಗೆ 

ಸಕ್ಕರೆ ಅಚ್ಚಿನ ಮಣೆ 


ಚಕ್ಕಲಿ ಹೊತ್ತುವ ಸಾಧನ 


79 


ಬಾಚಣಿಕೆ 

ಮಣಿಸರಗಳು 

ಚಪಾತಿ ಮಣೆ 

ವವಿಧ ಬಗೆಯ ಮಣೆಗಳು 
ಕೀಚೈನುಗಳು 

ಕ್ಯಾಸೆಟ್‌ ಪೆಟ್ಟಿಗೆಗಳು 

ಆಭರಣ ಪೆಟ್ಟಿಗೆಗಳು 

ಪೆನ್‌ ಸ್ಟ್ಯಾಂಡ್‌ಗಳು 
ಮೊಟ್ಟೆಗಳನ್ನಿಡುವ ಪೆಟ್ಟಿಗೆಗಳು 
ಟವಲ್‌ ಕೈವಸ್ತಗಳನ್ನು ತೂಗು ಹಾಕುವ ಬಳೆಗಳು 
ಮರದ ಪರದೆಗಳು 

ಪೇಪರ್‌ ವೈಟ್‌ಗಳು 

ವಾಲ್‌ಪಫ್ಲೇಟ್ಸ್‌ 

ಗೋಡೆ ಗಡಿಯಾರದ ಸ್ಥ್ಯಾಂಡ್‌ಗಳು 
ಬಾಗಿಲ ತೋರಣ 

ಗಂಧದ ಕಡ್ಡಿ ಸಿಗಿಸುವ ಹಿಡಿಕೆ 

ಬಣ್ಣ ಬಣ್ಣದ ಮೊಟ್ಟೆಗಳು 

ಕುರ್ಚಿ 

ಮಂಚ 

ಕಾರ್‌ ಮ್ಯಾಟ್‌ 


ಒಡವೆ ಪೆಟ್ಟಿಗೆ 


80 


*€ ಶುಗರ್‌ ಕಪ್‌ 

* ಕುಳಿತುಕೊಳ್ಳುವ ಮಣೆ 

*€ ಕಿಟಕಿ-ಬಾಗಿಲುಗಳು 

€ ಅಲಂಕಾರಿಕ ಮೇಜು 

*€ ಕಿವಿಯೋಲೆ 

*€ ಕೂದಲು ಪಿನ್‌ಗಳು 

€ ಆಗರಬತ್ತಿ ಮೇಣದ ಬತ್ತಿಯ ಹಿಡಿಕೆಗಳು 
* ಸ್ಟಿಂಗ್‌ ಬೊಂಬೆಗಳು 

ಅ ಅಂಗಿಯ ಗುಂಡಿಗಳು 

€ ಸ್ಟೇಷನರಿ ವಸ್ತುಗಳು 

ಅ ನೆಕ್‌ಲೆಸ್‌ 

€ ಜೂಡಿದಾರ್‌ ಮೇಲೆ ಬಳಸುವ ಅಲಂಕಾರದ ವಸ್ತುಗಳು 


€ ಮರದಕೀ ಬಂಜ್‌.. ಇತ್ಯಾದಿ. 


ಈ ಎಲ್ಲಾ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಬೇಡಿಕೆಯಿದ್ದು ನಿತ್ಯ ಮಾರಾಟವಾಗುವುದು ವಿಶೇಷ. ಇನ್ನು 


ಗೃಹಪಯೋಗಿ ವಸ್ತುಗಳ ಶೇಖಡವಾರು ತಯಾರಿಕೆಯನ್ನು ಗಮನಿಸಿದಾಗ ಅವುಗಳ ಬಳಕೆಯ ಪ್ರಮಾಣವೂ 
ತಿಳಿದುಬರುತ್ತದೆ. 


81 


ಗೃಹ ಬಳಕೆಯ ವಸ್ತುಗಳು ಶೇಖಡವಾರು ತಯಾರಿಕೆ 


೫ ವಾಲ್‌ ಪ್ಲೇಟ್‌ 

೫ ಪೆನ್‌ಸ್ಟ್ಯಾಂಡ್‌ 

೫ ಕೀ ಸ್ಟ್ಯಾಂಡ್‌ 

ಹ ಗೋಡೆಗಡಿಯಾರ 

೫ ಗಂಧದಕಡಿ ಸಿಗಿಸುವುದು 
ಹ ಮಣಿಗಳು 

೫ ಚಪಾತಿ ಮಣಿ 

೫ ಕಲರ್‌ ಮೊಟ್ಟೆಗಳು 

೫ ಚಮಚಗಳು 

ಹ ಬಾಗಿಲ ತೋರಣ 

೫ ಬಳ ಸ್ಟ್ಯಾಂಡ್‌ 

೫ ಕುರ್ಚಿ 

೫ ಮಂಚ 

೫ ಕುಳಿತು ಕೊಳ್ಳುವ ಮಣೆ 
೫ ಕಿಟಕಿ -ಬಾಗಿಲುಗಳು 
೫ ಹಾರ್ಕೊನಿಯಂ 

೫ ವೀಣೆ 


೫ ಅಲಂಕಾರಿಕ ಮೇಜು 


ದೇವರ ಮೂರ್ತಿಗಳು 

ಚನ್ನಪಟ್ಟಣದ ಬೊಂಬೆಗಳಲ್ಲಿನ ವಿಧದಲ್ಲಿ ದೇವರ ಮೂರ್ತಿಗಳದ್ದು ಪಮುಖ ಭಾಗ. ಜನಪದೀಯರ 
ಮನದಲ್ಲಿ ಹಾಸುಹೊಕ್ಳಾಗಿರುವ ನಂಬಿಕೆಯ ಮೂರ್ತರೂಪವೇ ಆಗಿರುವ ದೇವರ ವಿಗ್ರಹಗಳನ್ನು ತಾಲ್ಲೂಕಿನ 
ಕುಶಲಕರ್ಮಿಗಳು ಬಹಳ ಚೆಂದವಾಗಿ ಶ್ರದ್ದಾಭಕ್ತಿಯಿಂದ ತಯಾರಿಸುತ್ತಾರೆ. ಈ ವಿಗ್ರಹಗಳು ತಮ್ಮದೇ ಬೇಡಿಕೆ 
ಹೊಂದಿದ್ದು ಮಾರಾಟದಲ್ಲೇನೂ ಹಿಂದೆ ಬಿದ್ದಿಲ್ಲ. ಹಿಂದೂ ಸಂಪ್ರದಾಯದ ಪ್ರತೀಕಗಳಂತಿರುವ ಈ ಮೂರ್ತಿಗಳ 


ಪೈಕಿ ಚನ್ನಪಟ್ಟಣದಲ್ಲಿ ತಯಾರಾಗುವ ಪಮುಖ ಮೂರ್ತಿಗಳು ಇಂತಿವೆ. 


82 


ಅಂಬೆಗಾಲು ಕೃಷ್ಣ 

ಲಕ್ಷ್ಮಿ ನಾರಾಯಣ 
ರಾಘವೇಂದ್ರರಾಯರು 

ಶ್ರೀ ಸಾಯಿ ಬಾಬಾ 
ಶ್ರೀರಂಗಪಟ್ಟಣದ ರಂಗನಾಥಸ್ತಾಮಿ 
ಮೈಸೂರಿನ ಚಾಮುಂಡೇಶ್ವರಿ 
ಅಷ್ಟ ಲಕ್ಷ್ಮಿಯರು 

ಶಿವ 

ಸರಸ್ಪತಿ 

ಲಕ್ಷ್ಮಿ ವೆಂಕಟೇಶ್ವರ 
ಕೃಷ್ಣರುಕ್ಕಿಣಿ 

ವಷ್ಣು 

ಪಾರ್ವತಿ 

ಆಂಜನೇಯ 

ಕೃಷ್ಣ 

ಗಣೇಶ ಸಮೂಹ ಬೊಂಬೆ 
ನಿಂತಿರುವ ಗಣೇಶ 
ಕುಳಿತಿರುವ ಗಣಪತಿ 
ದ್ದಾರಪಾಲಕರು 

ದೇವತಾ ಪರಿಚಾರಕರು 


ರತಿ-ಮನ್ನಥರ ಬೊಂಬೆ 


€ ಆದಿಶಕ್ತಿ ದುರ್ಗೆಯ ಬೊಂಬೆ 

*€ ಮಹಿಷಾಸುರ ಬೊಂಬೆ 

ಅ ನವದುರ್ಗೆಯ ಬೊಂಬೆ 

* ಸಪ್ತಮಾತೃಕೆಯರ ಬೊಂಬೆಗಳು 

* ದೇವೆಂದನ ಬೊಂಬೆ 

* ರಾಕ್ಷಸರ ಬೊಂಬೆ 

* ದೇವಸ್ಥೆನ್ನದ ಬೊಂಬೆ 

* ವಿಷ್ಣುವಿನ ಬೊಂಬೆ 

* ಶ್ರೀ ಕೃಷ್ಣನ ಲೀಲೆಗಳ ಸಾರುವ ತರಹೇವಾರಿ ಬೊಂಬೆಗಳು 
* ವಿಷ್ಣುವಿನ ದಶಾವತಾರ ಬೊಂಬೆಗಳು 
ಅ ರಾವಣನ ಬೊಂಬೆ 

*€ ದೇವರ ಗೋಪುರ 

* ಏಸುಕ್ರಿಸ್ತನ ಶಿಲುಬೆ 

* ಸಾಂಶಾಕ್ಲಾಸ್‌ ಬೊಂಬೆ 

* ಗೌತಮ ಬುದ್ದನ ಬೊಂಬೆ 

€ ಗೊರದಮ್ಮನ ಬೊಂಬೆ 


€ ಹಲವು ದೇವರ ಬಗೆಬಗೆಯ ಭಂಗಿಯ ಬೊಂಬೆಗಳು..ಇತ್ಕಾದಿ. 
ಇನ್ನೂ ಅನೇಕ ರೀತಿಯ ದೇವರ ಮೂರ್ತಿಗಳ ಬೊಂಬೆಗಳು ಚನ್ನಪಟ್ಟಣದ ಕರಕುಶಲಕರ್ಮಿಗಳ 
ಕುಸುರಿ ಕೆತ್ತನೆಯಲ್ಲಿ ಅರಳಿ ನೋಡುಗರಲ್ಲಿ ಭಕ್ತಿಯ ಭಾವವನ್ನು ಸುರಿಸುತ್ತವೆ. 


2 


೦ಸ್ಥತಿ-ಸಂಪ್ರದಾಯದ ಬೊಂಬೆಗಳು 
ಭಾರತ ಸನಾತನ ಧರ್ಮದ ತವರು. ಕಲೆ, ಸಂಸ್ಕೃತಿಯ ಮೂಲನೆಲೆ. ಸಂಪ್ರದಾಯಗಳು ಭಾರತೀಯರ 


ಬದುಕಿನ ಅವಿಭಾಜ್ಯ ಅಂಗವೇ ಆಗಿದ್ದು ಪ್ರಾಚೀನ ನಂಬಿಕೆಯ ದ್ಯೋತಕವಾಗಿವೆ. ಸಂಸ್ಕೃತಿ ಮತ್ತು ಸಂಪುದಾಯ 


84 


ಒಂದೇ ನಾಣ್ಕದ ಎರಡು ಮುಖಿಗಳಾಗಿದ್ದು ಅವುಗಳನ್ನು ಒಂದರಿಂದ ಮತ್ತೊಂದನ್ನು ಬೇರ್ಪಡಿಸುವುದು 


ಸಾಧ್ಯವಾಗದ ಸಂಗತಿ. 


ಬಗೆಬಗೆಯ ಅರಗಿನ ಉತ್ಪನ್ನಗಳ ತಯಾರಿಕೆಯಲ್ಲಿ ಜಗತ್ತಿನಾದ್ಯಂತ ಸದ್ದು ಮಾಡಿರುವ ಚನ್ನಪಟ್ಟಣದ 
ಕುಶಲಕರ್ಮಿಗಳ ಕೈಚಳಕದಲ್ಲಿ ಅರಳದ ವಸ್ತುಗಳು ಬಹಳ ವಿರಳವೇ. ಆ ಪೈಕಿ ನಾಡಿನ ಸಂಸ್ಕೃತಿಯನ್ನು 
ಬಿಂಬಿಸುವ-ಪಸರಿಸುವ, ಸಾಂಪ್ರದಾಯಿಕ ಆಚರಣೆಯನ್ನು ನೆನಪು ಮಾಡುವ ಬೊಂಬೆಗಳು ತನ್ನ ವಶಿಷ್ಟ ಕೆತ್ತನೆ 
ಶೈಲಿಯಿಂದ ಸಂಪ್ರದಾಯಸ್ಥರ ಮನಗೆಲ್ಲುತ್ತವೆ. ಅಂತಹ ಹಲವು ಬೊಂಬೆಗಳನ್ನು ಚನ್ನಪಟ್ಟಣದ ಕಲಾವಿದರು 
ತಯಾರಿಸುತ್ತರಾದರೂ ಬಲು ಜನಪ್ರಿಯತೆ ಮತ್ತು ಮಾರಾಟದ ಬೇಡಿಕೆ ಹೊಂದಿರುವ ಕೆಲವು ಬೊಂಬೆಗಳನ್ನು 
ಅರಿಯುವುದು ಅವಶ್ಯಕ ಚನ್ನಪಟ್ಟಣದಲ್ಲಿ ತಯಾರಾಗುವ ಸಂಸ್ಥತಿ ಮತ್ತು ಸಂಪ್ರದಾಯವನ್ನು 
ಅನಾವರಣಗೊಳಿಸುವ ಪಮುಖ ಬೊಂಬೆಗಳೆಂದರೆ. 


€ ಬಂಬೂಸವಾರಿಯ ಮೆರವಣಿಗೆ ಬೊಂಬೆಗಳು 
€ ಕುಚುಪುಡಿ ಬೊಂಬೆ 

* ಕಥಕಳಿ ನೃತ್ಯದ ಬೊಂಬೆ 

*€ ಸಂಗೀತದ ಉಪಕರಣಗಳು 

*€ ವೀಣೆ ನುಡಿಸುವ ಬೊಂಬೆಗಳು 
ಅ ತಬಲಾ 

* ಗಿಟಾರ್‌ 

€ ಕೊಳಲು 

*€ ಓಲಗದ ಬೊಂಬೆ 

* ಹಾರ್ಲೋನಿಯಂ 

€ ಡೊಳ್ಳು ಕುಣಿತದ ಬೊಂಬೆಗಳು 
€ ಕೋಲಾಟದ ಬೊಂಬೆಗಳು 


€ ಕಂಸಾಳೆ ನೃತ್ಯದ ಬೊಂಬೆಗಳು 


85 


ತಮಟೆ ಬಾರಿಸುತ್ತಿರುವ ಬೊಂಬೆಗಳು 
ಮತ ಪುರಾಣದ ಬೊಂಬೆಗಳು 

ಕೂರ್ಗಿ ನೃತ್ನದ ಬೊಂಬೆಗಳು 

ಜೀನಿ ಸೈನ್ಯದ ಬೊಂಬೆಗಳು 

ಕೀಲು ಕುದುರೆ 

ಮದುವೆ ಚಿತ್ರಣದ ಬೊಂಬೆಗಳು 

ಕುಶಲ ಕಲೆಯನ್ನು ಮಾಡುವ ಸ್ಪೀ ಬೊಂಬೆ 
ನ್ಯಾಯ ತೀರ್ಪಿನ ಬೊಂಬೆಗಳು 
ಕೇಶಾಲಂಕಾರದ ಬೊಂಬೆಗಳು 
ರಾಮಾಯಣದ ಪಾತ್ರಗಳ ಬೊಂಬೆಗಳು 
ಶಿವಪುರಾಣದ ಪಾತ್ರಗಳ ಬೊಂಬೆಗಳು 
ಭಾಗವತಪುರಾಣ ಪಾತ್ರಗಳ ಬೊಂಬೆಗಳು 
ಮಹಾಭಾರತದ ಪಾತ್ರಗಳ ಆಧಾರಿತ ಬೊಂಬೆಗಳು 
ಲವಕುಶರ ಬೊಂಬೆಗಳು 

ರಾಜದರ್ಬಾರಿನ ಬೊಂಬೆಗಳು 

ಶ್ರೀ ರಾಮನ ಪಟ್ಟಾಭಿಷೇಕದ ಬೊಂಬೆಗಳು 
ಗೌರಿ ಕಲ್ಮಾಣದ ಬೊಂಬೆಗಳು 

ಕಲ್ಯಾಣಿಯ ಬೊಂಬೆಗಳು 
ಪುರಂದರದಾಸರ ಬೊಂಬೆಗಳು 
ಕನಕದಾಸರ ಬೊಂಬೆಗಳು 


ಇನ್ನಿತರ ದಾಸಶ್ರೇಷ್ಠರ ಬೊಂಬೆಗಳು 


86 


€ ವಧುವರರ ಮೆರವಣಿಗೆಯ ಬೊಂಬೆಗಳು 

* ಶಂಖ, ಚಕ್ರ ನಾಮ ಇತ್ಕಾದಿ ಬೊಂಬೆಗಳು 

€ ಮರದ ಪೀಠ 

* ರಾಮ-ಜಾಂಬವಂತನ ಬಾಂಧವ್ಯ ಸಾರುವ ಬೊಂಬೆಗಳು 

* ಇಂದ್ರನ ಆಸ್ಥಾನದ ದೃಶ್ಯಾವಳಿಗಳನ್ನು ತೆರೆದಿಡುವ ಬೊಂಬೆಗಳು 
* ಶ್ರೀನಿವಾಸ ಕಲ್ಮಾಣ ದೃಶ್ಯಾವಳಿಯ ಬೊಂಬೆಗಳು..ಇತ್ಕಾದಿ 


ಸಮಾಜ ಸುಧಾರಕರ ಬೊಂಬೆಗಳು 

ಭಾರತದಲ್ಲಿ ಸ್ಥಾತಂತ್ರಪೂರ್ವ ಮತ್ತು ಸ್ಥಾತಂತ್ರ್ಯೋತ್ಸರ ಕಾಲಘಟ್ಟದಲ್ಲಿ ಸ್ಪಸ್ಥ ಸಮಾಜ ನಿರ್ಮಾಣಕ್ಕಾಗಿ 
ಅನೇಕ ಸಮಾಜ ಸುಧಾರಕರು ಶ್ರಮಿಸಿದ್ದಾರೆ. ಆ ಮಹನೀಯರ ದೊಡ್ಡ ಪಡೆಯೇ ಇರುವುದು ಭಾರತದ ಹಿರಿಮೆ. 
ಚನ್ನಪಟ್ಟಣದ ಬೊಂಬೆಗಳ ವೈವಿಧ್ಯತೆಯಲ್ಲಿ ಈ ಸಮಾಜ ಸುಧಾರಕರ ಬೊಂಬೆಗಳದ್ದೂ ಮುಖ್ಯವಾದ ಭಾಗವೇ. 
ಸರ್ವಕಾಲಕ್ಕೂ ಆದರ್ಶಮಯವಾಗಿರುವ ಸಮಾಜ ಸುಧಾರಕರ ಜೀವನಮೌಲ್ಕಗಳನ್ನು ಎತ್ತಿಹಿಡಿಯುವುದು ಬಹು 
ಮುಖ್ಯವಾದ ಕೆಲಸ. ಅಂತಹ ಕಾರ್ಯ ಬೊಂಬೆಗಳ ಮೂಲಕ ನಡೆದಿರುವುದು ಮೆಚ್ಚತಕ್ಕ ಅಂಶ. ಮಹಾತ್ಮರನ್ನು 
ನೆನೆಯುವುದು, ಅವರ ಬದುಕಿನ ಅವಲೋಕನ ಮಾಡುವುದು ಮತ್ತು ಅವರು ಪ್ರತಿಪಾದಿಸಿದ ಮೌಲ್ಕಗಳೆಡೆಗೆ 
ಇಣುಕಿ ನೋಡುವುದು-ಪಾಲಿಸುವುದು ಬಹಳ ಜರೂರಾಗಿರುವ ಇಂದಿನ ದಿನಗಳಲ್ಲಿ ಬೊಂಬೆಗಳಲ್ಲಿ ಅರಳಿರುವ 
ಸಮಾಜ ಸುಧಾರಕರತ್ವ ನೋಟ ಬೀರುವುದು ನಿಜಕ್ಕೂ ಆಹ್ಲಾದಕರವಾದ ಅನುಭವವೇ. ತಾಲ್ಲೂಕಿನ ಕಲಾವಿದರು 
ಬಹಳಷ್ಟು ಮಹನೀಯರ ಬೊಂಬೆಗಳನ್ನು ತಮ್ಮ ಕೌಶಲ್ಯದಿಂದ ತಯಾರಿಸಿದ್ದು ಅವುಗಳಲ್ಲಿ 
ಪಮುಖವಾದುವುಗಳೆಂದರೆ 


* ರಾಷ್ಟಪಿತ ಮಹಾತ್ಸಗಾಂಧಿ ಬೊಂಬೆ 

€ ಶಂಕರಾಚಾರ್ಯ ಬೊಂಬೆ 

* ಬುದ್ಧನ ಬೊಂಬೆಗಳು 

* ಕ್ರಾಂತಿಯೋಗಿ ಬಸವಣ್ಣನ ಬೊಂಬೆಗಳು 


ಅ ಛತ್ರಪತಿ ಶಿವಾಜಿ ಬೊಂಬೆ 


87 


ಅ ಮೀರಾಬಾಯಿ ಬೊಂಬೆ 
* ಸ್ವಾಮಿ ವಿವೇಕಾನಂದ ಬೊಂಬೆ 
*€ ಮಹಾದೇಶಪ್ರೇಮಿ ಭಗತ್‌ ಸಿಂಗ್‌ 
*€ ಸುಭಾಷ್‌ ಚಂದಬೋಸ್‌ ಬೊಂಬೆ 
* ಖುಷಿ ಮುನಿಗಳ ಬೊಂಬೆಗಳು ಇತ್ಕಾದಿ 
ಸಮಕಾಲೀನತೆಯ ಬೊಂಬೆಗಳು 
ವರ್ತಮಾನದ ಬದುಕು ಎಲ್ಲಾ ಕಾಲಕ್ಕೂ ಮುಖ್ಯ. ಭೂತಕಾಲದ ಬೇರು, ಭವಿಷ್ಠದ ದೂರದೃಷ್ಟಿಯ 


ಜೊತೆಗೆ ವರ್ತಮಾನದ ಬದುಕನ್ನು ಕಟ್ಟಿಕೊಳ್ಳುವುದು ಬಹಳ ಅವಶ್ಯಕ. ಅದು ವೈಯಕ್ತಿಕವಾಗಿರಬಹುದು ಇಲ್ಲವೇ 
ಸಮಾಜಿಕವಾಗಿರಬಹುದು. ಪುಸ್ತುತತೆಗೆ ಮನ್ನಣೆ ಕೊಡಲೇಬೇಕು. 


ಚನ್ನಪಟ್ಟಣದ ಕುಶಲಕರ್ಮಿಗಳು ತಮ್ಮ ಕಲಾಕೃತಿಗಳಲ್ಲಿ ವರ್ತಮಾನದ ಬದುಕಿಗೂ ಪ್ರಾಶಸ್ವ ನೀಡಿದ್ದಾರೆ. 
ಸಮಕಾಲೀನ ಸಮಸ್ಯೆ, ಸಮಾಜದ ವಿವಿಧ ವರ್ಗಗಳ ಸ್ಥಿತಿಗತಿಗಳನ್ನು ತೋರ್ಪಡಿಸುವಂತಹ ಸಾಕಷ್ಟು 
ಬೊಂಬೆಗಳನ್ನು ಈ ಕಲಾವಿದರು ತಯಾರಿಸಿದ್ದಾರೆ. ಒಂದೊಂದು ತನ್ನ ವಿಶೇಷ ಕಲೆಗಾರಿಕೆಯಿಂದ ಪ್ರೇಕ್ಷಕರ 
ಮನಸೆಳೆಯುತ್ತವೆ. ಸಮಕಾಲೀನತೆಯನ್ನು ಬಿಂಬಿಸುವ ಬೊಂಬೆಗಳಲ್ಲಿ ಹಲವು ಬಗೆಗಳಿವೆ. ಈ ಬೊಂಬೆಗಳು 
ಒಂದಕ್ಕಿಂತ ಒಂದು ಭಿನ್ನವಾಗಿರುವುದಲ್ಲದೇ ಸಮೂಹಮಯವಾಗಿರುವುದು ಮತ್ತೊಂದು ವಿಶೇಷ ಆ ಪೈಕಿ 
ಕೆಲವೆಂದರೆ 


* ರೈತನ ಉಳುಮೆಯ ಬೊಂಬೆ 

* ಕುಂಬಾರಿಕೆಯನ್ನು ಮಾಡುತ್ತಿರುವ ಬೊಂಬೆಗಳು 
€ ನುಡಿಗಟ್ಟುಗಳನ್ನು ಅಥೈಸುವ ಮಾದರಿ ಬೊಂಬೆಗಳು 
€ ಜಾನಪದ ಶೈಲಿಯನ್ನು ಬಿಂಬಿಸುವ ಬೊಂಬೆಗಳು 

* ಪರಿಸರ ವೈಪರೀತ್ಯದ ಮಾದರಿ ಬೊಂಬೆಗಳು 

€ ಖತುಚಕ್ರವನ್ನು ಚಿತ್ರಿಸುವ ಬೊಂಬೆಗಳು 

€  ಉದ್ಮಾನಗಳ ಮಾದರಿಯ ಬೊಂಬೆಗಳು 


88 


€ ಮನೆ, ತೋಟ, ಗದ್ದೆ ಸಂತೆ, ಅಂಗಡಿಗಳ ಬೊಂಬೆಗಳು 

* ಪರಿಸರ ಮಾಲಿನ್ಯವನ್ನು ಚಿತ್ರಿಸಿರುವ ಬೊಂಬೆಗಳು 

€ ಭ್ರಷ್ಟಾಚಾರ ನಿರ್ಮಾಲನೆಯಾಗಬೇಕೆನ್ನುವ ಬೊಂಬೆಗಳು 

* ಪ್ರಕೃಠಿ ವಿಕೋಪದ ತರಹೇವಾರಿ ಬೊಂಬೆಗಳು 

€ ಮಹಿಳೆಯರು ಧ್ಯಾನ ಮಾಡುತ್ತಿರುವ ಬೊಂಬೆಗಳು 

€ ಮಹಿಳೆಯರು ಊಟ ತೆಗೆದುಕೊಂಡು ಹೋಗುತ್ತಿರುವ ಬೊಂಬೆಗಳು 


* ರಸ್ತೆ ನಿಯಮ ಪಾಲನೆಯನ್ನು ಸೂಚಿಸುವ ಬೊಂಬೆಗಳು.ಇತ್ಕಾದಿ. 


ಪ್ರಾಣಿಗಳ ಬೊಂಬೆಗಳು 

ಜೀವರಾಶಿಗಳಲ್ಲಿ ಮನುಷ್ಯನಷ್ಟೇ ಪ್ರಾಣಿ-ಪಕ್ಷಿಗಳೂ ಮುಖ್ಯ. ಮನುಷ್ಯ ದೈನಂದಿನ ತನ್ನ ಹಲವು ಕೆಲಸ 
ಕಾರ್ಯಗಳಿಗೆ ಪ್ರಾಣಿಗಳನ್ನು ಅವಲಂಬಿಸಿರುವುದು ಸತ್ಯ. ಅಂತೆಯೇ ಪ್ರಾಣಿಗೂ ಸಹ ಮನುಷ್ಯನ ಮೇಲೆ 
ಅವಲಂಬಿತವಾಗಿವೆ. ಪರಸ್ತರ ಸಹಬಾಳ್ಳೆ ಪ್ರಕೃಶಿಯ ಸಮತೋಲನಕ್ಕೆ ಸಹಕಾರಿಯಾಗಿದೆ. ಪ್ರಾಣಿಗಳಲ್ಲಿ ಪಕ್ಷಿಗಳು 
ಮನಸ್ಸಿಗೆ ಮುದ ನೀಡುವ ಜೀವರಾಶಿಗಳಾಗಿದ್ದು. ಪಕ್ಷಿಗಳ ರಚನಾ ವಿನ್ಯಾಸ ಅದರಲ್ಲೂ ನಿನಾದ, ಪಿಳಿಪಿಳಿ 
ಕಣ್ಣುಗಳು, ಚಲನವಲನಗಳು ಎಲ್ಲವೂ ನೋಡುಗರ ಕಣ್ಣಿಗೆ ಆನಂದವನ್ನುಂಟು ಮಾಡದೇ ಇರದು. ಪ್ರಾಣಿ- 
ಪಕ್ಷಿಗಳನ್ನು ಜೀವಂತವಾಗಿ ನೋಡಿದಾಗ ಆಗುವಷ್ಣೇ ಸಂತೋಷ ಅವುಗಳನ್ನು ನಿರ್ಜೀವ ಬೊಂಬೆಗಳಾಗಿ 
ಕಂಡಾಗಲೂ ಮಕ್ಕಳು ಅವರ ಸಂತೋಷ ಹಿಮ್ಮಡಿಗೊಳ್ಳುತ್ತದೆ. ಪ್ರಾಣಿಪಕ್ಷಿಗಳ ಆಟಿಕೆಗಳು ಮಕ್ಕಳಿಗೆ ಸದಾ ಕಾಲಕ್ಕೂ 
ಅಚ್ಚುಮೆಚ್ಚು. 


ಚನ್ನಪಟ್ಟಣದ ಕುಶಲಕರ್ಮಿಗಳ ಕುಸುರಿ ಕೆತ್ತನೆಯಲ್ಲಿ ಹಲವು ಬಗೆಯ ಪ್ರಾಣಿಪಕ್ಷಿಗಳು ಅರಳಿವೆ. ಪ್ರತಿ 
ಪ್ರಾಣಿಯು ವಿಶೇಷತೆಯಿಂದ ಕೂಡಿದ್ದು ನೋಡುಗರನ್ನು ಆಕರ್ಷಿಸುತ್ತವೆ. ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ 
ಪಮುಖವಾಗಿ ಬಾತುಕೋಳಿ, ಆಮೆ, ಜಿರಾಫೆ, ಮೊಸಳೆ, ನವಿಲು, ಪಾರಿವಾಳ, ಕರಡಿ, ಬೆಕ್ಕುಗಳು, ಆನೆ, ಗಿಳಿ, 
ಕುದುರೆ, ಹಾವು, ಜಿಂಕೆ ಹಂಸ ಮತ್ತಿತರ ಪ್ರಾಣಿ ಪಕ್ಷಿಗಳ ಮರದ ಬೊಂಬೆಗಳನ್ನು ತಯಾರಿಸಲಾಗುತ್ತದೆ. ಈ 
ಕಲಾಪಕಾರವು ಹೆಚ್ಚಿನ ಗ್ರಾಹಕರನ್ನು ಹೊಂದಿದ್ದು ಉತ್ತಮ ಲಾಭಾಂಶ ತರುತ್ತಿದೆ. ಹೊಸ ಪೀಳಿಗೆ ಮಕ್ಕಳಲ್ಲಿ 
ಪ್ರಾಣಿಗಳ ಬಗ್ಗೆ ಪೀತಿ-ಕುತೂಹಲ ಮತ್ತು ಸಹಬಾಳ್ಲೆಯ ಸದ್ದುದ್ದಿಯನ್ನು ಉಂಟು ಮಾಡಲು ಈ ಬೊಂಬೆಗಳು 
ನಿಜಕ್ಕೂ ಸಹಕಾರಿ. ಚನ್ನಪಟ್ಟಣದ ಕರಕುಶಲ ಕಲೆಯಲ್ಲಿ ತಯಾರಾಗುವ ಪ್ರಾಣಿ ಮತ್ತು ಪಕ್ಷಿಗಳ ಶೇಖಡವಾರು 


89 


ಅಂಕಿ-ಅಂಶವನ್ನು ಗಮನಿಸಿದರೆ ಯಾವ ಪ್ರಾಣಿಯ ಬೊಂಬೆಗೆ ಎಷ್ಟೆಷ್ಟು ಬೇಡಿಕೆಯಿದೆಯೆಂಬುದು 
ವೇದ್ಯವಾಗುತ್ತದೆ. 


€ ~ 
ಪ್ರಾಣಿಗಳು ಮತ್ತು ಪಕ್ಷಿಗಳ ಶೇಖಡವಾರು ತಯಾರಿಕೆ 


ಹ ಬಾತುಕೋಳಿ 


೫ ರಮೆ 


೫ ಪಾರಿವಾಳ 


೫ ನವಿಲು 


ತೀಡಾ ಮತ್ತು ಕೃಷಿ ಸಂಬಂಧಿತ ಬೊಂಬೆಗಳು 

ಚನ್ನಪಟ್ಟಣದ ಬೊಂಬೆಗಳ ವೈವಿಧ್ಯತೆಯಲ್ಲಿ ಕ್ರೀಡೆ ಮತ್ತು ಕೃಷಿಗೆ ಸಂಬಂಧಿಸಿದ ಬೊಂಬೆಗಳದ್ದೂ 
ಪಾಲುಂಟು. ವ್ಯಾಯಾಮ ಮತ್ತು ಕ್ರೀಡೆ ಮನುಷ್ಠನ ಆರೋಗ್ಯಕರ ಜೀವನಕ್ಕೆ ಅತ್ಯವಶ್ಯಕ. ಮನುಷ್ಕನ 
ಅಂಗಾಂಗಗಳನ್ನು ಆರೋಗ್ಯಕರವಾಗಿಡುವ ಚಟುವಟಿಕೆಗಳವು. ಕ್ರೀಡೆ ಭಾರತೀಯ ಪರಂಪರೆಯ ಭಾಗವೂ ಸಹ. 
ಚನ್ನಪಟ್ಟಣದ ಬೊಂಬೆಗಳಲ್ಲಿ ಕ್ರೀಡೆಗೆ ಸಂಬಂಧಿಸಿದ ಬೊಂಬೆಗಳೂ ಉಂಟು. ವ್ಯಾಯಮಕ್ಕೆ ಬಳಸುವ ಹಲವು 
ಸಾಧನಗಳನ್ನು ಇಲ್ಲಿನ ಕಲಾವಿದರು ಅರಗಿನಿಂದ ತಯಾರಿಸುತ್ತಾರೆ. ಅಂತೆಯೇ ಕೃಷಿ ಪಧಾನ ದೇಶವಾದ 
ಭಾರತದಲ್ಲಿ ಬೇಸಾಯ ಪ್ರಮುಖ ವೃತ್ತಿಗಳಲ್ಲೊಂದು. ನಾಡಿನ ದವಸ-ಧಾನ್ಯಗಳನ್ನು ನೀಡುವ ಅನ್ನದಾತನಿಗೆ 
ಎಲ್ಲರೂ ಚಿರಯಣಿಗಳಾಗಿರಲೇಬೇಕು. ಅಂತಹ ಅನ್ನದಾತನ ವಿವಿಧ ಬಗೆಯ ಶ್ರಮವನ್ನು ಬಿಂಬಿಸುವ ಹಾಗೂ 
ಕೃಷಿ ಚಟುವಟಿಕೆಗಳನ್ನು ಅನಾವರಣಗೊಳಿಸುವಂತಹ ಹತ್ತಾರು ಬಗೆಯ ಬೊಂಬೆಗಳನ್ನು ಚನ್ನಪಟ್ಟಣದ 
ಕುಶಲಕರ್ಮಿಗಳು ತಯಾರಿಸುತ್ತಾರೆ. ಈ ಬೊಂಬೆಗಳ ವಿಸ್ತಾರ ದೊಡ್ಡದಿದ್ದು ಅವುಗಳನ್ನು ಪ್ರತ್ಯೇಕವಾಗಿ 
ಅಭ್ಯಸಿಸಬೇಕಾಗುತ್ತದೆ. ಇತ್ತೀಚೆಗೆ ಗ್ರಾಹಕರ ಬೇಡಿಕೆಯಂತೆ ಕನ್ನಡ ಮತ್ತು ಆಂಗ್ಲ ವರ್ಣಮಾಲೆ, ಆಂಗ್ಲ ಮತ್ತು 
ರೋಮನ್‌ ಅಂಕಿಗಳು, ಕಾಗುಣಿತ ಸೇರಿದಂತೆ ವಿವಿಧ ಶೈಕ್ಷಣಿಕ ಉಪಕರಣಗಳನ್ನು ಬೃಹತ್‌ ಬಂಗಲೆಗಳು, ದೊಡ್ಡ 


90 


ದೊಡ್ಡ ಕಚೇರಿ ಮತ್ತು ಕಟ್ಟಡಗಳಿಗಾಗಿ ಬೃಹತ್‌ ಗಾತ್ರದ ವಿಗ್ರಹಗಳು ಹಾಗೂ ಆನೆಗಳನ್ನು ತಯಾರಿಸಲಾಗುತ್ತಿದ್ದು 
ಈ ವಸ್ತುಗಳನ್ನು ಖರೀದಿಸುವವರ ಸಂಖ್ಯೆಯೂ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. 


ಚನ್ನಪಟ್ಟಣದ ಬೊಂಬೆಗಳಲ್ಲಿನ ವೈವಿಧ್ಯತೆಯು ದಿನೇ ದಿನೇ ವಿಶಾಲತೆಯನ್ನು ಪಡೆಯುತ್ತಲೇ ಇದ್ದು 
ಹೊಸ ಹೊಸ ಬೇಡಿಕೆಗಳಿಗೆ ಅನುಸಾರ, ಬದಲಾದ ಕಾಲದ ಅಗತ್ಮಗಳಿಗೆ ಅನುಗುಣವಾಗಿ ಹೊಸ ಹೊಸ 
ಬೊಂಬೆಗಳ ತಯಾರಿಕೆ ಆಗುತ್ತಿದ್ದು ವೈವಿಧ್ಯತೆಯೂ ಹೆಚ್ಚುತ್ತಿರುವುದು ಈ ಉದ್ಯಮದ ವಿಶಾಲ ವ್ಯಾಪ್ತಿ ಮತ್ತು 
ಕಲಾತ್ಮಕ ಅಭಿವ್ಯಕ್ತಿಯ ಶಕ್ತಿಯನ್ನು ತೋರ್ಪಡಿಸಿ ಹೆಮ್ಮೆ ಮೂಡಿಸುವುದಂತೂ ಸತ್ಯ. 


3.2 ಚನ್ನಪಟ್ಟಣದ ಮಕ್ಕಳ ಆಟಿಕೆಗಳು 

ಮಕ್ಕಳು ದೇಶದ ಆಸ್ತಿ. ನಾಡಿನ ಭವ್ಯಭವಿಷ್ಯ ಯಾವುದೇ ದೇಶದ ಬೆಳವಣಿಗೆ ಆ ದೇಶದ ಮಕ್ಕಳ 
ಬೆಳವಣಿಗೆಯಲ್ಲಿ ಅಡಕವಾಗಿರುತ್ತದೆ. ಮಕ್ಕಳ ಲಾಲನೆ-ಪಾಲನೆ ಎಂತಹವರಿಗೂ ಮುದ ನೀಡುವ ಸಂಗತಿಯೇ. 
ಮಕ್ಕಳ ಮುಗ್ಧತೆ, ನಗು, ಆಟಪಾಠ, ಚಟುವಟಿಕೆಗಳೆಲ್ಲವೂ ನೋಡಲು ಬಲು ಚೆಂದ. ಎಂತಹ ನೊಂದ ಮನಸನ್ನು 
ಪಘುಲ್ಲಗೊಳಿಸುವ ಶಕ್ತಿಯಿರುವುದು ಮಕ್ಕಳ ನಗುವಿಗೆ ಮಾತ್ರ. ಹೊಸ ತಲೆಮಾರಿನ ಪ್ರತೀಕವಾಗಿರುವ ಮಕ್ಕಳನ್ನು 
ಸುಶಿಕ್ಷಿತರು, ಸುಸಂಸ್ಥತರು ಮತ್ತು ಸಜ್ಜನರಾಗಿ ಬೆಳೆಸುವುದು ಅತಿ ಮುಖ್ಯ. ನಾಡಿನ ಕಲೆ, ಸಾಹಿತ್ಯ ಸಂಸ್ಕೃತಿ 
ನಡವಳಿಕೆ, ಭಾಷೆ, ಜೀವನಕ್ರಮ, ಪ್ರಕೃತಿಯ ಸೊಬಗು, ವೈಚಿತ್ಯ, ಜಾನುವಾರುಗಳ ಜೀವನಕ್ಕೈಲಿ, ಪಕ್ಷಿ ಸಂಕುಲದ 
ವಿಶೇಷತೆ, ಕೃಷಿ ಪದ್ಧತಿ ಸೇರಿ ವಿವಿಧ ವ್ಯಕ್ತಿಗಳ ರೂಪ ಮುಂತಾದವುಗಳನ್ನು ಮಕ್ಕಳಿಗೆ ಚಿಕ್ಕಂದಿನಲ್ಲೇ 
ತಿಳಿಸಿಕೊಡುವುದು ಪೋಷಕರು ಮತ್ತು ಸಮಾಜದ ಆದ್ಯ ಕರ್ತವ್ಯ. 


ಅರಿವೇ ಗುರು ಎಂಬ ಮಾತಿನಂತೆ ಮಕ್ಕಳನ್ನು ಅರಿವಿನ ಹಾದಿಯಲ್ಲಿ ಕೊಂಡೊಯ್ಯುವುದು ಜರೂರಾದ 
ಕೆಲಸ. ಈ ಅರಿವನ್ನು ಮಕ್ಕಳಿಗೆ ತಿಳಿಸಿಕೊಡುವ ನಾನಾ ಮಾರ್ಗಗಳಿವೆ. ಅವುಗಳಲ್ಲಿ ಮಕ್ಕಳ ಅಚ್ಚುಮೆಚ್ಚಿನ 
ವಸ್ಸುಗಳಾಗಿ ಆಟಿಕೆಗಳು ಅತ್ಯಂತ ಪ್ರಮುಖವಾದವು. ಆಟಿಕೆಗಳು ಮಕ್ಕಳ ಮನೋವಿಕಾಸದ ಸಾಧನಗಳು. 
ಆಟಿಕೆಗಳ ಮೂಲಕವೇ ಮಕ್ಕಳು ಬದುಕಿನ ಮೂಲವನ್ನು ಅರಿಯಲು ಸಾಧ್ಯ. ಆಡಿ ನಲಿ-ಕೂಡಿ ಬಾಳು. ನೋಡಿ 
ಕಲಿ-ಮಾಡಿ ತಿಳಿ ಎಂಬ ನಾಣ್ಣುಡಿಯೇ ಇದಕ್ಕೆ ಸಾಕ್ಷಿ. ಮೇಲ್ನೋಟಕ್ಕೆ ಮನರಂಜನೆಯ ವಸ್ತುಗಳಂತೆ ಕಂಡು 
ಬರುವ ಮಕ್ಕಳ ಅಂಗೈಯಲ್ಲಿ ಚಿನ್ನಾಟ ಆಡುವ ಆಟಿಕೆಗಳು ಮಕ್ಕಳ ಬುದ್ದಿಶಕ್ತಿ ಹೆಚ್ಚಿಸಿ ಚುರುಕುತನ ತುಂಬಿ 
ಅವರೊಳಗಿನ ಕಲ್ಪನಾಶಕ್ತಿಯನ್ನು ವೃದ್ಧಿಸುತ್ತದೆ. ಮಕ್ಕಳ ಬೌದ್ಧಿಕ ವಿಕಾಸ ಮತ್ತು ದೈಹಿಕ ಕ್ಷಮತೆ ಎರಡನ್ನೂ 
ಹೆಚ್ಚಿಸುವ, ಸಮೃದ್ಧಗೊಳಿಸುವ ಸಾಧನಗಳೇ ಆಟಿಕೆಗಳು. 


91 


ಆಟಿಕೆಗಳು ಮಾನವನ ನಾಗರಿಕತೆಗೂ ಪೂರ್ವದಿಂದಲೇ ಚಾಲ್ತಿಯಲ್ಲಿವೆ. ಆದಿ ಮಾನವನ ಕಾಲದಲ್ಲೇ 
ಮಕ್ಕಳಿಗೆ ಬಗೆಬಗೆಯ ಆಟಿಕೆಗಳನ್ನು ಕೊಟ್ಟು ಆಟವಾಡಲು ಅನುವು ಮಾಡಿಕೊಟ್ಟಿದ್ದನ್ನು ಕಾಣಬಹುದು. ಮರ, 
ಕಬ್ಲಿಣ, ಲೋಹ ಮುಂತಾದ ವಸ್ತುಗಳಿಂದ ತಯಾರಿಸಲ್ಪಟ್ಟ ಆಟಿಕೆಗಳು ಆ ಕಾಲದಲ್ಲಿ ಬಳಕೆಯಲ್ಲಿದ್ದವು. ನಾಗರಿಕತೆ 
ಬೆಳೆದಂತೆಲ್ಲಾ ಈ ಆಟಿಕೆಗಳ ರೂಪ, ಸ್ವರೂಪ, ತಯಾರಿಸಲು ಬಳಸುವ ಉತ್ಪನ್ನ ತಯಾರಿಸುವ ಬಗೆ. 
ವಿನ್ಯಾಸಗಳೆಲ್ಲವೂ ಬದಲಾಗುತ್ತಾ ಹೋದವು. 


ಪರಂಪರೆಯ ಭಾಗವಾಗಿ ಅನಾದಿಕಾಲದಿಂದಲೂ ಬಳಕೆಯಲ್ಲಿರುವ ಆಟಿಕೆಗಳು ಕೇವಲ ಮಕ್ಕಳಿಗಷ್ಟೇ 
ಸೀಮಿತವಾಗಿಲ್ಲ. ದೊಡ್ಡವರೂ ಸಹ ಬಗೆಬಗೆಯ ಆಟಿಕೆಗಳ ಮೂಲಕ ಮನಸ್ಸನ್ನು ಮುದಗೊಳಿಸಿಕೊಳ್ಳುತ್ತಾರೆ. 
ಮಕ್ಕಳೊಟ್ಟಿಗೆ ಆಟಿಕೆಗಳ ಮೂಲಕ ಆಡುವುದು ಎಂತಹವರಿಗೂ ಖುಷಿ ಕೊಡುವ ವಿಚಾರ. ಹಾಗಾಗಿ ಆಟಿಕೆಗಳು 
ವಯೋಮಿತಿಯಿರದೆ ಬಳಸಲ್ಪಡುವ ವಸ್ತುಗಳು. ಪರಿಣಾಮ ಆಟಿಕೆಗಳಿಗೆ ಆ ಕಾಲದಲ್ಲೂ ಈ ಕಾಲದಲ್ಲೂ 
ಭವಿಷ್ಠದಲ್ಲೂ ಬೇಡಿಕೆ ಇದ್ದೇ ಇದೆ. ಈ ಬೇಡಿಕೆಗಳಿಗನುಗುಣವಾಗಿ ಮಾರುಕಟ್ಟೆಯಲ್ಲಿ ನಿತ್ಯವೂ ಹೊಸ ಹೊಸ 
ಬಗೆಯ ಆಟಿಕೆಗಳು ಪವೇಶ ಮಾಡಿ ಸದ್ದು ಮಾಡುತ್ತಿದ್ದು ಆಟಿಕೆಗಳದ್ದೇ ದೊಡ್ಡ ಮಾರುಕಟ್ಟೆ ಜಾಲವಿರುವುದು ಸತ್ಯ. 


ಚನ್ನಪಟ್ಟಣದ ಆಟಿಕೆಗಳು 

ಮರದ ಬಗೆಬಗೆ ಉತ್ಪನ್ನಗಳ ತಯಾರಿಕೆಯಲ್ಲಿ ವಿಶಿಷ್ಟತೆ ಮತ್ತು ವೈವಿಧ್ಯತೆಯನ್ನು ಮೆರೆದಿರುವ 
ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ಮಕ್ಕಳ ಆಟಿಕೆಗಳದ್ದು ಬಹುದೊಡ್ಡ ಜಾಲ. ಈ ಉದ್ಯಮ ಏರುಗತಿಯಲ್ಲಿ 
ಬೆಳವಣಿಗೆಯಾಗಲು ಕಾರಣವಾಗಿದ್ದು ಮಕ್ಕಳ ಆಟಿಕೆಗಳೇ ಎಂಬುದು ವಿಶೇಷ. ಜಗತ್ತಿನ ಹಲವೆಡೆ ಬೇರೆ ಬೇರೆ 
ಪ್ರಾಂತ್ಕದಲ್ಲಿ ತಯಾರಾಗುವ ತರಹೇವಾರಿ ಮಕ್ಕಳ ಆಟಿಕೆಗಳಲ್ಲಿ ಚನ್ನಪಟ್ಟಣದ ಆಟಿಕೆಗಳ ಗಮತ್ತೇ ಭಿನ್ನ. 


ಹತ್ತಾರು ಬಗೆಯ ಮಕ್ಕಳ ಆಟಿಕೆಗಳನ್ನು ಉತ್ಪಾದಿಸುವ ಚನ್ನಪಟ್ಟಣದ ಬೊಂಬೆ ಉದ್ಯಮ ತನ್ನ 
ಪಾರಮ್ಯವನ್ನು ವಿಶ್ರಮಟ್ಟದಲ್ಲಿ ಮೆರೆಯಲು ಮಕ್ಕಳ ಆಟಿಕೆಗಳೂ ಮುಖ್ಯ ಕಾರಣವೆಂಬುದು ವಾಸ್ತವದ ಸಂಗತಿ. 
ಮಾಮೂಲಿ ಗೃಹೋಪಯೋಗಿ ವಸ್ತುಗಳನ್ನು ತಯಾರಿಸುತ್ತಿದ್ದ ಈ ಉದ್ಯಮ ಆಧುನಿಕ ತಂತ್ರಜ್ಞಾನದ 
ಅಳವಡಿಕೆಯ ನಂತರ ರೂಪತಳೆದದ್ದೇ ಮಕ್ಕಳ ಆಟಿಕೆಗಳು. ವಿನೂತನ ತಂತ್ರಜ್ಞಾನದ ನೆರವಿನೊಂದಿಗೆ ಹೊಸ 
ಬಗೆಯ ಮಕ್ಕಳ ಆಟಿಕೆಗಳು ಆರಂಭವಾಗಿದ್ದೇ ತಡ ಚನ್ನಪಟ್ಟಣದ ಕರಕುಶಲ ಕ್ಷೇತ್ರ ವಿಸ್ತಾರಗೊಂಡಿತು. ಅತಿ 
ಕಡಿಮೆ ಅವಧಿಯಲ್ಲೇ ಜನಮನ್ನಣೆ ಗಳಿಸಿ ಜಗದಗಲ ವ್ಯಾಪಿಸಿತೆಂದರೆ ಉತ್ತೇಕ್ಷೆಯಾಗದು. 


92 


ಚನ್ನಪಟ್ಟಣದ ಆಟಿಕೆಗಳು ಸ್ಥಳೀಯವಾಗಿ ದೊರೆಯುವ ಆಲೆಮರ, ತೇಗ, ರೋಸ್‌ವುಡ್‌ ಮತ್ತಿತರ 
ಹಲವು ಉತ್ಪನ್ನಗಳನ್ನು ಬಳಸಿ ತಯಾರಿಸಲಾಗುತ್ತದೆ. ಅತ್ಯಾಕರ್ಷಕ ಬಣ್ಣ, ಕುಸುರಿ ಕೆತ್ತನೆ ನೋಡಿದ ಕೂಡಲೇ 
ಇಷ್ಟವಾಗುವಂತಹ ವಿನ್ಯಾಸ, ವಿಶಿಷ್ಠ ಆಕಾರ ಮತ್ತು ವೈವಿಧ್ಯತೆಗಳಿಂದಾಗಿ ಚನ್ನಪಟ್ಟಣದ ಮಕ್ಕಳ ಆಟಿಕೆಗಳು 
ಬೇರೆಡೆಯ ಆಟಿಕೆಗಳಿಗಿಂತಲೂ ಭಿನ್ನವಾಗಿವೆ. 


ಮಕ್ಕಳ ಆಟಿಕೆಗಳಲ್ಲಿ ಹಲವು ಬಗೆಗಳಿವೆ. ಪ್ರತಿಯೊಂದು ತನ್ನದೇ ವಿಶಿಷ್ಟತೆಯಿಂದ ಗಮನಸೆಳೆಯುತ್ತವೆ. 

ಬಗೆಬಗೆಯ ಆಟ, ಪ್ರಾಣಿಪಕ್ಷಿಗಳ ನೋಟ, ಕ್ರೀಡಾ ಚಟುವಟಿಕೆಗಳಿಗೆ ಪ್ರೇರೇಪಿಸುವ, ಶೈಕ್ಷಣಿಕವಾಗಿ 
ಬಳಸಲ್ಲಡುವಂತಹ ಆಟಿಕೆಗಳನ್ನು ಮಕ್ಕಳ ಮನೋವಿಕಾಸಕ್ಕೆಂದೇ ಇಲ್ಲಿ ತಯಾರಿಸಲಾಗುತ್ತದೆ. ಈ ಉತ್ಪನ್ನಗಳಿಗೆ 
ಬಳಿಯುವ ಬಣ್ಣ ರಾಸಾಯನಿಕವಾಗಿರದೆ ತರಕಾರಿ ಜನ್ಯ ನೈಸರ್ಗಿಕ ಬಣ್ಣಗಳನ್ನು ಬಳಸುವುದು ಚನ್ನಪಟ್ಟಣದ 
ಮಕ್ಕಳ ಆಟಿಕೆಗಳ ಹೆಚ್ಚುಗಾರಿಕೆ. ಈ ಆಟಿಕೆಗಳನ್ನು ಮಕ್ಕಳು ಆಟವಾಡುವಾಗ ಬಾಯಲ್ಲಿ ಇಟ್ಟುಕೊಂಡರೆ, 
ಹಲ್ಲಿನಿಂದ ಕಚ್ಚಿದರೆ, ಚಿಣ್ಣರಿಗೆ ಯಾವುದೇ ಆರೋಗ್ಯ ಸಮಸ್ಥೆ ಉದಧ್ದವಿಸದು. ಎಲ್ಲಾ “ಆಟಿಕೆಗಳು ಸಂಪೂರ್ಣ 
ಆರೋಗ್ಯಮಯವಾಗಿರುವುದು ವಿಶೇಷಗಳಲ್ಲಿ ವಿಶೇಷ". ಚನ್ನಪಟ್ಟಣದ ಮಕ್ಕಳ ಆಟಿಕೆಗಳಲ್ಲಿರುವ ಹತ್ತಾರು 
ಬಗೆಯನ್ನು ಮೊದಲು ತಿಳಿಯುವುದೊಳಿತು. ಆನಂತರವಷ್ಟೇ ಆ ಎಲ್ಲಾ ಉತ್ಪನ್ನಗಳ ವಿಶೇಷತೆ ಮತ್ತು ಅವುಗಳಿಗೆ 
ಮಾರುಕಟ್ಟೆಯಲ್ಲಿರುವ ಬೇಡಿಕೆಗಳತ್ತ ಚಿತ್ತ ಹರಿಸುವುದು ಸಮಂಜಸವಾಗಿರುತ್ತದೆ. 
ಮಕ್ಕಳ ಆಟದ ಬೊಂಬೆಗಳು 

೪ ಜೀಬಿಂಗ್‌ ಕಾರು 

* ಸ್ಟೀನ್‌ ಕಾರು 

* ಡ್ಯಾನ್ಸಿಂಗ್‌ ಬಾಲ್‌ 

€ ಮೇರಿಗೌಂಡ್‌ 

* ಪೆನ್ಸಿಲ್‌ ಮೊನಚುಗೊಳಿಸುವ ಸಾಧನ 

ಅ ಎ.ಬಿಸಿಡಿ. ಬಸ್‌ 

* ಹಣ್ಣುಗಳ ಬೋರ್ಡ್‌ 

*€ ಅ.೮ಆ.ಐ.ರಠ. ಬೋರ್ಡ್‌ 

€ ಬುಕ್‌ ಫಜ್ಜಲ್‌ 


93 


ಅಬಾಕಸ್‌ 

ಜಲಾಪೋನ್‌ (ಸಣ್ಣದು) 
ಎ.ಬಿ.ಸಿ.ಡಿ ರೈಲು 

ರೈಲು 

ಜೋಕರ್‌ ಕಾರ್‌ (ಸಣ್ಣದು) 
ಏಐಜರ್‌ 

ಮ್ಯಾಜಿಕ್‌ ಟಾಪ್‌ 

ಕಪ್‌ ಅಂಡ್‌ ಬಾಲ್‌ 
ಮೆಂಡರ್‌ 

ಕೈ ಬುಗರಿ 

ಮೊಳೆ ಬುಗರಿ 

ಲಾಂಗ್‌ ಟ್ರೈನ್‌ 

ಬರ್ಡ್‌ ಏಜಲ್‌ 

ಛತ್ರಿ ಗೊಂಬೆ 

ಸಿಂಗ್‌ ಗೊಂಬೆ 

ಮೂರು ವಿಧದ ಕೀ ಚೈನ್‌ 
ಟೋಪಿ ಕೀ ಚೈನ್‌ 
ಸೈಕಲ್‌ ಕೀಚೈನ್‌ 

ಮಂಕರಿ ಕೀ ಚೈನ್‌ 
ಗಿರಿಗಿಟ್ಟಲೆ 


ಮ್ಯಾಜಿಕ್‌ ಟಾಪ್‌ 


94 


ಏರೋಪ್ಲೇನ್‌ 
ಕ್ಯಾಟರಿ ಬಿಲ್ಲು 
ಚಿನ್ನಿ ದಾಂಡು 
ಮರದ ಬಟನ್‌ 
ಕೇರಂ 
ಅಳಗುಣಿಮಣೆ 
ಹಗ್ಗದಾಟ 


ಗಿಲಕೆಗಳು 


ಕೆಟಿಕಟಿ 

ಅಡುಗೆ ಸೆಟ್‌ 
ಇಂಜಿನ್‌ ರೈಲು 
ಬೇಬಿ ವಾಕರ್‌ 
ಕುದುರೆ ಗಾಡಿ 
ಜೀಕುವ ಕುದುರೆ 


ಪಿರಮಿಡ್‌ ಸೆಟ್‌ 


95 


* ಪೋಕ್ಸ್‌ ಕಿಟಿಕಿಟಿ (ದೊಡ್ಡದು)ಇತ್ಕಾದಿ 


ಚನ್ನಪಟ್ಟಣದ ಬೊಂಬೆಗಳಲ್ಲೇ ಮಕ್ಕಳ ಆಟಿಕೆಗಳು ಸಾಕಷ್ಟು ಜಯಪ್ರಿಯವಾಗಿದ್ದು ಮಾರಾಟದಲ್ಲೂ 
ಅವುಗಳದ್ದೇ ಮುನ್ನಡೆಯ ಓಟ. ಈ ಆಟಿಕೆಗಳಲ್ಲಿ ವಿಶೇಷತೆ, ಅವುಗಳಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ 
ಆರೋಗ್ಯಕ್ಕಾಗುವ ಅನುಕೂಲಗಳತ್ತ ಗಮನಹರಿಸುವುದು ಸೂಕ್ತ. 


ಜೀಕುವ ಕುದುರೆ 

ಮಕ್ಕಳು ಹೆಚ್ಚು ಇಚ್ಛೆ ಪಡುವ ಹಾಗೂ ಚನ್ನಪಟ್ಟಣದಲ್ಲಿ ವರ್ಷ ಪೂರ್ತಿ ಮಾರಾಟವಾಗುವ ಮಕ್ಕಳ 
ಆಟಿಕೆಗಳಲ್ಲಿ ಜೀಕುವ ಕುದುರೆಗೆ ಅಗಸ್ಥಾನವಿದೆ. ಮಾರುಕಟ್ಟೆಯಲ್ಲಿ ಅಂದಿನಿಂದ ಇಂದಿನವರೆಗೆ ತನ್ನ ಪಾರಮ್ಮ 
ಮೆರೆದಿರುವ ಈ ಕುದುರೆಯನ್ನು ಮೊದಲಿಗೆ 1974 ಜೂನ್‌ 17ರಂದು ಉತ್ಪಾದಿಸಲಾಯಿತು. ಚನ್ನಪಟ್ಟಣದ 1ನೇ 
ಅಡ್ಡರಸ್ತೆಯ “ಕಣ್ಣ ಲ್ಯಾಕರ್‌ ವುಡ್‌”ನಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದ ಅಪ್ಪಾಜಿಗೌಡ ಎಂಬುವರು 3 ತಿಂಗಳುಗಳ 
ಪರಿಶ್ರಮದಿಂದ ಈ ಕುದುರೆಯನ್ನು ಮೊಟ್ಟಮೊದಲ ಬಾರಿಗೆ ಉತ್ಪಾದಿಸಿದರು. 


ಪ್ರಾರಂಭದಲ್ಲಿ ಇದರ ಬೆಲೆ 30 ರೂಪಾಯಿಯಿತ್ತು. ಹಾಗೊಮ್ಮೆ ನಾಗಪುರಕ್ಕೆ ಹೋಗಿದ್ದ ಅಪ್ಪಾಜಿಗೌಡ 
ಅವರು ಅಲ್ಲಿದ್ದ ಕಬ್ಬಿಣದ ಕುದುರೆಯನ್ನು ನೋಡಿ ಆ ಕಲಾಕೃತಿಯಲ್ಲಿ ತಮ್ಮ ಕೌಶಲ್ಯ ಬಳಸಿ ಮರದಲ್ಲಿ 
ಮೂಡಿಸಿದರು. ಇಡೀ ತಾಲ್ಲೂಕಿನಲ್ಲಿ ಸುಮಾರು 244 ಮಂದಿ ಕುಶಲಕರ್ಮಿಗಳು ಈ ಕುದುರೆ ತಯಾರಿಕೆಯ 
ಕುಶಲಗಾರಿಕೆಯಲ್ಲಿ ತೊಡಗಿರುವುದು ವಿಶೇಷ. 


ಕುದುರೆಯು ಕೇವಲ ಆಟದ ವಸ್ತು ಮಾತ್ರವಲ್ಲದೇ, ಈ ಜೀಕುವ ಕುದುರೆಯ ಮೇಲೆ ನಾಲ್ಕರಿಂದ 
ಹನ್ನೊಂದು ವರ್ಷದ ಮಕ್ಕಳು ಆಡುವುದರಿಂದ ಅವರ ಸೊಂಟ ಮತ್ತು ಕತ್ತು ಸಮರ್ಪಕವಾಗಿರುತ್ತವೆ. ಈ 
ಕುದುರೆಯಾಟದಲ್ಲಿ ನುರಿತ ಮಕ್ಕಳು ಭವಿಷ್ಠದಲ್ಲಿ ಬೆಟ್ಟವನ್ನು ಹತ್ತುವಾಗ ಬೀಳುವ ಸಾಧ್ಯತೆ ಕಮ್ಮಿಯಿದ್ದು 


ತಲೆಸುತ್ತುವಿಕೆ ಇರುವುದಿಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಆತ್ಮವಿಶ್ವಾಸವಿರುತ್ತದೆ. 


ಅಡುಗೆ ಸೆಟ್‌ 

ಮಕ್ಕಳ ಅಳುವನ್ನು ನಿಲ್ಲಿಸಿ ತನ್ನತ್ತ ಆಕರ್ಷಿಸುವ ವಿಶೇಷ ಗುಣ ಬೊಂಬೆಗಳಿಗಿವೆ. ಹಾಗಾಗಿಯೇ ಮಕ್ಕಳಿಗೆ 
ಪೋಷಕರು ಬೊಂಬೆಗಳನ್ನು ಕೊಡಿಸುವುದು ವಾಡಿಕೆಯಾಗಿದೆ. ನಾನಾ ರೀತಿಯ ಬೊಂಬೆಗಳೊಂದಿಗೆ ಆಡುವ 
ಮಕ್ಕಳು ಸಾಕಷ್ಟು ವಿಚಾರಗಳನ್ನು ಕಲಿಯುತ್ತಾರೆ. ಮಕ್ಕಳನ್ನು ತನ್ನಕಡೆಗೆ ಆಕರ್ಷಿಸುವ ಶಕ್ತಿಯಿರುವುದು 


96 


ಬೊಂಬೆಗಳಿಗೆ ಮಾತ್ರವೆ. ಮಕ್ಕಳಿಗೆ ಮನೋಲ್ಲಾಸವನ್ನುಂಟು ಮಾಡುವಂತಹ ಆಟಿಕೆಗಳು ಹೆಚ್ಚಾಗಿ 
ತಯಾರಾಗುವುದು ಚನ್ನಪಟ್ನಣದಲ್ಲೇ ಎಂಬುದೊಂದು ವಿಶೇಷ. 


ಆ ಪೈಕಿ ಅಡುಗೆ ಸೆಟ್‌ಗೆ ತುಂಬಾ ಬೇಡಿಕೆಯಿದೆ. ಮಕ್ಕಳಿಗೆ ಅಡುಗೆ ಮಾಡುವ ಪರಿಕರಗಳನ್ನು ಕಂಡರೆ 
ಯಾವಾಗಲೂ ಅಚ್ಚುಮೆಚ್ಚು. ಅಮ್ಮ ಮಾಡುವ ಅಡುಗೆಯನ್ನು ಗಮನಿಸುತ್ತಲೇ ಬೆಳೆಯುವ ಮಕ್ಕಳು ತಮಗೆ ಈ 
ಪರಿಕರಗಳು ದೊರೆತರೆ ತಾವೇ ಅಡುಗೆ ಮಾಡಿ ಅಮನಿಗೆ ಬಡಿಸುವಂತೆ ಚಟುವಟಿಕೆಗಳನ್ನು ಮಾಡುವುದು 
ನೋಡಲು ನಿಜಕ್ಕೂ ಜೆಂದ. ಹೆಣ್ಣುಮಕ್ಕಳಿಗೆ ಈ ಅಡುಗೆ ಸೆಟ್‌ನಲ್ಲಿ ಆಟವಾಡುವುದು ತುಂಬಾ 
ಸಹಕಾರಿಯಾಗುತ್ತದೆ. ಯಾವ್ಯಾವ ಅಡುಗೆಗೆ ಯಾವ್ಯಾವ ಸಾಮಗ್ರಿಗಳನ್ನು ಬಳಸಬೇಕೆಂಬ ಪ್ರಾಥಮಿಕ ತಿಳಿವಳಿಕೆ 
ಮೂಡುತ್ತದೆ. ಈ ಅಡುಗೆ ಸೆಟ್‌ ತಾಲ್ಲೂಕಿನಲ್ಲಿ ಶೇ. ॥ ರಷ್ಟು ಪಮಾಣದಲ್ಲಿ ತಯಾರಾಗುತ್ತವೆ. 


ಪಾತ್‌ ಲೇಡಿ 

ವಿವಿಧ ಭಂಗಿಯಲ್ಲಿ ಮಕ್ಕಳನ್ನು ಆರ್ಕಷಿಸಲು ಇರುವ ಬೊಂಬೆಯಿದು. ಇಲ್ಲಿನ ಬೊಂಬೆಗಳು ನೀರನ್ನು 
ಸೇದುವ, ಬುಟ್ಟಿಯನ್ನು ತಲೆಯ ಮೇಲೆ ಹೊತ್ತು ಬರುವ ಮುಂತಾದ ನಾನಾ ವಿಧದ ಬೊಂಬೆಗಳನ್ನಿಲ್ಲಿ 
ಕಾಣಬಹುದಾಗಿದೆ. ಇವುಗಳು ಶೇಕಡ 9.79 ರಷ್ಟು ಉತ್ಪನ್ನವಾಗುತ್ತವೆ. 


ಮಕ್ಕಳಲ್ಲಿ ಈ ಪಿರಮಿಡ್‌ ಸೆಟ್‌ನಿಂದ ಏಕಾಗ್ರತೆ ಹೆಚ್ಚುತ್ತದೆ. ಒಂದರ ಮೇಲೆ ಮತ್ತೊಂದನ್ನು 
ಜೋಡಿಸುವುದು ಏಕಾಗ್ರತೆಯ ಜೊತೆಗೆ ಸಹನೆಯನ್ನು ತಂದುಕೊಡುತ್ತದೆ. ಈ ಉತ್ಪನ್ನ ಶೇ. 406 ರಷ್ಟು 
ಉತ್ಪಾದನೆ ಆಗುತ್ತದೆ. ಇನ್ನೂ ಕೆಲವರು ಇದನ್ನು ತಮ್ಮ ಮನೆಯ ಶೋಕೇಸ್‌ನಲ್ಲಿಯೂ ಇಡುವುದುಂಟು. 
ತರಹೇವಾರಿ ಬಣ್ಣಗಳಿಂದ ರಚನೆಯಾಗುವುದರಿಂದ ನೋಡಲು ಸಹ ಇದು ಅತ್ಕಾಕರ್ಷಕ. 


ಮೂರು ಚಕ್ರದ ಗಾಡಿ 

ಮಕ್ಕಳು ನಡಿಗೆಯನ್ನು ಕಲಿಯುವುದಕ್ಕೆ ಈ ಆಟಿಕೆ ಸಹಾಯಕಾರಿ. ಈ ಗಾಡಿಯ ಮೇಲ್ಲಾಗದ 
ಹಿಡಿಕೆಯನ್ನು ಹಿಡಿದು ನಡೆದರೆ ಬೀಳುವ ಸಾಧ್ಯತೆಗಳಿಲ್ಲ ಬಹುತೇಕರು ತಮ್ಮ ಮಕ್ಕಳಿಗೆ ಇದನ್ನು 
ಕೊಡಿಸುವುದರಿಂದ ಇದರ ಮಾರಾಟದ ಪಮಾಣ ಚೆನ್ನಾಗಿತ್ತು. ಆದರೆ, ಕ್ರಮೇಣ ಬೇಡಿಕೆ ಕಡಿಮೆಯಾಗಿದ್ದು ಸದ್ಯ 
ಶೇ. 4.77ರಷ್ಟು ಉತ್ಸದನೆಯಷ್ಟೇ ಆಗುತ್ತಿದೆ. 


97 


ಹೋಕ್‌ ಕಿಟಿಕಿಟ 

ಈ ಬೊಂಬೆ ಕಂಡರೆ ಮಕ್ಕಳಿಗೆ ತುಂಬಾ ಪಿಯ. ಮಕ್ಕಳಿಗೆ ಪ್ರಾಣಿಗಳ ಶಬ್ದವನ್ನು ಬೊಂಬೆಗಳ 
ಮೂಖಾಂತರ ತಿಳಿಸಲಾಗುತ್ತದೆ. ಬೊಂಬೆಯ ತುದಿಯಲ್ಲಿ ಕಪ್ಪೆಯ ಆಕೃತಿಯಿದ್ದು ಅದನ್ನು ದಾರದಿಂದ ಎಳೆದಾಗ 
ಬೊಂಬೆಯು ವಿವಿಧ ರೀತಿಯ ಶಬ್ದವನ್ನು ಮಾಡುತ್ತದೆ. ಇದು ಮಕ್ಕಳಿಗೆ ಅತಿರಂಜಕವೆನಿಸುತ್ತದೆ. ಅವು ಕೇಕೇ 
ಹಾಕಿ ನಗುವುದು ಸರ್ವೇಸಾಮಾನ್ಕವಾಗಿದೆ. 


ಮಣಿಗಳ ಹಲಗೆ 

ಮಕ್ಕಳ ಕಲಿಯುವ ಸ್ಲೇಟ್‌ ಅನ್ನು ಈ ಹಿಂದೆ ಮರದಿಂದ ಮಾಡಿ 1 ರಿಂದ 10ರವರೆಗೆ ಕಂಬಿಗಳಲ್ಲಿ 
ಮಣಿಗಳನ್ನ ಹಾಕುತ್ತಿದ್ದರು. ಇದರಿಂದ ಮಕ್ಕಳಿಗೆ ಅಂಕಿಗಳನ್ನು ಕಲಿಯಲು ಹೆಚ್ಚು ಸುಲಭವಾಗುತ್ತಿತ್ತು. ಸದ್ಯ ಈ 
ತೆರನಾದ ಸ್ನೇಟ್‌ಗಳನ್ನು ಬಳಸುವ ಪಮಾಣ ಕಡಿಮೆಯಾಗಿರುವುದರಿಂದ ಉತ್ಪಾದನೆಯೂ ಶೇ. 2.3 ಕ್ಕೆ ಕುಸಿದಿದೆ. 
ಇನ್ನು ಆಟದ ವಸ್ಸುಗಳಲ್ಲಿ ಮತ್ತೊಂದು ಪ್ರಮುಖವಾದುದು ಮೆಂಡರ್‌. ಇದರಿಂದ ಪೆನ್ನಿಲ್‌ ಬರವಣಿಗೆಯನ್ನು 
ಅಳಿಸಲು ಕೂಡ ಬಳಸುತ್ತಾರೆ ಆಕಾರದಲ್ಲಿ ಇದು ಬೊಂಬೆಯಂತೆ ಕಾಣುವುದರಿಂದ ಇದನ್ನು 
ಬಳಸಬಹುದಾಗಿರುತ್ತದೆ. ಸಣ್ಣ ಮಕ್ಕಳ ಗಮನಸೆಳೆಯಲು ಬಳಸುವ ಗಿಲಕೆಗಳು, ಪೀಪಿಗಳು ಶೇಕಡ 8.35 ರಷ್ಟು 
ಉತ್ಪಾದನೆಯಾಗುತ್ತವೆ. ಜಾತ್ರೆ-ಉತ್ಸವಗಳಲ್ಲಿ ಈ ವಸ್ತುಗಳು ಹೆಚ್ಚು ಮಾರಾಟವಾಗುತ್ತವೆ. ಇವುಗಳಿಗೆ ಬಳಸುವ 
ಬಣ್ಣ ನೈಸರ್ಗಿಕವಾಗಿರುವುದರಿಂದ ಮಕ್ಕಳು ಅವುಗಳನ್ನು ಬಾಯಿಗೆ ಹಾಕಿಕೊಂಡರೂ ಯಾವುದೇ 
ದುಷ್ಪರಿಣಾಮಗಳು ಉಂಟಾಗುವುದಿಲ್ಲ. 


ರೈಲು ಮತ್ತು ಇಂಜಿನ್‌ ಮಕ್ಕಳನ್ನು ಆಕರ್ಷಿಸುವ ಮತ್ತೆರಡು ಪ್ರಮುಖ ಆಟಿಕೆಗಳು. ಈ ಪೈಕಿ ರೈಲು 
ಶೇಕಡ 7.64 ರಷ್ಟು ಉತ್ತನ್ನವಾದರೆ, ಇಂಜಿನ್‌ 4.77 ರಷ್ಟು ಉತ್ಪನ್ನವಾಗುತ್ತದೆ. ಈ ವಸ್ತು ತಯಾರಿಕೆಗೆ ಸಾಕಷ್ಟು 
ಸಮಯ ಹಿಡಿಯುತ್ತದೆ. ಇವುಗಳನ್ನು ಬಹುತೇಕ ಲೇತ್‌ಗಳಿಂದಲೂ ತಯಾರಿಸುತ್ತಾರೆ. ಪೆನ್‌ ಶೇ. 6.92 ರಷ್ಟು 
ಪೆನ್ನಿಲ್‌ ಶೇಕಡ 3.35 ರಷ್ಟು ತಯಾರಾಗುತ್ತವೆ. ಅಂತೆಯೇ ಕಾರು ಶೇಕಡ 1.91, ಕಿಟಿ ಕಿಟಿ ಶೇಕಡಂ.2ರಷ್ಟು, ಕಾಂಗರು 


ಶೇಕಡ 2.62ರಷ್ಟು ಉತ್ತ್ಸನ್ನವಾಗುತ್ತಿದ್ದು ಅವುಗಳು ಕೂಡ ಮಕ್ಕಳು ಆಟವಾಡಲು ಬಳಸುವ ಬೊಂಬೆಗಳಾಗಿವೆ. 


ದೊಡ್ಡವರು ಮತ್ತು ಮಕ್ಕಳು ಇಬ್ಬರಿಗೂ ಇಷ್ಟವಾದ ಮತ್ತೊಂದು ಆಟಿಕೆ ಅಳುಗುಳಿ ಮಣೆ. ಹಿಂದಿನಷ್ಟು 
ಈಗ ಈ ಆಟದ ವಸ್ತುವಿನ ಬಳಕೆ ಕಡಿಮೆಯಾಗಿರುವುದು ಬೇಸರದ ಸಂಗತಿ. ಸದ್ಯ ಅಳುಗುಣಿ ಮಣೆ ಶೇ. 
1.9ರಷ್ಟು ಮಾತ್ರ ಉತ್ಪಾದನೆಯಾಗುತ್ತದೆ. ಪ್ರಾಣಿಗಳು ಮಕ್ಕಳಿಗೆ ಆಕರ್ಷಕ ವಸ್ತುಗಳಾಗಿದ್ದು ಹಂಸ, ಆಮೆ, ಆನೆ, 


98 


ಬಾತುಕೋಳಿ, ಹಾವು, ಜಿಂಕೆ, ಗಿಳಿ, ಬೆಕ್ಕು ಮತ್ತಿತರ ಪ್ರಾಣಿಗಳ ಬೊಂಬೆಗಳು ಸಾಕಷ್ಟು ಪ್ರಮಾಣದಲ್ಲಿ 
ಉತ್ಪಾದನೆಯಾಗುತ್ತವೆ ಜೊತೆಗೆ ಮಾರಾಟವೂ ಸಹ. 


ಮಕ್ಕಳು ಬಳಸುವ ಪ್ರಮುಖ ಆಟಿಕೆಗಳು ಮತ್ತವುಗಳ ಶೇಖಡವಾರು ಪ್ರಮಾಣ. 


೫ ಮೆಂಡರ್‌ 
ಹ ಗಿಲಕೆಗಳು ಪೀಪಿ 


೫ ಅಡಿಗೆ ಸೆಟ್‌ 


೫ ಪಾತ್‌ ಲೇಡಿ 


2% 
2% 6% 
2% 

೫ರೈಲು, 

ಹ ಪೇನ್‌ 

ಹ ಇಂಜಿನ್‌ 

ಹ ಪಿರಮಿಡ್‌ ಸೆಟ್‌ 

Re ೫ ಮೂರು ಚಕ್ರದಗಾಡಿ 


೫ ಬ್ಯಾಲೆಂಸ್‌ಮನುಷ್ಯಾನ 
೫ ವರವರ 


೫ ಕುದರೆ 

೫ ಕಾಂಗರು 

೫ ಪೆನ್‌ಸೀಲ್‌ 

೫ ಪೊಕ್‌ಕಿಟಿಕಿಟಿ 
೫ ಮಣಿಗಳ ಹಲಗೆ 
೫ ಕಾರು 


೫ ಅಳಗುಣಿ ಮಣೆ 


ಜೀನಾದ ಮಕ್ಕಳ ಬೊಂಬೆಗಳು ಮಾರುಕಟ್ಟೆಗೆ ಲಗೆಯಿಟ್ಟಿದ್ದರೂ ಸಹ ಚನ್ನಪಟ್ಟಣದ ಮಕ್ಕಳ ಬೊಂಬೆಗಳಿಗೆ 
ಇರುವ ಬೇಡಿಕೆ ಅಷ್ಟೇನೂ ಕುಸಿದಿಲ್ಲ ಈಗಲೂ ಜೀಕುವ ಆಟದ ಕುದುರೆ, ಕ್ರಿಸ್‌ಮಸ್‌ ಗಿಡ, ಎತ್ತಿನ ಬಂಡಿ, 
ಮಣಿಗಳ ಹಲಗೆ ಮತ್ತಿತರ ಉತ್ಪನ್ನಗಳಿಗೆ ಬೇಡಿಕೆಯಿದ್ದು ಬಹುತೇಕ ಎಲ್ಲಾ ಎಂಪೋರಿಯಂಗಳು, 
ಕರಕುಶಲಮೇಳ, ದಸರಾ ಮತ್ತಿತರ ಪ್ರದರ್ಶನಗಳಲ್ಲಿ ಮಕ್ಕಳ ಆಟಿಕೆಗಳು ಹೆಚ್ಚಿನ ಪಮಾಣದಲ್ಲಿ ಕಾಣಸಿಗುತ್ತವೆ 
ಮತ್ತು ಮಾರಾಟವೂ ಆಗುತ್ತವೆ. ಆನ್‌ಲೈನ್‌ನಲ್ಲೂ ಇವುಗಳು ದೊರೆಯುವ ವ್ಯವಸ್ಥೆ ಇದ್ದು ಚನ್ನಪಟ್ಟಣದಾದ್ಯಂತ 


99 


ನೆಲೆಸಿರುವ ಕುಶಲಕರ್ಮಿಗಳು ಮತ್ತು ಉದ್ಯಮಿಗಳಿಗೆ ಮಕ್ಕಳ ಆಟಿಕೆಗಳ ತಯಾರಿಕೆ ಮತ್ತು ಮಾರಾಟದಿಂದ 
ಅನುಕೂಲವಾಗುತ್ತಿರುವುದಂತೂ ಅಂದಿಗೂ ಇಂದಿಗೂ ಮುಂದೆಂದಿಗೂ ಸತ್ಯ. 


3.3 ಚನ್ನಪಟ್ಟಣದ ರೈತರ ಕುರಿತ ಬೊಂಬೆಗಳು 


ರೈತ ನಾಡಿನ ಅನ್ನದಾತ ಜಗದ ಚಿಂತೆಗಳೆಲ್ಲವನ್ನೂ ಬದಿಗಿಟ್ಟು ಹೊಲದಲ್ಲಿ ಉಳುತ್ತಾ ತನ್ನ 
ಕಾಯಕನಿಷ್ಠೆಯಿಂದ ನಾಡಿನ ಜನರಿಗೆ ಅನ್ನ ನೀಡುವ ಕಾಯಕಯೋಗಿ. "ರಾಷ್ಟಕವಿ ಕುವೆಂಪು ಅವರ "ಉಳುವಾ 
ಯೋಗಿಯ ನೋಡದಲ್ಲಿ' ಕವಿತೆ ರೈತನ ಹಿರಿಮೆಯನ್ನು ಸಾರುವ ಅದ್ಗುತವಾದ ಕಾವ್ಯವಾಗಿದೆ. 


ರಾಜ್ಯಗಳು ಅಳಿಯಲಿ, ರಾಜ್ಯಗಳು ಉರುಳಲಿ ಗದ್ದುಗೆ ಮುಕುಟಗಳು ಹಾರಿದರೆ ಸೈನಿಕರು ಮುತ್ತಿಗೆ 
ಹಾಕಿದರೂ ರೈತ ತಾನು ಉಳುವುದನ್ನು ಮಾತ್ರ ಬಿಡನು ಎಂಬ ಕವಿಯ ಸಾಲುಗಳು ನಿಜಕ್ಕೂ ಮಣ್ಣಿನಮಕ್ಕಳ ನೈಜ 
ದರ್ಶನ ಮಾಡಿಸುತ್ತದೆ, ಅವರೆಡೆಗೆ ಗೌರವ ಭಾವ ಮೂಡಿಸುತ್ತದೆ. ಜಗಕೆ ಅನ್ನ ನೀಡುವ ರೈತನ ಸ್ಥಿತಿ ಇಂದು 
ಅಯೋಮಯವಾಗಿದೆ. ಬೇಸಾಯ ಅಂದರೆ ತಾನೂ ಸಾಯ ಮಗನೂ ಸಾಯ ಎನ್ನುವಂತಾಗಿದೆ ಕೃಷಿಕನ 
ಸ್ಥಿತಿಗತಿ. ಬೆಳೆನಷ್ಟ, ಅತಿವೃಷ್ಠಿ-ಅನಾವೃಷ್ಟಿ, ಬೆಲೆ ಕುಸಿತ, ದಳ್ಳಾಳಿಗಳ ವಂಚನೆ, ಆಳುವ ವರ್ಗದ ನಿರ್ಲಕ್ಷ್ಯದಿಂದಾಗಿ 
ಬಸವಳಿದಿರುವ ರೈತನ ಬೆನ್ನೆಲುಬೇ ಮುರಿದಂತಾಗಿದ್ದು, ಆತ ಈಗ ಆತ್ಮಹತ್ಯೆಯತ್ತ ಚಿತ್ತ ಹರಿಸಿರುವುದು ನಿಜಕ್ಕೂ 
ದುರಂತವೇ ಸರಿ. ಭಾರತದಲ್ಲಿರುವ ಪಾರಂಪರಿಕ ಕೃಷಿ ಪದ್ಧತಿ, ಈಗಿನ ಆಧುನಿಕ ಕೃಷಿ ಪದ್ಧತಿಗಳೇನೇ ಇರಲಿ, ಕೃಷಿ 
ಚಟುವಟಿಕೆಗಳಿಗೆ ಬಳಸುವ ಸಾಧನಗಳು ಬದಲಾಗಿಲ್ಲ. ಯಂತ್ರಗಳ ಪ್ರವೇಶ ಈ ಕ್ಷೇತ್ರದಲ್ಲೂ ಯಥೇಚ್ಛವಾಗಿದ್ದರೂ 
ಕೆಲ ಮೂಲ ಕೃಷಿ ಸಾಧನಗಳು ಮಾನವ ನಿರ್ಮಿತವೇ ಆಗಿದೆ. 


ಬೊಂಬೆಗಳ ತಯಾರಿಕೆಯಲ್ಲಿ ವಿಶ್ವದಲ್ಲೇ ಶ್ರೇಷ್ಠತೆ ಮತ್ತು ವಿಭಿನ್ನತೆ ಮೆರೆದಿರುವ ಚನ್ನಪಟ್ಟಣದ ಕರಕುಶಲ 
ಉದ್ಯಮ ಕೃಷಿಗೆ ಸಂಬಂಧಿಸಿದ ಉತ್ಪ್ತನ್ನಗಳನ್ನೂ ತಯಾರಿಸುತ್ತದೆ. ದೈನಂದಿನ ಕೃಷಿ ಚಟುವಟಿಕೆಗಳನ್ನು 
ಕೈಗೊಳ್ಳಲು ಅವಶ್ಯಕವಿರುವ ಕೃಷಿ ಉಪಕರಣಗಳ ಸಾಧನ, ಸಲಕರಣೆಗಳನ್ನು ಇಲ್ಲಿನ ಕರಕುಶಲಕರ್ಮಿಗಳು ವಿಶೇಷ 
ಆಸ್ಥೆಯಿಂದ ತಯಾರಿಸುತ್ತಾರೆ. ಆ ಉತ್ಪನ್ನಗಳು ದುಬಾರಿಯಲ್ಲದ ಬೆಲೆಗೆ ದೂರೆಯುತ್ತವೆ. ಬಹುತೇಕ ಎಲ್ಲಾ 
ಮಳಿಗೆಗಳಲ್ಲಿ ರೈತಾಪಿ ವರ್ಗಕ್ಕೆ ಬೇಕಾಗಿರುವ ಮರದ ಕೃಷಿ ಸಾಧನಗಳು ಲಭ್ಯವಾಗುತ್ತವೆ. 


ಕೃಷಿ ಉತ್ಪನ್ನಗಳಲ್ಲಿ ಪ್ರಮುಖವಾಗಿ ಚನ್ನಪಟ್ಟಣ ತಾಲ್ಲೂಕಿನಲಿ ಕುಡಲಿನ ಹಿಡಿಕೆ (ಕುಡುಗೋಲಿನ ಹಿಡಿಕೆ), 
ನೊಗ, ಕುಂಟೆ, ಎತ್ತಿನಗಾಡಿ, ನೇಗಿಲು, ರೇಷ್ಮೆ ಹುಳು ಸಾಕಾಣಿಕೆಯ ಮೆಸ್‌ಗಳು ಮತ್ತಿತರ ಉತ್ಸನ್ನಗಳನು 


100 


ತಯಾರಿಸಲಾಗುತ್ತದೆ. ಆ ಪೈಕಿ ಹೆಚ್ಚು ಮಾರಾಟವಾಗುವ, ಬೇಡಿಕೆಯುಳ್ಳ ಉಪಕರಣಗಳನ್ನು ವಿಶೇಷತೆಯನ್ನೊಮ್ಮೆ 


ಗಮನಿಸುವುದು ಸಮಂಜಸವಾಗಿದೆ. 


/ 
ಕೃಷಿಗೆ ಸಂಬಂಧಿಸಿದ ವಸ್ತುಗಳ ಶೇಖಡವಾರು ತಯಾರಿಕೆ 
40 
35 
30 
ನಿ 
25 
20 
15 —$—ಶೇಕಡವಾರು 
10 
5 
0 
0 
ನೇಗಿಲು ಕುಡಲಿನ  ನೋಗ ಕುಂಟೆ ಎತ್ತಿನಗಾಡಿ ರೇಷ್ಮೆಹುಳು 
ಹಿಡಿಕೆಯೆ ಸಾಕಾಣಿಕೆಯ 
ಮೇಸ್‌ 
pS 
ನೇಗಿಲು 


ನೇಗಿಲು ರೈತರಿಗೆ ಅತ್ಯವಶ್ಯಕವಾಗಿರುವ ಸಾಮಗ್ರಿ. ನೇಗಿಲಿನಿಂದಲೇ ಭೂಮಿಯ ಉಳುಮೆ ಮಾಡಿ 
ಕೃಷಿಕರು ಭೂಮಿಯನ್ನು ಬೆಳೆ ಬೆಳೆಯಲು ಹದಗೊಳಿಸುತ್ತಾರೆ. ಪ್ರತಿ ರೈತನ ಮನೆಯಲ್ಲಿ ಸಾಮಾನ್ಯವಾಗಿ ನೇಗಿಲು 
ಇದ್ದೇ ಇರುತ್ತದೆ. ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ ರೈತರಿಗೆ ಬಹುಪಯೋಗಿಯಾಗಿರುವ ನೇಗಿಲನ್ನು ಶೇ. 
12.5ರಷ್ಟು ಪ್ರಮಾಣದಲ್ಲಿ ಉತ್ಪಾದಿಸುತ್ತಾರೆ. ಬದಲಾದ ಕಾಲಘಟ್ಟದಲ್ಲಿ ಮರದ ನೇಗಿಲಿನ ಜಾಗವನ್ನು ಯಂತ್ರಗಳು 


ಆಕ್ರಮಿಸಿಕೊಂಡಿರುವುದು ವಿಪರ್ಯಾಸದ ಸಂಗತಿ. 


ಆಧುನಿಕ ಯಂತ್ರೋಪಕರಣಗಳ ಭರಾಟೆಯಿಂದಾಗಿ ಸದ್ಯ ನೇಗಿಲಿಗೆ ಬೇಡಿಕೆ ಕೊಂಚ ಇಳಿಮುಖವಾಗಿದೆ. 
ಮರದ ಆಚಾರಿಗಳು ಸಹ ನೇಗಿಲನ್ನು ತಯಾರಿಸುವುದರಿಂದ ಕರಕುಶಲ ಉದ್ಯಮದಲ್ಲಿ ನೇಗಿಲಿನ ಉತ್ಪಾದನೆ 


ಕಡಿಮೆಯಾಗಿಬಿಟ್ಟಿದೆ. 


101 


ಕುಡಲಿನ ಹಿಡಿಕೆ 

ಕುಡಲು ರೈತರು ಸಾಮಾನ್ಯವಾಗಿ ಬಳಸುವ ಕೃಷಿ ಸಾಧನ. ಈ ಕುಡಲಿಗೆ ಹಿಡಿಕೆ ಮರದಿಂದಲೇ 
ತಯಾರಿಸಬೇಕಾಗುತ್ತದೆ. ಗೊಬ್ಬಳಿ ಮರದಿಂದ ಕುಡಲಿನ ಹಿಡಿಕೆಯನ್ನು ತಯಾರಿಸುವುದು ವಾಡಿಕೆ. ಮಳೆಗಾಲದಲ್ಲಿ 
ಇದರ ಉತ್ಪಾದನೆಗೆ ಹೆಚ್ಚಿನ ಬೇಡಿಕೆಯಿರುತ್ತದೆ. 


ಮಿಲ್‌ನಿಂದ ಮರವನ್ನು ತಂದು ಅವುಗಳಿಂದ ಈ ಹಿಡಿಕೆಯನ್ನು ತಯಾರಿಸುತ್ತಾರೆ. ಸಾಮಾನ್ಯವಾಗಿ 
ಗೊಬ್ಬಳಿ ಮರ, ಬೇವಿನ ಮರ ಮತ್ತು ಉಲುಚಿ ಮರದಿಂದ ಇವುಗಳನ್ನು ತಯಾರಿಸುತ್ತಾರೆ. ಈ ಹಿಡಿಕೆಯನ್ನು 


ತಯಾರಿಸಿದ ಬಳಿಕ ಕುಲುಮೆ ಮಾಡುವ ಆಚಾರಿಗಳಿಗೆ ನೀಡುತ್ತಾರೆ. ಚನ್ನಪಟ್ಟಣದಲ್ಲಿ ತಯಾರಾಗುವ ಈ 
ಹಿಡಿಕೆಗಳು ಬೆಂಗಳೂರು, ಮಂಡ್ಯ, ಮದ್ದೂರು ಮತ್ತಿತರೆಡೆಗಳಿಗೆ ರವಾನೆಯಾಗುತ್ತವೆ. 


ಚನ್ನಪಟ್ಟಣದ ಕಾಳಿಕಾಂಭ ದೇವಸ್ಥಾನದ ಬಳಿಯಿರುವ ಕಾರ್ಲಾನೆ ಮತ್ತು ಮೆಹಂದಿನಗರದಲ್ಲೊಬ್ಬರು ಈ 
ಕುಡಲಿನ ಹಿಡಿಕೆಯನ್ನು ತಯಾರು ಮಾಡುತ್ತಾರೆ. ಈ ಹಿಡಿಕೆಯನ್ನು ಕುಡಲಿಗೆ ಮಾತ್ರವಲ್ಲದೆ ಮಜ್ಜಿಗೆ 
ಬಳಸುವುದುಂಟು. ಶೇ. 37.5ರಷ್ಟು ಪ್ರಮಾಣದಲ್ಲಿ ಈ ಉತ್ಸನ್ನಗಳನ್ನು ತಯಾರಿಸಲಾಗುತ್ತಿದ್ದು ಚನ್ನಪಟ್ಟಣದ 
ಕರಕುಶಲ ಉದ್ಯಮ ತಯಾರಿಸುವ ಕೃಷಿ ಉತ್ತನ್ನಗಳಲ್ಲೇ ಇದು ಅತ್ಯಂತ ಹೆಚ್ಚಿನ ಪ್ರಮಾಣದ್ದು ಎಂಬುದೊಂದು 
ಹೆಗಳಿಕೆ. 


ನೊಗ 

ರೈತ ಉಳುಮೆಗೆ ಹಸುವಿನ ಹೆಗಲಿಗೆ ನೊಗವನ್ನು ಬಳಸುವುದು ಎಲ್ಲರಿಗೂ ತಿಳಿದಿರುವ ಸಂಗತಿ. 
ಹಳ್ಳಿಗಳಲ್ಲಿ ಹಸು, ಎತ್ತುಗಳ ಸಂಖ್ಯೆ ಮೊದಲಿದ್ದಷ್ದ ಈಗ ಇರದಿರುವುದು ಈ ಉತ್ಸನ್ನದ ತಯಾರಿಕೆಯ 
ಪಮಾಣವನ್ನು ತಗ್ಗಿಸಿದೆ. ಈ ಕೆಲಸಕ್ಕೆ ಮರದ ಆಚಾರಿಗಳನ್ನು ಅವಲಂಬಿಸುವುದು ಅನಿವಾರ್ಯವಾಗಿದೆ. ಹಾಗಾಗಿ 
ಚನ್ನಪಟ್ಟಣದ ಕರಕುಶಲ ಉದ್ಯಮವು ಶೇ. 12.5ರಷ್ಟು ಪ್ರಮಾಣವಲ್ಲಿ ಮಾತ್ರ ನೊಗವನ್ನು ಉತ್ಪಾದಿಸುತ್ತಿದೆ. 


ಕುಂಟೆ 
ರೈತರು ಬಳಸುವ ಮತ್ತೊಂದು ಪಮುಖ ಕೃಷಿ ಉಪಕರಣ ಕುಂಟೆ. ರಾಗಿಯನ್ನು ಬಿತ್ತಿದ್ದಾಗ 
ಅಡ್ಡಾದಿಡ್ಡಿಯಾಗಿ ಬೆಳೆದಿರುವ ಪೈರನ್ನು ಕುಂಟೆಗಳನ್ನು ಬಳಸಿ ಸರಿಮಾಡಲಾಗುತ್ತದೆ. ಈ ಉತ್ಪನ್ನ ಸಹ ಶೇ. 


12.5ರಷ್ಟು ಮಾತ್ರವೇ ಉತ್ಪಾದಿತವಾಗುತ್ತಿದೆ. 


102 


ಎತ್ತಿನಗಾಡಿ 

ಎತ್ತಿನಗಾಡಿಗಳು ರೈತರ ಬಾಳಿನ ಭಾಗವೇ ಆಗಿವೆ. ಈ ಹಿಂದೆಲ್ಲಾ ಪ್ರತಿ ರೈತನ ಮನೆಯಲ್ಲಿ 
ಎತ್ತಿನಗಾಡಿಗಳು ಇರುತ್ತಿದ್ದವು. ಬಣ್ಣಬಣ್ಣದ ಚಿತ್ರ-ಚಿತ್ತಾರಗಳಿಂದ ಕೂಡಿರುತ್ತಿದ್ದ ಎತ್ತಿನಗಾಡಿಗಳನ್ನು ನೋಡುವುದೇ 
ಸೊಗಸಾಗಿತ್ತು. ಕೃಷಿ ಉತ್ಪನ್ನಗಳ ಸಾಗಾಣಿಕೆಗೆ, ರೈತ ಕುಟುಂಬದ ಓಡಾಟಕ್ಕೆ ಈ ಎತ್ತಿನಗಾಡಿಗಳೇ ಅಂದಿನ ಕಾಲದ 
ಪಮುಖ ವಾಹನವಾಗಿದ್ದವು. ಕಾಲ ಬದಲಾದಂತೆ ಮೋಟಾರು ವಾಹನಗಳು, ಟ್ರ್ಯಾಕ್ಷರ್‌ಗಳು ಬಂದ ಮೇಲೆ 
ಎತ್ತಿನಗಾಡಿಗಳ ಬಳಕೆಯೂ ಕಡಿಮೆಯಾಗಿದ್ದು ಸಹಜವೇ. ಹಾಗಂತ ಎತ್ತಿನಗಾಡಿಗಳು ಸಂಪೂರ್ಣವಾಗಿ 


ಕಾಣೆಯೇನೂ ಆಗಿಲ್ಲ. ಈಗಲೂ ಹಳ್ಳಿಗಾಡಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎತ್ತಿನಗಾಡಿಗಳು ಇವೆ. 


ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ ಎತ್ತಿನಗಾಡಿಗಳ ತಯಾರಿಕೆಯೂ ಪ್ರಧಾನವಾಗಿದೆ. ಶೇ. 25ರಷ್ಟು 
ಪಮಾಣದಲ್ಲಿ ಎತ್ತಿನಗಾಡಿಗಳು ತಯಾರಾಗುತ್ತಿರುವುದು ವಿಶೇಷ ಇದು ಈ ಉದ್ಯಮ ಉತ್ಪಾದಿಸುತ್ತಿರುವ ಕೃಷಿ 
ಉಪಕರಣಗಳಲ್ಲೇ ಅತಿ ಹೆಚ್ಚಿನದೆಂಬುದು ಬಹುಮುಖ್ಯ ಸಂಗತಿ. 


ರೇಷ್ಮೆ ಹುಳು ಸಾಕಾಣಿಕೆಯ ಮೆಸ್‌ 

ಚನ್ನಪಟ್ಟಣ ತಾಲ್ಲೂಕಿನಲ್ಲಿ ರೇಷ್ಮೆ ಬೇಸಾಯವು ಪಮುಖವಾದುದು. ರೇಷ್ಮೆ ಉದ್ಯಮದಲ್ಲಿ ಚನ್ನಪಟ್ಟಣ 
ತಾಲ್ಲೂಕು ಮೊದಲಿನಿಂದಲೂ ಮುಂಚೂಣಿಯಲ್ಲಿದೆ. ಈ ಕೃಷಿ ಚಟುವಟಿಕೆಗೆ ರೇಷ್ಮೆ ಹುಳು ಸಾಕಾಣಿಕೆಯ 
ಮೆಸ್‌ಗಳು ಅತ್ಯವಶ್ಯಕ. ಅತಿ ಹೆಚ್ಚು ಉದ್ದ ಹಾಗೂ ಎತ್ತರವನ್ನು ಹೊಂದಿರುವ ಈ ಮೆಸ್‌ಗಳು ರೇಷ್ಮೆ ಸಾಕಾಣಿಕೆಗೆ 


ಬಲು ಪ್ರಯೋಜನಕಾರಿ. 


ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ ಈ ಉತ್ತನ್ನಗಳನ್ನೂ ತಯಾರಿಸಲಾಗುತ್ತಿದ್ದು ದಿನೇ ದಿನೇ ಬೇಡಿಕೆ 
ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಮೆಸ್‌ಗಳ ಉತ್ಪಾದನೆ ಕುಸಿಯುತ್ತಿದೆ. ಅತಿ ಕಡಿಮೆ ಪಮಾಣದಲ್ಲಷ್ಟೇ ಈ 
ಉತ್ಪನ್ನದ ತಯಾರಿಕೆ ನಡೆಯುತ್ತಿದೆ. ಅತ್ಯಾಧುನಿಕ ಕೃಷಿ ಉಪಕರಣಗಳ ಭರಾಟೆಯಿಂದ ಮರದಿಂದ ತಯಾರಿಸುವ 
ಕೃಷಿ ಉತ್ಪನ್ನಗಳು ಸಹಜವಾಗಿಯೇ ಬೇಡಿಕೆ ಕಳೆದುಕೊಂಡಿದ್ದು ಈ ಉತ್ಸನ್ನಗಳ ತಯಾರಿಕಾ ಕಸುಬುದಾರರು 
ಆತಂಕದಲ್ಲಿರುವುದು ನಿಜಕ್ಕೂ ಬೇಸರದ ಸಂಗತಿಯಾದರೂ ಒಪ್ಪಲೇಬೇಕಾದ ಕಟುವಾಸ್ತವವಾಗಿದೆ. 


3.4 ಕ್ರೀಡಾ ಹಾಗೂ ವ್ಯಾಯಾಮದ ಉತ್ಪನ್ನಗಳು 
ತೇಡೆ ಮಾನವನ ದೇಹಕ್ಕೆ ಅವಶ್ಯಕ. ಕ್ರೀಡಾ ಚಟುವಟಿಕೆಗಳು ಮಾನವನ ದೈಹಿಕ ಕ್ಷಮತೆಯನ್ನು 
ಹೆಚ್ಚಿಸುವುದಲ್ಲದೆ, ದೈಹಿಕ ಆರೋಗ್ಯವನ್ನು ಕಾಪಾಡುತ್ತದೆ. ಶ್ರಮಸಂಸ್ಥೃತಿಯು ರೂಢಿಯಾಗುವುದರ ಜೊತೆಗೆ 


103 


ಸೋಲು ಗೆಲುವನ್ನು ಸಮಾನವಾಗಿ ಸ್ನೀಕರಿಸುವ ಗುಣ, ಸೋಲನ್ನು ಒಪ್ಪಿಕೊಳ್ಳುವ ಧೈರ್ಯ, ಸಮಚಿತ್ತದ 


ತೇಡಾಮನೋಭಾವ ಬರುತ್ತದೆ. ಕ್ರೀಡಾ ಚಟುವಟಿಕೆಗಳನ್ನು ಪೋತ್ಸಾಹಿಸುವುದು ಬಲು ಮುಖ್ಯ. 


ಎಲ್ಲಾ ಕ್ರೀಡೆಗಳಿಗೂ ಉತ್ಪನ್ನಗಳು ಬೇಕೇ ಬೇಕು. ಹಾಕಿ, ಫುಟ್‌ಬಾಲ್‌, ಕ್ರಿಕೆಟ್‌, ವಾಲಿಬಾಲ್‌, ಥ್ರೋಬಾಲ್‌ 
ಮುಂತಾದ ಕ್ರೀಡೆಗಳಿಗೆ ಅಗತ್ಯವಾದ ಉತ್ಪನ್ನಗಳನ್ನು ತಯಾರಿಸುವ ದೊಡ್ಡ ಜಾಲವೇ ಇದೆ. ಆ ಪೈಕಿ ಚನ್ನಪಟ್ಟಣದ 
ಕರಕುಶಲ ಉದ್ಯಮವೂ ಸಹ ಕೆಲ ಕ್ರೀಡಾ ಉತ್ಪನ್ನಗಳನ್ನು ತಯಾರಿಸುವುದು ವಿಶೇಷ. ಹಾಗಾಗಿ ಕ್ರೀಡಾ 
ಚಟುವಟಿಕೆಗಳಲ್ಲಿ ಈ ತಾಲ್ಲೂಕಿನ ಕರಕುಶಲಕರ್ಮಿಗಳ ಪಾತ್ರವೂ ಇದೆ. 


ಚನ್ನಪಟ್ಟಣದ ಮರದ ಉದ್ಯಮದಲ್ಲಿ ಜಾವಲೀನ್‌, ಹಗದಾಟದ ವಸ್ತು ಟ್ರೋಫಿ, ಕೇರಂ ಬೋರ್ಡ್‌, 
ಬ್ಯಾಟ್‌, ವಿಕೆಟ್‌, ಬ್ಯಾಡ್ಮಿಂಟನ್‌ ಪ್ರಮುಖವಾಗಿ ತಯಾರಾಗುವ ಉತ್ಪನ್ನಗಳಾಗಿವೆ. ಈ ಕ್ರೀಡಾ ಉತ್ಪನ್ನಗಳು 


ಬೇಡಿಕೆಗಳಿಗನುಗುಣವಾಗಿ ತಯಾರಾಗುತ್ತಿದ್ದು ಅವುಗಳ ಪಮಾಣವನ್ನು ಗಮನಿಸಿದರೆ ಬೇಡಿಕೆಯ ಪ್ರಮಾಣವೂ 


ವೇದ್ಯವಾಗುತ್ತದೆ. 
ನ 
ತೀಡೆಗೆ ಸಂಬಂಧಿಸಿದವೆ 
ಹ ಜಾವಲಿನ್‌ 
೫ ರಿಂಗು 
4% 
೫ ಹಗ್ಗದಾಟದ ವಸ್ತುವೆ 
ಹ ಟೋಳಿಗಳೆ 
೫ ಕೆರಂ ಬೋರ್ಡ್‌ 
೫ ಬ್ಯಾಟ್‌ಮತ್ತುವಿಕೇಟ್‌ 
೫ ಬ್ಯಾಟ್ಠಿಟನ್‌ 
p_ 
ಜಾವಲಿನ್‌ 


ಇದನ್ನು ಮರದಿಂದ ತಯಾರಿಸುತ್ತಾರೆ. ಪಮುಖ ಕ್ರೀಡಾಸಾಧನ ಇದಾಗಿದ್ದು ಚನ್ನಪಟ್ಟಣದಲ್ಲಿ ಶೇ. 21. 
05ರಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತದೆ. ಇದು ಕ್ರೀಡಾ ಸಾಧನಗಳಲ್ಲೇ ಅತಿ ಹೆಚ್ಚಿನ ಶೇಕಡವಾರು 


ಪಮಾಣವಿರುವ ಎರಡನೇ ವಸ್ಸುವಾಗಿದೆ. 


104 


ರಿಂಗು 

ಕೈಗಳಿಗೆ ಹೆಚ್ಚು ಬಲ ನೀಡುವ ಆಟಗಳಲ್ಲಿ ರಿಂಗ್‌ ಆಟವೂ ಒಂದು. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಈ 
ಆಟವನ್ನು ಆಡುತ್ತಾರೆ. ದೇಹದಲ್ಲಿನ ಕೊಬ್ಬಿನಾಂಶವು ಈ ಆಟದಿಂದ ಕಡಿಮೆಯಾಗುತ್ತದೆ ಎಂಬುದು ವೈದ್ಯಕೀಯ 
ಸಂಶೋಧನೆಗಳ ಮಾಹಿತಿ. ಕೈ ಮತ್ತು ಕಾಲುಗಳಿಗೆ ಹೆಚ್ಚಿನ ಚೈತನ್ಯವನ್ನು ನೀಡುವ ಈ ಆಟ ಬಹಳ ಗಮತ್ರಿನದ್ದು. 
ಚನ್ನಪಟ್ಟಣದಲ್ಲಿ ಈ ಕ್ರೀಡಾ ಸಾಧನವನ್ನು ಶೇ. 10.53ರಷ್ಟು ಪ್ರಮಾಣದಲ್ಲಿ ತಯಾರಿಸುತ್ತಾರೆ. ದಿನವೊಂದಕ್ಕೆ 20 
ರಿಂಗ್‌ಗಳನ್ನು ತಯಾರಿಸುವುದು ಇಲ್ಲಿನ ಕುಶಲಕರ್ಮಿಗಳ ಹೆಚ್ಚುಗಾರಿಕೆ. 


ಹಗ್ಗದಾಟದ ವಸ್ತು 

ಮಾನವನ ಎತ್ತರವನ್ನು ಹೆಚ್ಚಿಸುವ ವಿಶೇಷ ಆಟ ಹಗ್ಗದಾಟ. ಈ ಆಟವನ್ನು ಆಡಲು ಬೇಕಾಗಿರುವ 
ಪಮುಖ ವಸ್ತುವನ್ನು ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ ಉತ್ಪಾದಿಸಲಾಗುತ್ತದೆ. ಅದು ಶೇ. 18.40ರಷ್ಟು 
ಪಮಾಣದಲ್ಲಿ ತಯಾರಾಗುವುದು ವಿಶೇಷ. 


ಟ್ರೋಫಿ 

ತೇಡೆಯೆಂದ ಮೇಲೆ ಸೋಲು-ಗೆಲುವು ಸಹಜ. ಗೆದ್ದವರಿಗೆ ಪಾರಿತೋಷಕಗಳನ್ನು ನೀಡಿ ಸತ್ಕರಿಸುವುದು 
ಸರ್ವೇಸಾಮಾನ್ಯ. ಈ ಟ್ರೋಫಿಗಳು ಸದಾ ಕಾಲಕ್ಕೂ ಸವಿನೆನಪಾಗಿ ಕ್ರೀಡಾಪಟುವಿನ ಮನೆ-ಮನ ತುಂಬಿರುತ್ತದೆ. 
ಅಂತಹ ಟ್ರೋಫಿಗಳನ್ನೂ ಸಹ ಚನ್ನಪಟ್ಟಣದಲ್ಲಿ ತಯಾರಿಸುವುದು ನಿಜಕ್ಕೂ ವಿಶೇಷವೇ. ಕ್ರೀಡಾ ಉತ್ಸನ್ನಗಳಲ್ಲೇ ಈ 
ಸಾಧನಗಳು ಅತಿ ಹೆಚ್ಚಿನ ಸಂಖ್ಯೆ -ಪ್ರಮಾಣದಲ್ಲಿ ತಯಾರಾಗುತ್ತವೆ. 


ಕೇರಂ ಬೋರ್ಡ್‌ 

ಅಬಾಲವೃದ್ಧರಾದಿಯಾಗಿ ಎಲ್ಲರೂ ಆಡುವ ತೇಡೆಗಳಲ್ಲಿ ಕೇರಂ ಸಹ ಒಂದು. ಕೇರಂ ಆಟಕ್ಕೆ 
ಅತ್ಯವಶ್ಯಕವಾದ ಕೇರಂ ಬೋರ್ಡ್‌ ಕಂಡರೆ ಮಕ್ಕಳಿಗೆ ಬಲು ಇಷ್ಟ ಮನೆಯಲ್ಲೇ ಪೋಷಕರು ಇಲ್ಲವೆ 
ಸ್ನೇಹಿತರೊಡಗೂಡಿ ಆಡುವ ಈ ಕ್ರೀಡೆ ಆಡದವರೇ ಬಲು ವಿರಳ. ಚನ್ನಪಟ್ಟಣದಲ್ಲಿ ಕೇರಂ ಬೋರ್ಡ್‌ಗಳನ್ನು 
ತಯಾರಿಸಲಾಗುತ್ತದೆ. ಮೊಬೈಲ್‌ಗಳ ಹಾವಳಿ ಹೆಚ್ಚಾದ ಮೇಲೆ ಈ ಮನೆಯಾಟವನ್ನು ಆಡುವವರ ಸಂಖ್ಯೆ 
ಕಡಿಮೆಯಾಗಿದ್ದು ಕೇರಂ ಬೋರ್ಡ್‌ಗಳ ತಯಾರಿಕೆಯ ಪ್ರಮಾಣವೂ ಶೇ 3. 95ಕ್ಕೆ ಕುಸಿದಿದೆ. 


105 


ಬ್ಯಾಟ್‌ -ವಿಕೆಟ್‌ 

ಭಾರತದಲ್ಲಿ ಅತಿ ಜನಪ್ರಿಯ ಕ್ರೀಡೆ ಕ್ರಿಕೆಟ್‌. ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಕ್ರಿಕೆಟ್‌ ಆಡುವುದು 
ಸಾಮಾನ್ಯವಾಗಿ ಕಂಡು ಬರುವ ದೃಶ್ಯ. ಕ್ರಿಕೆಟ್‌ ಆಟಕ್ಕೆ ಬ್ಯಾಟ್‌, ವಿಕೆಟ್‌ಗಳೇ ಪ್ರಧಾನ. ಮಕ್ಕಳು ಇತ್ತೀಚಿನ ದಿನಗಳಲ್ಲಿ 
ಮೈದಾನವಿಲ್ಲದೆ ಬೀದಿಯಲ್ಲಿ ಬ್ಯಾಟ್‌ ವಿಕೆಟ್‌ ಹಿಡಿದು ತಿರುಗುವುದನ್ನು ಕಾಣಬಹುದು. ಚನ್ನಪಟ್ಟಣದಲ್ಲಿ ಈ ಕ್ರೀಡಾ 
ಸಾಮಗಿಗಳನ್ನು ತಯಾರಿಲಾಗುತ್ತಿದ್ದು ಶೇ. 13.6ರಷ್ಟು ಪ್ರಮಾಣದಲ್ಲಿ ಈ ಉತ್ಪನ್ನಗಳು ತಯಾರಾಗುತ್ತವೆ. 


ಬ್ಯಾಡ್ಗಿಂಟನ್‌ 

ದೈಹಿಕ ಕಸರತ್ತಿನ ಜೊತೆಗೆ ಕಣ್ಣಿನ ದೃಷ್ಟಿಯನ್ನು ನಿಖಿರಗೊಳಿಸುವ ಬ್ಯಾಡ್ಸಿಂಟನ್‌ ಆಟ ನಿಜಕ್ಕೂ 
ರೋಮಾಂಚನಭರಿತ. ಮಕ್ಕಳಿಂದ ಹಿರಿಯರವರೆಗೂ ಎಲ್ಲರೂ ಈ ಆಟವನ್ನು ಆಡುತ್ತಾರೆ ಈ ಆಟಕ್ಕೆ 
ಪ್ರಧಾನವಾಗಿ ಬೇಕಿರುವ ಬ್ಯಾಡ್ಮಿಂಟನ್‌ಗಳನ್ನು ಚನ್ನಪಟ್ಟಣದಲ್ಲಿ ಮರದಿಂದ ತಯಾರಿಸಲಾಗುತ್ತದೆ. ಸಾಕಷ್ಟು 


ಬೇಡಿಕೆಯುಳ್ಳ ಈ ಉತ್ಪನ್ನ ಶೇ. 71.89ರಷ್ಟು ಪ್ರಮಾಣದಲ್ಲಿ ತಯಾರಾಗುತ್ತದೆ. 


ವ್ಯಾಯಾಮದ ಉಪಕರಣಗಳು 

ವ್ಯಾಯಾಮ ಆರೋಗ್ಯಕರ ಅಭ್ಯಾಸಗಳಲ್ಲಿ ಒಂದು. ನಿಯಮಿತ ಆಹಾರ ಸೇವನೆ, ನಿತ್ಯ ಬೆಳಿಗ್ಗೆ 
ವ್ಯಾಯಾಮ ಮಾಡಿದರೆ ಮನುಷ್ಯ ಆರೋಗ್ಯವಾಗಿರಬಲ್ಲ ಎಂಬುದು ವೈದ್ಯರ ಆಂಬೋಣ. ಅತ್ಯಾಧುನಿಕ 
ವ್ಯಾಯಾಮದ ಉಪಕರಣಗಳಿದ್ದು ದಿನೇ ದಿನೇ ಇವುಗಳ ಸ್ವರೂಪ, ವಿನ್ಯಾಸ ಮತ್ತು ಬಳಕೆಯ ಪ್ರಮಾಣ ಎಲ್ಲವೂ 
ಬದಲಾಗುತ್ತಲೇ ಇದೆ, ಹಾಗೆಯೇ ಹೆಚ್ಚುತ್ತಲೂ ಇದೆ. 


ಚನ್ನಪಟ್ಟಣದ ಕರಕುಶಲ ಉದ್ಯಮ ವ್ಯಾಯಾಮಕ್ಕೆ ಸಂಬಂಧಿಸಿದ ಉಪಕರಣಗಳನ್ನೂ ತಯಾರಿಸುವುದು 
ವಿಶೇಷ. ಡಂಬಲ್ಮ್‌ ಕಾಲು ವ್ಯಾಯಾಮದ ಸಾಧನಗಳು, ರಕ್ತ ಪರಿಚಲನೆಯನ್ನು ಹೆಚ್ಚಿಸುವ ರೋಲಿಂಗ್‌ ಎಂದರೆ 
ಮುಂಗೈ ಮುಷ್ಟಿಯಿಂದ ಹಿಡಿದು ಕಸರತ್ತು ಮಾಡುವ ಒಂದು ಸಸಣ್ಣ ಉಪಕರಣ. ಮತ್ತಿತರ ವಸ್ತುಗಳನ್ನು ಇಲ್ಲಿ 
ತಯಾರಿಸಲಾಗುತ್ತದೆ. 


106 


ವ್ಯಾಯಾಮಕ್ಕೆ ಬಳಸುವ ವಸ್ತುಗಳ ಪ್ರಮಾಣ 


೪ ಶೇಕಡವಾರು 


ಕೈ ವ್ಯಾಯಾಮದು ಕಾಲು ರಕ್ತ ಚಲನೆಯ ಇತರೆ ನಮೂದಿಸಿ 
ವ್ಯಾಯಮದ್ದು ರೋಲಿಂಗಾ 


ಕೈ ವ್ಯಾಯಾಮ 

ಮನುಷ್ಯನಿಗೆ ಕೈಗಳು ಜಡಗೊಂಡರೆ ಬದುಕೇ ಜಡಗೊಂಡಂತೆ. ಕೈಗಳಿಗೆ ವ್ಯಾಯಾಮವಾದರೆ ಇಡೀ 
ದೇಹ ಪ್ರಘುಲ್ಲವಾಗಿರುತ್ತದೆ. ಕೈಗಳಿಗೆ ಮಸಾಜ್‌ ಆಗುವಂತಹ ಮರಗಳಿಂದ ತಯಾರಿಸಿರುವ ಮುಳ್ಳು-ಮುಳ್ಳು 
ಆಕೃತಿಯನ್ನು ಕಾಣಬಹುದಾಗಿದೆ. ಚನ್ನಪಟ್ಟಣದಲ್ಲಿ ಡಂಬಲ್ಸ್‌ ಮತ್ತಿತರ ಸಾಧನಗಳು ತಯಾರಿಸಲಾಗುತ್ತಿದ್ದು ಶೇ. 
47.62 ರಷ್ಟು ಪ್ರಮಾಣದ ಕೈ ವ್ಯಾಯಾಮದ ವಸ್ತುಗಳು ತಯಾರಾಗುತ್ತವೆ. 


ಕಾಲು ವ್ಯಾಯಾಮ 

ದೇಹದ ರಕ್ತ ಪರಿಚಲನೆಯನ್ನು ಸಮತೋಲಿತಗೊಳಿಸುವ ಸ್ನಾಯುಗಳಲ್ಲಿ ಬಲಿಷ್ಠತೆಯನ್ನು ತರುವ 
ವ್ಯಾಯಾಮದ ವಸ್ತುಗಳನ್ನು ಚನ್ನಪಟ್ಟಣದಲ್ಲಿ ತಯಾರಿಸಲಾಗುತ್ತದೆ. ಇವುಗಳು ಶೇ. 28.53ರಷ್ಟು ಪ್ರಮಾಣದಲ್ಲಿ 
ಉತ್ಪಾದನೆಯಾಗುವುದು ಅವುಗಳಿಗಿರುವ ಬೇಡಿಕೆಗೆ ಸಾಕ್ಷಿಯಾಗಿದೆ. 


ರಕ್ತ ಚಲನೆಯ ರೋಲಿಂಗ್‌ 

ಬೆನ್ನುನೋವು ಮತ್ತು ತೋಳಿನ ಭಾಗದ ನೋವುಗಳೂ ಸೇರಿದಂತೆ ದೇಹದ ಹಲವು ಭಾಗಗಳಲ್ಲಿ 
ಉಂಟಾಗುವ ನೋವುಗಳಿಗೆ ರಕ್ತ ಚಲನೆಯ ರೋಲಿಂಗ್‌ ಅನ್ನು ಬಳಸುವುದು ವಾಡಿಕೆ. ಈ ವಸ್ತುಗಳೂ ಸಹ 
ಚನ್ನಪಟ್ಟಣದಲ್ಲಿ ತಯಾರಾಗುವುದು ಇಲ್ಲಿನ ಉದ್ಯಮದ ವ್ಯಾಪಕತೆಯ ದ್ಯೋತಕವಾಗಿದೆ. ಈ ವಸ್ತುಗಳು ಶೇ. 


19.5ರಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತವೆ. 


107 


ಅಧ್ಯಾಯ-4 


ಚನ್ನಪಟ್ಟಣದ ಬೊಂಬೆಗಳ ವೈಶಿಷ್ಟತೆ 


4.1 ಬೊಂಬೆಗಳ ತಯಾರಿಕೆಯಲ್ಲಿ ಮರಗಳ ಪಾತ್ರ 
ಚನ್ನಪಟ್ಟಣದ ಕರಕುಶಲ ಉದ್ಯಮದಿಂದಲೇ ಜಗದ್ದಿಖ್ಯಾತಿ ಪಡೆದಿದೆ. ಕರಕುಶಲತೆಯು ಈ ನಾಡಿನ 
ಸಂಸ್ಥೃತಿ ಮತ್ತು ಪರಂಪರೆಯ ಭಾಗವೆಂಬಂತೆ ಆ ಪಾರಂಪರಿಕ ಕಲೆಯೇ ಚನ್ನಪಟ್ಟಣಕ್ಕೊಂದು ಜಾಗತಿಕ 
ಮನ್ನಣೆಯನ್ನು ತಂದುಕೊಟ್ಟಿದೆ. ಈ ಪಟ್ಟಣ ಹಾಗೂ ತಾಲ್ಲೂಕಿನಲ್ಲಿ ಗುಲಗಂಜಿ ಗಾತ್ರದ ಬೊಂಬೆಗಳಿಂದ ಹಿಡಿದು 
ಮಾನವಾಕೃತಿಯ ಉತ್ಪನ್ನಗಳನ್ನು ತಯಾರಿಸುವುದು ವಿಶೇಷ. ಹತ್ತು ರೂಪಾಯಿಯಿಂದ ಲಕ್ಷ ರೂಪಾಯಿವರೆಗಿನ 
ಉತ್ಪನ್ನಗಳನ್ನು ಕುಶಲಕರ್ಮಿಗಳು ಉತ್ಪಾದಿಸಿ ಗ್ರಾಹಕರ ಮನೆ ಮತ್ತು ಮನ ತುಂಬುತ್ತಾರೆ. 


ಚನ್ನಪಟ್ಟಣದಲ್ಲಿ ಕಂಡು ಬರುವ ಈ ಮರದ ಉತ್ಪನ್ನಗಳ ಕುಶಲಗಾರಿಕೆ ರಾಜ್ಯದ ಬೇರ್ಮಾವ ಭಾಗಕ್ಕೂ 
ವಿಸ್ತಾರಗೊಂಡಿಲ್ಲದಿರುವುದು ಚನ್ನಪಟ್ಟಣದ ಮಹತ್ವವನ್ನು ಸಾರುತ್ತದೆ. ಇಲ್ಲಿನ ಮರದ ಉತ್ಪನ್ನಗಳಿಗೆ ದೇಶ 
ವಿದೇಶಗಳಲ್ಲೂ ಬೇಡಿಕೆಯಿರುವುದು ಹೆಗಳಿಕೆಯ ವಿಚಾರ. ಚನ್ನಪಟ್ಟಣ ತಾಲ್ಲೂಕು ಇಂತಹದೊಂದು ವಿಶೇಷ 
ಅಸ್ಲಿತೆಯನ್ನು ಸಾಧಿಸಲು ಹಲವು ಕಾರಣಗಳುಂಟು. ಆ ಪೈಕಿ ಪ್ರಮುಖವಾದುದು ಈ ಚಿತ್ತಾಕರ್ಷಕ ಬೊಂಬೆಗಳ 
ಉತ್ಪಾದನೆಯಲ್ಲಿ ಬಳಕೆಯಾಗುವ ಮರಗಳು. ಚೀನಾದ ಪ್ಲಾಸ್ಟಿಕ್‌ ಮತ್ತು ರಬ್ಬರ್‌ ಬೊಂಬೆಗಳಿಗೆ ಸವಾಲೊಡ್ಡಿ 
ಮಾರುಕಟ್ಟೆಯಲ್ಲಿ ಸದ್ದು ಮಾಡುತ್ತಿರುವ ಚನ್ನಪಟ್ಟಣದ ಮರದ ಬೊಂಬೆಗಳು ತನ್ನ ವೈಶಿಷ್ಟ್ಯತೆಯನ್ನು ಮೆರೆದಿವೆ. 


ಚನ್ನಪಟ್ಟಣದಲ್ಲಿ ಸರಿಸುಮಾರು ಸಾವಿರಕ್ಕೂ ಹೆಚ್ಚು ಬೊಂಬೆಗಳು ತಯಾರಾಗುತ್ತವೆ. ಅನೇಕ ಬಗೆ, 
ವಿನ್ಯಾಸ, ರೂಪ, ಸ್ವರೂಪ ಹೊತ್ತು ಗ್ರಾಹಕರ ಕಣ್ಣನ ಸೆಳೆಯುವ ಈ ಬೊಂಬೆಗಳ ತಯಾರಿಕೆಯಲ್ಲಿ ಹಲವು 
ಬಗೆಯ ಮರಗಳು ಬಳಕೆಯಾಗುವುದು ವಿಶೇಷ. 


108 


ಬೊಂಬೆಗಳ ತಯಾರಿಕೆಗೆ ಬಳಕೆಯಾಗುವ ಮರಗಳು 


ಹ ಆಲೆ ಮರ ೫ ತ್ಯಾಗದ ಮರ ತುರಪೇವಿನ ಮರ ಹ್ರಬಸರಿ ಮರ 


೫ ನೀಲಗಿರಿ ಮರ ಬೀಟೆ ಮರ ೫ ಬೇವಿನ ಮರ 


ಚನ್ನಪಟ್ಟಣದ ಬೊಂಬೆಗಳ ತಯಾರಿಕೆಯಲ್ಲಿ ಬಳಕೆಯಾಗುವ ಮರಗಳಲ್ಲೇ ಅತ್ಯಂತ ಪಮುಖ ಸ್ಥಾನ 
ಆಲೆಮರದ್ದು. ಈ ಭಾಗದಲ್ಲಷ್ಟೇ ಕಾಣಸಿಗುವ ಹೆಚ್ಚುಗಾರಿಕೆ ಆಲೆಮರಕ್ಕಿದೆ. ಆಲೆಮರವಲ್ಲದೆ, ತೇಗದ ಮರ, ಗೊಬ್ಬಳಿ 
ಮರ, ಉಲುಚಿ ಮರ, ಬೇವಿನ ಮರ, ತುರುಪೇವಿನ ಮರ, ನೀಲಗಿರಿ ಮರ, ಬಸರಿ ಮರ, ನೇರಳೆ ಮರ, 
ರಬ್ದರ್‌ವುಡ್‌, ಸಿಲ್ಪರ್‌ ಹಾಗು ಬೀಟಿ ಮರಗಳನ್ನು ಪ್ರಧಾನವಾಗಿ ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ 
ಬಳಸಲಾಗುತ್ತದೆ. ಈ ಮರಗಳ ಬಳಕೆಯ ವಿಧಾನ ಮತ್ತು ಅವುಗಳ ವಿಶೇಷತೆಯನ್ನು ಅಧ್ಯಯನಿಸುವುದು ಬಲು 


ಮುಖ್ಯ. 


ಮರಗಳಿಂದ ಉತ್ಪಾದಿಸುವ ವಸ್ತುಗಳ ಪ್ರಮಾಣ 


೩ ಮಕ್ಕಳ ಆಟಿಕೆಗಳು 


೫ ದೇವರ ವಿಗ್ಬಹಗಳು 


೫ ಕ್ರೀಡೆಗೆ ಸಂಬಂಧಿಸಿದ 
ಆಟಿಕೆಗಳು 
೫ ಗೃಹ ಬಳಕೆಯ ವಸ್ತುಗಳು 


೫ ಮಹಿಳೆಯರು ಬಳಸುವ 
ವಸ್ತುಗಳಾ 


ಆಲೆಮರ 

ಚನ್ನಪಟ್ಟಣದಲ್ಲಿ ಕರಕುಶಲ ಉದ್ಯಮ ಬಲು ವಿಸ್ತಾರವಾಗಿ ಬೆಳೆಯುವಲ್ಲಿ ಪ್ರಮುಖವಾದ ಪಾತ್ರ ಈ 
ಆಲೆಮರಗಳದ್ದು. ಚನ್ನಪಟ್ಟಣದ ಸುತ್ತಮುತ್ತ ಯಥೇಚ್ಛವಾಗಿ ಆಲೆಮರ ದೊರೆಯುವುದು ಸಹ ಈ ಉದ್ಯಮದ 
ಬೆಳವಣಿಗೆಗೆ ಸಹಕಾರಿಯಾಗಿದೆ. ಬೊಂಬೆಗಳಿಗೆ ಬಳಸುವ ಮರಗಳಲ್ಲಿ ಆಲೆಮರದ ಬಳಕೆಗೆ ಹೆಚ್ಚು ಪ್ರಾಶಸ್ತ್ಯ. 
ಆಲೆಮರವು ತುಂಬಾ ಮೃದು ಹಾಗೂ ಗಟ್ಟಿಯಾಗಿರುವುದರಿಂದ ಬೊಂಬೆಗಳು ಮತ್ತು ಇತರೆ ವಸ್ತುಗಳ 
ತಯಾರಿಕೆಗೆ ಅದು ಅತ್ಯಂತ ಸೂಕ್ತವಾಗಿದೆ. 


ಆಲೆಮರವು ಮೃದುವಾಗಿರುವುದಷ್ಟೇ ಅಲ್ಲದೆ ಅದರ ಕಣಗಳು ತುಂಬಾ ಒತ್ತೊತ್ತಾಗಿದ್ದು ಲೇತ್‌ನಲ್ಲಿ 
ತಿರುಗಿಸಲು ಮತ್ತು ಕೆತ್ತನೆಗೆ ಬಳಸಲು ತುಂಬಾ ಸೂಕ್ತವಾಗಿದೆ ಜೊತೆಗೆ ಕುಟ್ಟೆಬರದ ಗುಣವನ್ನು ಹೊಂದಿದೆ. ಕುಟ್ಟಿ 
ಬರದ ಹಿನ್ನೆಲೆಯಲ್ಲಿ ಎಷ್ಟೇ ವರುಷಗಳಾದರೂ ಈ ಮರದ ಉತ್ಪನ್ನಗಳು ಹಾಳಾಗುವುದೆ ಇಲ್ಲ. ಈ ಆಲೆಮರವನ್ನು 
ಬಳಸುವುದರಿಂದ ವಸ್ತುಗಳು ಹೆಚ್ಚು ಬಾಳಿಕೆ ಬರುತ್ತವೆ ಹಾಗೂ ಈ ಮರ ಬಳಕೆಯಿಂದ ಆರೋಗ್ಯಕ್ಕೆ ಯಾವುದೇ 
ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಎಂಬುದು ಆಲೆಮರದ ವಿಶೇಷ ಗುಣಲಕ್ಷಣವಾಗಿದೆ. ಚನ್ನಪಟ್ಟಣದ 


ಸುತ್ತಮುತ್ತಲಿನ ಹಳ್ಳಿಗಳು, ಮೈಸೂರು ಮತ್ತು ಸೋಗಾಲದ ಕೆಲವಡೆ ಆಲೆಮರಗಳ ಬೃಹತ್‌ ಜಾಲವಿದೆ. 


110 


ಆಲೆ ಮರದ ಮಹತ್ವ 


೫ ಹೆಚ್ಚು ಕಾಲ ಬಾಳಿಕೆ 


೫ ಬೇಕಾದ ಆಕಾರಕ್ಕೆ 
ಬಳಕೆ 


೫ ನುಣುಪಾಗಿದ್ದ 
ಹೊಳುಪ್ಪನ್ನ 
ಹೊಂದಿರುತ್ತೆ 


ಆಲೆಮರದಿಂದ ಯಾವುದೇ ಘಾಟು ಬರುವುದಿಲ್ಲ ಈ ಮರದ ಧೂಳು ಆರೋಗ್ಯದ ಸಮಸ್ಯೆಗಳನ್ನು 
ಸೃಷ್ಟಿಸುವುದಿಲ್ಲ. ಆಲೆಮರವು ತುಂಬಾ ಹೊಳಪಿನಿಂದ ಕೂಡಿದ್ದು ಬೊಂಬೆಗಳ ತಯಾರಿಕೆಗೆ ಹೇಳಿಮಾಡಿಸಿದಂತಿದೆ. 
ಬೊಂಬೆಗಳ ತಯಾರಿಕೆಗೆ ಬೇಕಾದಂತಹ ವಿವಿಧ ಆಕಾರಗಳಿಗೆ ಈ ಮರವನ್ನು ಪುನರ್‌ ರೂಪಿಸಲು 
ಸಾಧ್ಯವಿರುವುದು ಆಲೆಮರದ ಹೆಚ್ಚುಗಾರಿಕೆ ಮಾತ್ರವಲ್ಲ ಈ ಮರವನ್ನು ಹೆಚ್ಚು ಹೆಚ್ಚು ಬಳಸಲು ಮೂಲ 


ಕಾರಣವಾಗಿದೆ. 


ಆಲೆಮರದಿಂದ ಮಾಡಿದ ವಸ್ತುಗಳು 80 ವರ್ಷಗಳಿಗೂ ಅಧಿಕ ಬಾಳಿಕೆ ಬರುತ್ತವೆ. ವರ್ಷಾಂತ್ಕವನ್ನು 
ಹೊರತುಪಡಿಸಿ ಉಳಿದೆಲ್ಲಾ ಕಾಲದಲ್ಲೂ ಆ ಆಲೆಮರಗಳು ಲಭ್ಯವಿರುತ್ತದೆ. ಈ ಮರಗಳ ಪೈಕಿ ದಪ್ಪನೆ ಆಕಾರವುಳ್ಳ 
ದೊಡ್ಡ ಮರಕ್ಕೆ ಬೆಲೆ ಕಡಿಮೆಯಾದರೆ. ಸಣ್ಣ ಸಣ್ಣ ಮರಕ್ಕೆ ಹೆಚ್ಚಿನ ಬೇಡಿಕೆ ಮತ್ತು ಬೆಲೆ. ದೊಡ್ಡ ಮರಗಳನ್ನು 
ಕಡಿಯುವುದು, ಕಡಿಯಲು ಹಿಡಿಯುವ ಸಮಯ, ಅವುಗಳನ್ನು ವಿವಿಧಡೆಗೆ ಸಾಗಿಸುವುದು ಮತ್ತಿತರ ಕೆಲಸಗಳಿಗೆ 
ಹೆಚ್ಚಿನ ಹಣ ವ್ಯಯವಾಗುವುದರಿಂದ ಸಣ್ಣ ಸಣ್ಣ ಆಲೆಮರಗಳನ್ನೇ ಹೆಚ್ಚು ಬಳಸಲಾಗುತ್ತದೆ. 


ಈ ಮರವನ್ನು ಹ್ಯಾಂಡ್‌ಡಿಲ್‌ ಮಿಷಿನ್‌ನಿಂದ ಕತ್ತರಿಸುತ್ತಾರೆ. ಮರದ ತೇವಾಂಶ ಹೋಗಲಾಡಿಸಲು 
ಆಲೆಮರಗಳನ್ನು ಗಾಳಿಯಲ್ಲಿ ಅದರಲ್ಲೂ ನೆರಳಿನಲ್ಲಿ ಸುಮಾರು ಮೂರು ತಿಂಗಳುಗಳ ಕಾಲ ಒಣಗಿಸಲಾಗುತ್ತದೆ. 
ಆನಂತರ ಮರವನ್ನು ಕಡಿದು ಮತ್ತೆ ಒಂದಷ್ಟು ಕಾಲ ಒಣಗಿಸಿ ಮರದಲ್ಲಿನ ಅಂಕು ಡೊಂಕುಗಳನ್ನು 
ಸರಿಮಾಡಲಾಗುತ್ತದೆ. ಹಸಿಯಾಗಿರುವ ಆಲೆಮರದಿಂದ ತಯಾರಾದ ವಸ್ತುಗಳು ಕಾಲಾನಂತರ ಕುಟ್ಟೆ ಬರುವುದು, 
ಹುಳು ಹಿಡಿಯುವುದು ಮುಂತಾದವುಗಳಿಗೆ ತೆರೆದುಕೊಳ್ಳುವ ಸಾಧ್ಯತೆಗಳಿರುವುದರಿಂದ ಚೆನ್ನಾಗಿ ಒಣಗಿಸಿದ 
ಬಳಿಕವಷ್ಟೇ ಈ ಮರಗಳನ್ನು ಕುರಕುಶಲ ಉತ್ಪನ್ನಗಳ ತಯಾರಿಕೆಗೆ ಬಳಸಲಾಗುತ್ತದೆ. 


111 


ಅಲೆಮರ ಸಾಮಾನ್ಯವಾಗಿ ಗುಡ್ಡ ಪದೇಶದಲ್ಲಿ ಹೆಚ್ಚು ಹುಲುಸಾಗಿ ಬೆಳೆಯುತ್ತದೆ. ಗುಡ್ಡ ಪುದೇಶವಾದ 
ಮಾಗಡಿ, ಕನಕಪುರ ರಾಮನಗರದ ಸುತ್ತಮುತ್ತ ಈ ಮರವನ್ನು ಹೆಚ್ಚಾಗಿ ಕಾಣಬಹುದಾಗಿದೆ. ಇದು 
ಬೆಣ್ಣೆಯಂಥಹ ಮರ, ಪರಿಸರ ಸ್ನೇಹಿ. ಸೌದೆಗೆ ಬಳಸಿದರೆ ಶಾಖಿಕ್ಕಿಂತಲೂ ಹೊಗೆಯೇ ಹೆಚ್ಚು ಬರುವುದರಿಂದ 
ಅನುಪಯುಕ್ತವೆಂದೇ ಸ್ಥಳೀಯರು ಭಾವಿಸಿದ್ದುಂಟು. ಆದರೆ, ಕಸದಿಂದ ರಸ ತೆಗೆಯುವಂತೆ ಈ ಮರದಿಂದ 
ಬೊಂಬೆ ಉತ್ಪನ್ನಗಳನ್ನು ತಯಾರಿಸಲಾರಂಭಿಸಿದ ಮೇಲೆ ಆಲೆಮರದ ಗಮ್ಮತ್ತೇ ಬೇರೆಯಾಗಿದ್ದು ಬೇಡಿಕೆಯ 


ಶಿಖರ ಮುಟ್ಟಿದ್ದು ಇತಿಹಾಸ. 


ಮರವನ್ನು ಪಡೆಯುವ ಸ್ಥಳಗಳು 


ಅಲೆಮರ ಹಲವು ವಿಶೇಷತೆಗಳ ಮಹಾಸಂಗಮವೂ ಹೌದು. ಈ ಮರದಲ್ಲಿನ ಹೂ ಕೆಳಗೆ ಬಿದ್ದರೆ 
ಒಂದೂವರೆ ವರ್ಷದಲ್ಲಿ ಮರವಾಗಿ ರೂಪತಳೆಯುತ್ತದೆ. ಇನ್ನು ಒಂದು ಅಲೆಮರವನ್ನು ಕುಯ್ದರೆ 20 ಮರಗಳು 
ಮರುಹುಟ್ಟು ಪಡೆಯುತ್ತವೆ. ಐದು ವರ್ಷವಾಗಿರುವ ಆಲೆಮರಗಳನ್ನಷ್ಟೇ ಕರಕುಶಲ ಉತ್ಪನ್ನಗಳ ತಯಾರಿಕೆಗೆ 
ಬಳಸಲಾಗುತ್ತದೆ. 


ತಯಾರಿಕಾ ವಸ್ತುಗಳು 
ಆಲೆಮರದಿಂದ ತರಹೇವಾರಿ ವಸ್ತುಗಳನ್ನು ತಯಾರಿಸಲಾಗುತ್ತದೆ. ಪ್ರಮುಖವಾಗಿ ಮಕ್ಕಳ ಆಟಿಕೆಗಳು ಈ 


ಮರದಿಂದ ಉತ್ಪಾದಿಸಲ್ಲಡುತ್ತವೆ. ಮಕ್ಕಳ ಮನಗೆದ್ದಿರುವ ಬುಗರಿ, ಗಿಲಕೆ, ವರವರ, ಕಿಟಿಕಿಟಿ ಇನ್ನೂ ಮುಂದಾದ 


112 


ಉತ್ಪನ್ನಗಳು ಈ ಆಲೆಮರದಿಂದಲೇ ತಯಾರಾಗುತ್ತವೆ. ಈ ಉತ್ಪಾದನೆಯ ಶೇಖಡವಾರು ಪಮಾಣ ಸುಮಾರು 
33.82ರಷ್ಟಿದ್ದು ಅದುವೇ ಅಗ್ರಸ್ಥಾನ ಪಡೆದಿದೆ. 


ಇನ್ನು ಆಲೆಮರದಿಂದ ದೇವರ ಮೂರ್ತಿಗಳಾದ ಗಣೇಶ, ಬುದ್ಧ, ಸರಸ್ಪತಿ, ಆಂಜನೇಯ, ವೆಂಕಟೇಶ್ವರ, 
ಲಕ್ಕ್ಮಿ ಮತ್ತಿತರ ದೇವರ ಮೂರ್ತಿಗಳನ್ನು ತಯಾರಿಸಲಾಗುತ್ತದೆ. ಅತ್ಯಂತ ಸಣ್ಣ ಪ್ರಮಾಣದಿಂದ ಹಿಡಿದು ಅತಿ 
ದೊಡ್ಡ ಪಮಾಣದವರೆಗಿನ ಮೂರ್ತಿಗಳನ್ನು ಈ ಮರವನ್ನು ಬಳಸಿ ಮಾಡಲಾಗುತ್ತದೆ. ಒಟ್ಟು ಶೇ. 6.74ರಷ್ಟು 
ದೇವರ ಮೂರ್ತಿಗಳು ಈ ಮರದಿಂದ ತಯಾರಾಗುತ್ತವೆ. 


ಆಲೆ ಮರಗಳಿಂದ ತಯಾರಿಸುವ ವಸ್ತುಗಳ ಪಮಾಣ 


ಜ ಮಕ್ಕಳ ಆಟಿಕೆಗಳು 


೫ ದೇವರ ವಿಗ್ನಹಗಳು 


೫ ಕ್ರೀಡೆಗೆ ಸಂಬಂಧಿಸಿದ 
ಆಟಿಕೆಗಳು 

೫ ಗೃಹ ಬಳಕೆಯ ವಸ್ತುಗಳು 

೫ ಮಹಿಳೆಯರು ಬಳಸುವ 
ವಸ್ತುಗಳಾ 


ತೇಡೆಗೆ ಸಂಬಂಧಿಸಿದ ಸ್ಥಿಪ್ಲಿಂಗ್‌, ಕೇರಂ ಬೋರ್ಡ್‌, ಚೆಸ್‌ ಕಾಯಿನ್‌ಗಳು ಇನ್ನಿತರ ಆಟಿಕೆಗಳು ಸಹ 


ಆಲೆಮರದಿಂದ ತಯಾರಾಗುತ್ತವೆ. ಗೃಹಬಳಕೆಯ ವಸ್ತುಗಳು, ಮಹಿಳೆಯರು ಬಳಸುವ ಬಳೆ, ಓಲೆ ಸರ, 
ಒಡವೆಯ ಪೆಟ್ಟಿಗೆ ಇನ್ನಿತರ ವಸ್ತುಗಳು ಆಲೆಮರದಿಂದ ಉತ್ಪಾದಿತವಾಗುತ್ತವೆ. ಕ್ರಿಸ್‌ಮಸ್‌ ಬಾಕ್ಕ್‌ ಒಂಟೆ, ಜಿಂಕೆ.. 
ಮೀನು, ಹಸು ಮುಂತಾದ ಪ್ರಾಣಿ ಪಕ್ಷಿಗಳನ್ನೂ ಸಹ ಆಲೆಮರವನ್ನು ಬಳಸಿ ತಯಾರಿಸಲಾಗುತ್ತದೆ. 
ತಾಲ್ಲೂಕಿನಾದ್ಯಂತ ಹಬ್ಬಿಕೊಂಡಿರುವ ಕುಶಲಕರ್ಮಿಗಳ ಪೈಕಿ ಶೇ. 72.9 ಮಂದಿ ಈ ಅಲೆಮರವನ್ನೇ ಬಳಕೆ 
ಮಾಡುವುದು ಈ ಮರದ ಮಹತ್ವವನ್ನು ಸಾರುತ್ತವೆ. 


113 


ಮರವು ವರ್ಷ ಪೂರ್ತಿ ಒಂದೇ ಬೆಲೆಗೆ ದೊರಕುವುದೆ 


೫ ಹೌದು ಹಇಲ್ಲ ಹಬದಲಾಗುತ್ತೆ 


ರಾಗಿ ಕುಯಿಲಿನ ಸಂದರ್ಭದಲ್ಲಿ ಈ ಆಲೆಮರವು ಲಭ್ಯವಾಗುವುದಿಲ್ಲ. ಇನ್ನು ಒಂದೊಂದು ಕಾಲದಲ್ಲಿ 
ಒಂದೊಂದು ಬೆಲೆಗೆ ಈ ಆಲೆಮರವು ದೊರೆಯುತ್ತದೆ. ಈ ಮೊದಲು ಎರಡು ಸಾವಿರ ರೂಪಾಯಿಗೆ ಸಿಗುತ್ತಿದ್ದ 
ಒಂದು ಟನ್‌ ಆಲೆಮರವು ಈಗ 4ರಿಂದ 5 ಸಾವಿರ ರೂಪಾಯಿವರೆಗೂ ಹೆಚ್ಚಳವಾಗಿದೆ. 


ತುರುಪೇವಿನ ಮರ 

ಚನ್ನಪಟ್ಟಣದ ಮರದ ಉತ್ಪನ್ನಗಳಿಗೆ ಬಳಕೆಯಾಗುವ ಮತ್ತೊಂದು ಮರವೇ ತುರುಪೇವಿನ ಮರ. ಈ 
ಮರದಿಂದ ಯಾವುದೇ ವಸ್ತುವನ್ನು ತಯಾರು ಮಾಡಬಹುದಾಗಿದೆ. ಮರಕ್ಕೆ ಕನಿಷ್ಠ ಐದು ವರ್ಷವಾಗಿರಬೇಕು. 
ಪಠ್ಯ ಚಟುವಟಿಕ್ಕೆ ಬೀಟ್ಸ್‌ ಇತ್ಯಾದಿಗಳಿಗೆ ಐದು ವರ್ಷದ ಮರವನ್ನು ಬಳಸುತ್ತಾರೆ. ಹದಿನೈದರಿಂದ ಇಪ್ಪತ್ತು 
ವರ್ಷದ ಮರವನ್ನು ಕೃಷಿಗೆ ಸಂಬಂಧಿಸಿದ ಅದರಲ್ಲೂ ರೇಷ್ಮೆ ಹುಳು ಸಾಕಾಣಿಕೆಗೆ ಬೇಕಾಗುವ ಜಾಲರಿಪೇಮ್‌ 
ತಯಾರಿಕೆಗೆ ಬಳಸುತ್ತಾರೆ. ಜೆನ್ನಾಗಿ ಬಲಿತಿರುವ ಮರವನ್ನು ಫ್ಲೈವುಡ್‌ಕೀಟ್‌ ತಯಾರಿಕೆಗೆ ಬಳಸುವುದುಂಟು. 
ಒಟ್ಟಾರೆ ಚನ್ನಪಟ್ಟಣದ ಮರದ ಉತ್ಪನ್ನಗಳ ತಯಾರಿಕೆಯಲ್ಲಿ ಶೇ. 9.6ರಷ್ಟು ಈ ಮರ ಬಳಕೆಯಲ್ಲಿದೆ. 


ತೇಗದ ಮರ 
ತೇಗದ ಮರವನ್ನು ಸಹ ಚನ್ನಪಟ್ಟಣದ ಮರದ ಉತ್ತನ್ನಗಳ ತಯಾರಿಕೆಗೆ ಬಳಸಲಾಗುತ್ತದೆ. ದೊಡ್ಡ 


ದೊಡ್ಡ ಕಲಾಕೃತಿಗಳು, ಮನೆಯ ಒಳಾಂಗಣ ಹಲಗೆಯಾಗಿ, ಮನೆಯ ಅಲಂಕಾರ ಹೆಚ್ಚಿಸುವ ಬಾಗಿಲು, 


114 


ಶೋಕೇಸ್‌ನ ಕಸೂರಿ ಕೆಲಸಕ್ಕೂ ಕೂಡ ಈ ಮರವನ್ನ ಬಳಸುತ್ತಾರೆ. ಇದಲ್ಲದೆ ಮಕ್ಕಳನ್ನ ಮಲಗಿಸಲು ಬಳಸುವ 
ತೊಟ್ಟಿಲಿಗೂ ಈ ಮರವನ್ನು ಬಳಸುತ್ತಾರೆ. ಈ ಮರದ ಬಳಕೆಯ ಶೇಕಡವಾರು ಪಮಾಣ ಸುಮಾರು 4.ಟರಪ್ಪಿದೆ. 


ಬಸರಿ ಮರ 

ಬಸರಿ ಮರ ತುಂಬಾ ಮೃದುವಾಗಿರುವ ಚಿಕ್ಕಮರವಾಗಿದೆ. ಮರದ ಉತ್ಪನ್ನಗಳ ತಯಾರಿಕೆಗೆ ಇದು 
ಬಲು ಉಪಯುಕ್ತವಾಗಿದೆ. ಈ ಮರವನ್ನು ಕುದುರೆ, ಆನೆ, ಒಂಟೆ, ಜಿರಾಫೆ ಮುಂತಾದ ಮಕ್ಕಳ ಆಟಿಕೆಗಳ 
ತಯಾರಿಕೆಗೆ ಬಳಸುತ್ತಾರೆ. 


ನೀಲಗಿರಿ ಮರ 

ನೀಲಗಿರಿ ಮರವನ್ನು ಸಹ ಚನ್ನಪಟ್ಟಣ ಕರಕುಶಲ ಉದ್ಯಮದಲ್ಲಿ ಬಳಸಲಾಗುತ್ತದೆ. ಈ ಮರವನ್ನು 
ಬಳಸಿ ಲಟ್ಟಣಿಗೆ, ಚಪಾತಿ ಮಣೆ, ಕುಳಿತುಕೊಳ್ಳುವ ಮಣೆ ಮತ್ತಿತರ ಗೃಹೋಪಯೋಗಿ ವಸ್ತುಗಳನ್ನು ಇತರೆ 
ಮರದೊಂದಿಗೆ ಸೇರಿಸಿ ತಯಾರಿಸಲಾಗುತ್ತದೆ. ಇವುಗಳ ಬಳಕೆಯ ಪ್ರಮಾಣ ಶೇ. 302ರಷ್ಟು ಮಾತ್ರವಿದೆ. 


ಬೀಟೆ ಮರ 
ಬೀಟೆ ಮರ ಅರ್ಥಾತ್‌ ರೋಜ್‌ವುಡ್‌ ಮರದಿಂದ ಚನ್ನಪಟ್ಟಣದಲ್ಲಿ ಮನೆಯ ಪೀಠೋಪಕರಣಗಳು 
ಮತ್ತು ದೇವರ ಮನೆಯ ಫೇಮ್‌ಗಳನ್ನು ತಯಾರಿಸುತ್ತಾರೆ. ಇವುಗಳ ಬಳಕೆಯ ಪ್ರಮಾಣ ಶೇ. 2.22 ರಷ್ಟಿದೆ. 


ಬೇವಿನ ಮರ 

ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ ಬೇವಿನ ಮರವನ್ನೂ ಬಳಸಲಾಗುತ್ತದೆ. ಗೃಹ ನಿರ್ಮಾಣಕ್ಕೆ 
ಬೇಕಾಗುವ ಕಿಟಕಿ, ಬಾಗಿಲು ಫೇಮ್‌ಗೆ ಹೆಚ್ಚಾಗಿ ಈ ಮರವನ್ನು ಬಳಕೆ ಮಾಡುತ್ತಾರೆ. ರೂಲರ್‌, ಲಟ್ನಣಿಗೆಯನ್ನು 
ಸಹ ಮಾಡುತ್ತಾರೆ ಮಕ್ಕಳ ಗಿಲಕೆಗೆ ಹಿಡಿಕೆಯಾಗಿ ಈ ಮರವನ್ನು ಬಳಸುವುದುಂಟು. ಕತ್ತಿ ಕುಡಲಿನ 
ಹಿಡಿಕೆಯನ್ನೂ ಸಹ ಮಾಡುತ್ತಾರೆ. ಈ ಮರಕ್ಕೆ ಯಾವುದೇ ಹುಳಹುಪ್ಪಟ್ಟೆ ಬರದ ಕಾರಣ ಬಹುತೇಕವಾಗಿ ಈ 
ಮರವನ್ನು ದೇವರ ಸಣ್ಣ ಸಣ್ಣ ಮೂರ್ತಿಗಳನ್ನು ತಯಾರಿಸಲು ಬಳಸುತ್ತಾರೆ. 


ಇನ್ನು ಔಷಧೀಯ ಗುಣಗಳುಳ್ಳ ನೇರಳೆ ಮರದಿಂದ ಮಧುಮೇಹಿಗಳಿಗೆ ಮರದಿಂದ ಮಾಡುವ 
ಆರೋಗ್ಯಕರ ಲೋಟವನ್ನು ತಯಾರಿಸುತ್ತಾರೆ. ಅಂತೆಯೇ ಗೊಬ್ಬಳಿ ಮರದಿಂದ ಕುಡಲಿನ ಹಿಡಿಕೆ, ಗರಡಿ ಮನೆಗೆ 
ಅವಶ್ಯಕವಾಗಿರುವ ಡಂಬಲ್ಸ್‌ಗಳನ್ನು ಮಾಡುತ್ತಾರೆ. ಇನ್ನು ಕೆಲವೊಮ್ಮೆ ಹೊನ್ನೆ ಮರವನ್ನೂ ಸಹ ಬಳಸುತ್ತಾರೆ. 


115 


ಇನ್ನು ಬೊಂಬೆಗಳ ತಯಾರಿಕಗೆ ಬಳಸುವ ಮರಗಳು ಸ್ಥಳೀಯವಾಗಿ ಶೇ. 88ರಷ್ಟು ದೊರೆಯುತ್ತವೆ. 


ಉಳಿದವುಗಳನ್ನು ಅನ್ಯ ಊರುಗಳಿಂದ ತರಿಸಲಾಗುತ್ತದೆ. 


ಮರಗಳು ಸ್ಥಳೀಯವಾಗಿ ದೊರೆಯುವ ಪ್ರಮಾಣ 


೫ ಹೌದು ಹ್ಹ ಇಲ್ಲ 


12% 


ಹಾಗೆಯೇ ಮರಗಳ ವಯೋಮಿತಿಯ ಮೇಲೆ ಮರದ ಉತ್ಪನ್ನಗಳ ಬಾಳಿಕೆಯು ಅವಲಂಬಿತವಾಗಿದ್ದು 


ಅವುಗಳ ಶೇಕಡವಾರು ಪ್ರಮಾಣವನ್ನು ಗಮನಿಸುವುದು ಸಹ ಮುಖ್ಯವೇ. 


ವಸ್ತುಗಳು ಬಾಳಿಕೆ ಬರಲು ಮರದ ವಯೋಮಿತಿ ) 


ಹ! ವರ್ಷ ಹ5ವರ್ಷ ಇಂತಿಷ್ಟು ಎಂಬ ನಿಯಮವಿಲ್ಲ 


ಸ 


ಮರಗಳನ್ನು ಒಮ್ಮೆ ಕಡಿದರೆ ಅವುಗಳನ್ನು ಮರುಬಳಸಲು ಸಾಕಷ್ಟು ಸಮಯ ಬೇಕಾಗುತ್ತದೆ. ನಿರ್ದಿಷ್ಟ 
ಸಮಯದ ನಂತರವಷ್ಟೇ ಆ ಮರಗಳನ್ನು ಬೊಂಬೆಗಳ ಉತ್ಸನ್ನಗಳ ತಯಾರಿಕೆಗೆ ಮರು ಬಳಕೆ 
ಮಾಡಿಕೊಳ್ಳಬಹುದು. ಸಾಮಾನ್ಯವಾಗಿ 1 ಅಥವಾ 2 ವರ್ಷದ ನಂತರ ಮರಗಳನ್ನು ಮತ್ತೆ ಬಳಸಲು 


116 


ತೊಡಗುತ್ತಾರಾದರೂ ಕನಿಷ್ಠ ಐದು ವರ್ಷಗಳ ಬಳಿಕ ಕಡಿದ ಮರವನ್ನು ಮರು ಬಳಸಿದರೆ ಅವುಗಳಿಂದ 
ತಯಾರಾಗುವ ಉತ್ಪನ್ನಗಳ ಉತ್ತಮ ಗುಣಮಟ್ಟದ್ದಾಗಿರುತ್ತದೆ ಮತ್ತು ದೀರ್ಪ ಕಾಲ ಬಾಳಿಕೆ ಬರುತ್ತದೆ ಎಂಬುದು 


ಈ ಸಂಶೋಧನೆಯಿಂದ ವೇದ್ಯವಾಗಿರುವ ಸಂಗತಿ. 
ಕಡಿದ ಮರವನ್ನು ಮರು ಉಪಯೊಗಿಸಲು ಬೇಕಿರುವ ಸಮಯ 
5 ವರ್ಷ ಮೇಲ EEE 
2 ವರ್ಷದಿಂದ 5 ವರ್ಷ ಸಹ 


6 ತಿಂಗಳಿಂದ 2 ವರ್ಷ 


0 10 20 30 40 50 60 


ಹೀಗೆ ಚನ್ನಪಟ್ಟಣದ ಕರಕುಶಲ ಉದ್ಯಮದ ಏಳ್ಗೆಯಲ್ಲಿ, ಉತ್ಪನ್ನಗಳ ವೈವಿಧ್ಯತೆಯಲ್ಲಿ ಅನೇಕ ಮರಗಳ 


ಪಾತ್ರವಿದ್ದು ಅವುಗಳ ಲಭ್ಯತೆಯ ಮೇಲೆ ಉದ್ಯಮದ ಯಶಸ್ಸು ನಿಂತಿರುವುದು ಸ್ಪಟಿಕದಷ್ಟೇ ಸತ್ಯ. 


4.2 ಚನ್ನಪಟ್ಟಣದ ಬೊಂಬೆಗಳ ತಯಾರಿಕೆಯ ವಿಧಾನಗಳು 
ಚನ್ನಪಟ್ಟಣದ ಬೊಂಬೆಗಳ ವೈಶಿಷ್ಟ್ಯತೆಯಲ್ಲಿ ಅವುಗಳ ತಯಾರಿಕೆಯ ವಿಧಾನವೂ ಸೇರಿದೆ. ಬೊಂಬೆಗಳ 
ತಯಾರಿಕಾ ಉದ್ಯಮ ಪ್ರಪಂಚದಾದ್ಯಂತ ಇದೆಯಾದರೂ ಒಂದೊಂದು ಭಾಗದಲ್ಲಿ ಒಂದೊಂದು ಬಗೆಯಲ್ಲಿ 
ಬೊಂಬೆಗಳನ್ನು ತಯಾರಿಸುವ ವಿಧಾನಗಳಿವೆ. ಈ ವಿಧಾನಗಳು ಆಯಾ ಭಾಗದ ಕುಶಲತೆ, ಆಧುನಿಕತೆ, ತಿಳುವಳಿಕೆ 


ಮತ್ತು ಸಾಮಗ್ರಿಗಳ ಲಭ್ಯತೆಯನ್ನು ಅವಲಂಬಿಸಿರುವುದು ನಿಜ. 


ಅಂತೆಯೇ ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲೂ ತಯಾರಿಕಾ ವಿಧಾನಗಳಿದ್ದು ಅವುಗಳು 
ಬೇರೆಡೆಗಿಂತ ಭಿನ್ನವಾಗಿರುವುದು ಗಮನಿಸಬೇಕಾದ ಅಂಶ. ಇಲ್ಲಿನ ಉತ್ಪನ್ನಗಳಿಗೆ ಬಳಸುವ ಮರಗಳ ವಿಭಿನ್ನತೆಗೂ 
ಉತ್ಪನ್ನಗಳ ತಯಾರಿಕಾ ವಿಧಾನಕ್ಕೂ ನೇರ ಸಂಬಂಧಗಳಿವೆ. ಹಾಗಾಗಿಯೇ ಒಂದೊಂದು ಮರವನ್ನು ಬೇರೆ ಬೇರೆ 
ರೀತಿಯಲ್ಲಿ ಹದಗೊಳಿಸಿ ಬೊಂಬೆ ಉತ್ಸನ್ನಗಳನ್ನು ತಯಾರಿಸಲಾಗುತ್ತದೆ. 


ಚನ್ನಪಟ್ಟಣದ ಬೊಂಬೆಗಳ ತಯಾರಿಕಾ ವಿಧಾನಗಳತ್ತ ದೃಷ್ಟಿ ಹರಿಸುವ ಮುನ್ನ ಆ ಉತ್ಪನ್ನಗಳ 
ತಯಾರಿಕೆಗೆ ಬಳಸುವ ಸಾಧನಗಳನ್ನು ಗಮನಿಸುವುದು ಮುಖ್ಯ. ಸಾವಿರಾರು ತರಹದ ಉತ್ಪನ್ನಗಳನ್ನು 


117 


ತಯಾರಿಸುವ ಈ ಉದ್ಯಮದಲ್ಲಿ ಮಾನವ ಚಾಲಿತ ಲೇತ್‌ಗಳು, ವಿದುತ್‌ ಚಾಲಿತ ಲೇತ್‌ಗಳು, ಡೀಸಲ್‌ 


ಲೇತ್‌ಗಳು ಮತ್ತು ಪಟಿಗಳನ್ನು ಪ್ರಧಾನವಾಗಿ ಬೊಂಬೆಗಳ ತಯಾರಿಕೆಗೆ ಬಳಸುತ್ತಾರೆ. 


ಪಟ್ರ 

ಬೊಂಬೆಗಳ ಉತ್ಪನ್ನಗಳ ತಯಾರಿಕೆಗೆ ಬಳಸುವ ಪಮುಖ ಸಾಧನಗಳಲ್ಲಿ ಪಟ್ರಿ ಸಹ ಒಂದು. ಇದು ದೊಡ್ಡ 
ಯಂತ್ರವಲ್ಲ, ಹುಳಿ ಹಗ್ಗ ಬೈರಿಗೆಯನ್ನು ಬಳಸಿ ಅದನ್ನು ಆಚಾರಿಗಳ ಬಳಿಯಲ್ಲಿ ಕೂಡಿಸಿಕೊಳ್ಳುತ್ತಾರೆ. ಆ ನಂತರ ಈ 
ಪಟಿಯಲ್ಲಿ ಕಾರ್ಯ ನಿರ್ವಹಿಸುತ್ತಾರೆ. ಆನಂತರ ಹಳ್ಳಿಗಾಡೇ ಹೆಚ್ಚಿರುವ ಚನ್ನಪಟ್ಟಣ ತಾಲ್ಲೂಕಿನಲ್ಲಿರುವ 
ಕುಶಲಕರ್ಮಿಗಳು ಆರ್ಥಿಕವಾಗಿ ಅಷ್ಟೇನೂ ಶ್ರೀಮಂತರಲ್ಲ, ಎಲ್ಲರಿಗೂ ಲೇತ್‌ ಅನ್ನು ಖರೀದಿಸುವ ಸಾಮರ್ಥ್ಯವಿಲ್ಲ. 


ಹಾಗಾಗಿ ಅವರೆಲ್ಲರೂ ಈ ಪಟ್ಟಿಯನ್ನು ಹೆಚ್ಚಾಗಿ ಬಳಸುತ್ತಾರೆ. 


ಪಟಿಯನ್ನು ಬಳಸಿ ಬೊಂಬೆ ಉತ್ಪನ್ನಗಳನ್ನು ತಯಾರಿಸುವವರ ಪ್ರಮಾಣ ಶೇ. 29.41ರಷ್ಟಿದ್ದು ಪಟಿಯಿಂದ 
ತಯಾರಿಸಿದ ಬೊಂಬೆಗಳನ್ನು ಹೋಲ್‌ಸೇಲ್‌ ಅಂಗಡಿಗಳಿಗೆ ಮಾರಾಟ ಮಾಡುತ್ತಾರೆ. ಬುಗುರಿ, ಸರ, ಕೀಬಂಚ್‌, 
ಕಾರ್‌ಸೀಟ್‌ಮಣಿಗಳು ಮತ್ತು ವಿಷಲ್‌ಗಳನ್ನು ಸಾಮಾನ್ಯವಾಗಿ ಪಟ್ರಿ ಬಳಸಿ ತಯಾರಿಸಲಾಗುತ್ತದೆ. ಪಟ್ಟಿಯಲ್ಲಿ ಕೆಲಸ 
ಮಾಡಲು ಶಾಂತ ಹಾಗೂ ಏಕಾಗ್ರತ ಮನಸ್ಸು ಅತಿ ಅವಶ್ಯಕವಾಗಿದೆ. ಮನಸ್ಸು ಏಕಾಗ್ರತೆ ಕಳೆದುಕೊಂಡಲ್ಲಿ 
ಅನಾಹುತಗಳಾಗುವ ಸಂಭವಗಳು ಇರುತ್ತವೆ. 


ಬೊಂಬೆಗಳ ಉತ್ಪಾದನೆಯಲ್ಲಿ ಬಳಸುವ ಸಾಧನಗಳು 


೫ ಪಟಿಯಿಂದ 
೫ ಲೇತ್‌ನಿಂದ 


೫ ಕೈಯಿಂದ 


118 


ಲೇತ್‌'ಗಳು 
ಬೊಂಬೆ ಉದ್ಯಮದಲ್ಲಿ ಲೇತ್‌ಗಳ ಬಳಕೆ ಸರ್ವೇಸಾಮಾನ್ಯ. ಲೇತ್‌ಗಳು ವೇಗವಾಗಿ ಕಾರ್ಯನಿರ್ವಹಿಸಲು 
ಸಹಕಾರಿಯಾಗಿವೆ. ತಾಲ್ಲೂಕಿನಲ್ಲಿ ಶೇ. 67.62ರಷ್ಟು ಕುಶಲಕರ್ಮಿಗಳು ಬೃಹತ್‌ ಗಾತ್ರದ ಯಂತ್ರವಾಗಿರುವ ಲೇತ್‌ನಲ್ಲಿ 


ಕಾರ್ಯನಿರ್ವಹಿಸುತ್ತಾರೆ. 


ಲೇತ್‌ಗಳನ್ನು ಬಳಸಿ ಯಾವುದೇ ವಸ್ತುಗಳನ್ನು ತಯಾರಿಸಬಹುದಾಗಿದೆ. ಬಹುತೇಕವಾಗಿ ಮಕ್ಕಳ ಆಟಿಕೆಗಳು, 
ತೇಡಾ ವಸ್ತುಗಳು, ಗೃಹಾಲಂಕಾರದ ವಸ್ತುಗಳು, ದೇವರ ಮೂರ್ತಿಗಳನ್ನು ಉತ್ಪಾದಿಸುತ್ತಾರೆ. ಲೇತ್‌ಗಳಲ್ಲೂ ಮೂರು 
ವಿಧವಿದೆ. 1. ಮಾನವ ಚಾಲಿತ ಲೇತ್‌ಗಳು, 2. ವಿದ್ಯುತ್‌ ಚಾಲಿತ ಲೇತ್‌ಗಳು ಹಾಗೂ 3. ಡೀಸೆಲ್‌ ಲೇತ್‌ಗಳು. 


ಮಾನವ ಚಾಲಿತ ಲೇತ್‌ಗಳಲ್ಲಿ ಬೊಂಬೆಗಳ ವಿವಿಧ ಭಾಗಗಳನ್ನು ಜೋಡಿಸುವಿಕೆ, ಬಣ್ಣ ಹಾಕುವಿಕೆ ಮತ್ತು 
ಮಣಿಗಳಿಂದ ಕಾರ್‌ಸೀಟ್‌ಗಳನ್ನು ಮಾಡುವಿಕೆಯಂತಹ ಕೆಲಸಗಳನ್ನು ನಿರ್ವಹಿಸಬಹುದು. ವಿದ್ಯುತ್‌ ಲೇಶ್‌ಗಳಲ್ಲಿ 
ತರಹೇವಾರಿ ಉತ್ಸನ್ನಗಳನ್ನು ತಯಾರಿಸಬಹುದಾದರೂ ಗ್ರಾಮೀಣ ಭಾಗದಲ್ಲಿ ಆಗಿಂದ್ಲಾಗ್ಗೆ ವಿದ್ಯುತ್‌ 
ಕೈಕೊಡುವುದರಿಂದ ಬಹಳಷ್ಟು ತೊಂದರೆಯಾಗುತ್ತದೆ. ಡೀಸಲ್‌ ಲೇತ್‌ಗಳು ಅಲ್ಲಲ್ಲಿ ಬಳಕೆಯಲ್ಲಿದ್ದು ಡೀಸಲ್‌ 
ನೆರವಿನಿಂದ ಕಾರ್ಯನಿರ್ವಹಿಸುತ್ತವೆ. ಡೀಸಲ್‌ ಬೆಲೆ ದುಬಾರಿಯಾಗಿರುವುದರಿಂದ ಡೀಸಲ್‌ ಲೇತ್‌ಗಳನ್ನು ಬಳಸಿ 
ಬೊಂಬೆಗಳನ್ನು ಉತ್ಪಾದಿಸಿದರೆ ಉತ್ಪಾದನಾ ವೆಚ್ಚ ಹೆಚ್ಚಾಗುವುದರಿಂದ ತೀರಾ ಅಪರೂಪಕ್ಕೆ ಮಾತ್ರ ಈ ಯಂತ್ರವನ್ನು 
ಬಳಸಿ ಸಾಕಷ್ಟು ಉತ್ತನ್ನಗಳನ್ನು ತಯಾರಿಸಲಾಗುತ್ತದೆ. 


ತಯಾರಿಕಾ ವಿಧಾನಗಳು 

ಬೊಂಬೆಗಳ ತಯಾರಿಕೆ ಸುಲಭಸಾಧ್ಯವಾದುದಲ್ಲ. ಕರಾರುವಾಕ್‌ತನ, ಅಪಾರ ಪರಿಶ್ರಮ, ತಾಳ್ವೆ ಸಹನೆ 
ಮತ್ತು ಕಲೆಗಾರಿಕೆ ಬಹಳ ಮುಖ್ಯ. ಮರವನ್ನು ಗುರುತಿಸಿ ಖರೀದಿಸುವುದರಿಂದ ಹಿಡಿದು ಅವುಗಳನ್ನು ಕತ್ತರಿಸಿ 
ತಂದು ಕಲಾಕೃತಿಯಾಗಿಸುವರೆಗೆ ಅನೇಕ ಹಂತಗಳಲ್ಲಿ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಪ್ರತಿ ಹಂತದಲ್ಲೂ ಶ್ರಮ 
ಮತ್ತು ಪ್ರತಿಭೆಯ ಬಳಕೆ ಅನಿವಾರ್ಯವಾಗಿದೆ. 


ಚನ್ನಪಟ್ಟಣ ಮತ್ತು ಆಸುಪಾಸಿನ ಬಡಾಮಕನ್‌. ಎಲೆಕೇರಿ, ಧಾರೆಕೇರಿ ಮತ್ತಿತರೆಡೆಗಳಲ್ಲಿ ತಯಾರಾಗುವ 
ಬೊಂಬೆಗಳ ತಯಾರಿಕಗೆ ಅಗತ್ಯವಾಗಿ ಬೇಕಾದ ಆಲೆಮರ ಈ ಸ್ಥಳಗಳ ಸುತ್ತಮುತ್ತಲೇ ಧಾರಾಳವಾಗಿ 
ದೊರೆಯುತ್ತದೆ. ಕರಕುಶಲ ಕಲೆಗಾರರು ಈ ಮರಗಳನ್ನು ಗುರುತಿಸಿದ ಬಳಿಕ ಅವುಗಳನ್ನು ಕಡಿಯಲು 
ಸೂಚಿಸುತ್ತಾರೆ. ಮರಗಳನ್ನು ಕಡಿದು ಅದನ್ನು ಗಾಳಿಯಲ್ಲಿ ಮೂರು ತಿಂಗಳ ಕಾಲ ಒಣಗಿಸಲಾಗುತ್ತದೆ. 


119 


ಆನಂತರ ಮರದ ರೆಂಬೆಕೊಂಬೆಗಳನ್ನು ಕಡಿದು ತಂದು ತಾವು ತಯಾರಿಸಲು ಉದ್ದೇಶಿಸಿರುವ ಬೊಂಬೆ 
ಮತ್ತಿತರ ವಸ್ತುಗಳ ಆಕಾರ ಮತ್ತು ಪ್ರಮಾಣಕ್ಕೆ ಅನುಗುಣವಾದ ಅಳತೆಯಲ್ಲಿ ಮರವನ್ನು ಮತ್ತೆ ಕತ್ತರಿಸಿ ಪತ್ವೇಕ 
ತುಂಡುಗಳನ್ನು ಮಾಡಿಕೊಳ್ಳುತ್ತಾರೆ. ಬಳಿಕ ಈ ತುಂಡಗಳನ್ನು ಚೆನ್ನಾಗಿ ಒಣಗಲು ಬಿಡುತ್ತಾರೆ. ಆ ತುಂಡುಗಳು 
ಚೆನ್ನಾಗಿ ಒಣಗಿ ಅವು ಕರಕುಶಲ ವಸ್ತುಗಳ ತಯಾರಿಕೆಗೆ ಸಿದ್ಧವಾಗಿದೆ ಎನಿಸಿದ ಮೇಲೆ ಅವುಗಳನ್ನು ಬಳಸುವ 
ಪ್ರಕ್ರಿಯೆ ಆರಂಭವಾಗುತ್ತದೆ. 


ಬೊಂಬೆಗಳಿಗೆ ಬಳಸುವ ಅರಗಿನ ಮರಗಳನ್ನು ಉದ್ದೇಶಿತ ಬೊಂಬೆಗಳ ತಯಾರಿಕೆಗೆ ಅನುಗುಣವಾಗಿ 
ಕತ್ತರಿಸಿಕೊಂಡು ಅದಕ್ಕೆ ಲೇತ್‌ಗಳ ಸಹಾಯದಿಂದ ನಿರ್ದಿಷ್ಟ ಆಕಾರ, ರೂಪಗಳನ್ನು ನೀಡಲಾಗುತ್ತದೆ. ಆನಂತರ 
ಅರಗಿನ ಬಿಲ್ಲೆಗಳನ್ನು ಇದ್ದಿಲಿನ ಆಅಗಿಷ್ಠಿಕೆಯ (ಕಡಿಮೆ ಶಾಖದೊಂದಿಗೆ) ಮೇಲೆ ಹಿಡಿದು ಕರಗಿಸಲಾಗುತ್ತದೆ. ಅದು 
ರಬ್ದರಿನಂತೆ ಮೃದುವಾಗಿ ಯಾವುದೇ ಆಕಾರಕ್ಕೆ ತಿರುಗುವಂತಾದಾಗ ಅದಕ್ಕೆ ಬೇಕಾದ ಬಣ್ಣವನ್ನು ಸೇರಿಸಿ 
ದಪ್ಪನೆಯ ಕಡ್ಡಿಗಳನ್ನಾಗಿ ಮಾಡಿಕೊಳ್ಳಲಾಗುತ್ತದೆ. 


ಲೇತ್‌ಗಳ ಮೇಲೆ ತಿರುಗುತ್ತಿರುವ ವಸ್ತುಗಳ ಮೇಲೆ ಅರಗಿನ ಕಡ್ಡಿಗಳನ್ನು ಹಿಡಿಯಲಾಗುತ್ತದೆ. ಲೇತ್‌ 
ತಿರುಗುತ್ತಿರುವಾಗ ಅದರ ಘರ್ಷಣೆಯಿಂದ ಉಂಟಾಗುವ ಬಿಸಿಯಿಂದ ಅದು ಕರಗಿ ಆ ವಸ್ತುವಿನ ಮೇಲೆ 
ಸಮನಾಗಿ ಪಸರಿಸಿಕೊಳ್ಳುವುದು. ಇದೇ ಮಾದರಿಯಲ್ಲಿ ಒಂದಕ್ಕಿಂತ ಹೆಚ್ಚು ಬಣ್ಣಗಳನ್ನು ಬಳಸಬಹುದಾಗಿದೆ. 
ಆನಂತರ ಅದರ ಮೇಲೆ ಎಣ್ಣೆ ಸವರಿ ತಾಳೆಯ ಎಲೆಯಿಂದ ಉಜ್ಜಿ ಹೊಳಪು ಬರುವಂತೆ ಮಾಡುತ್ತಾರೆ. ಈ 
ತಯಾರಿಕಾ ವಿಧಾನದಲ್ಲಿ ತರಬೇತಿ ನೀಡಲೆಂದೇ ಚನ್ನಪಟ್ಟಣದಲ್ಲಿ ಸುಮಾರು ಐದು ತರಬೇತಿ ಕೇಂದ್ರಗಳಿರುವುದು 


ವಿಶೇಷ. 


ಈ ತರಬೇತಿ ಕೇಂದ್ರಗಳಲ್ಲಿ ತರಬೇತುಗೊಂಡವರು ತಾಲ್ಲೂಕಿನಾದ್ಯಂತ ನೆಲೆಸಿದ್ದಾರೆ. ಮರಗಳನ್ನು 
ಕತ್ತರಿಸುವ, ಹದಗೊಳಿಸುವ, ಸಂಸ್ಕರಿಸುವ ಹಾಗೂ ಬೇಕಾದ ರೂಪಕ್ಕೆ ಪರಿವರ್ತಿಸುವ ಸಾಕಷ್ಟು ಕುಶಲಕರ್ಮಿಗಳು 
ತಾಲ್ಲೂಕಿನಾದ್ಯಂತ ಇದ್ದಾರೆ. ಹಾಗೆಯೇ ತಯಾರಾದ ಬೊಂಬೆಗಳಿಗೆ ಬಣ್ಣ ಹಾಕುವವರು, ಹೊಳಪು 
ನೀಡುವವರು, ಪ್ಯಾಕ್‌ ಮಾಡುವವರು ಮತ್ತು ಮಾರಾಟ ಮಾಡುವವರ ದೊಡ್ಡ ಪಡೆಯೇ ಇದ್ದು ಅವರೆಲ್ಲರ 
ಪರಿಶ್ರಮದ ಮೇಲೆ ಚನ್ನಪಟ್ಟಣದ ಕರಕುಶಲ ಉದ್ಯಮ ಅರಳಿ ಬೆಳೆದು ನಳನಳಿಸುತ್ತಿದೆ. 


120 


4.3 ಬೊಂಬೆಗಳ ಉತ್ಪಾದನೆಯಲ್ಲಿನ ನೈಸರ್ಗಿಕತೆ 
ಬೊಂಬೆಗಳು ನೋಡಲು ಅಂದ-ಚೆಂದವಾಗಿದ್ದರಷ್ನೇ ಸಾಲದು. ಅವುಗಳು ಯಾವುದೇ ಅಪಾಯ 
ತರದಂತಿರುವುದೂ ಬಹಳ ಮುಖ್ಯ. ಆಧುನಿಕ ಯುಗದಲ್ಲಿ ಕುಡಿಯುವ ನೀರು, ಸೇವಿಸುವ ಆಹಾರ, ಗಾಳಿ 
ಎಲ್ಲವೂ ಕಲುಷಿತಗೊಂಡಿದ್ದು ಮಾನವನ ಆರೋಗ್ಯಕ್ಕೆ ಸವಾಲೊಡ್ತುತ್ತಿವೆ. 


ಪ್ರತಿ ಆಹಾರ-ವಸ್ತುವಿನಲ್ಲೂ ರಾಸಾಯನಿಕಗಳ ಬಳಕೆ ಹೇರಳವಾಗಿದ್ದು ಅವುಗಳಿಂದಾಗಿ ಅನೇಕ ಬಗೆಯ 
ರೋಗಗಳು ತಗುಲುತ್ತಿವೆ. ಇದಕ್ಕೆ ಬೊಂಬೆಗಳು ಸಹ ಹೊರತಾಗಿಲ್ಲ. ಚೀನಾದ ಪ್ಲಾಸ್ಟಿಕ್‌ ಮತ್ತು ರಬ್ಬರ್‌ 
ಬೊಂಬೆಗಳಿಗೆ ಬಳಸುವ ರಾಸಾಯನಿಕಗಳು ಅತಿ ಅಪಾಯಕಾರಿಯಾಗಿದ್ದು ಅನಾರೋಗ್ಯವನ್ನು 
ತರಬಲ್ಲವುಗಳಾಗಿವೆ. ಹಾಗಾಗಿ ಪೋಷಕರು ಮಕ್ಕಳಿಗೆ ಬೊಂಬೆಗಳನ್ನು ಖರೀದಿಸುವ ಮುನ್ನ ಎಚ್ಚರ ವಹಿಸುತ್ತಾರೆ. 
ಮಕ್ಕಳು ಬೊಂಬೆಗಳೂ ಸೇರಿದಂತೆ ಸಿಕ್ಕಸಿಕ್ಕ ವಸ್ತುಗಳನ್ನು ಬಾಯಿಗೆ ಇಟ್ಟುಕೊಳ್ಳುವ ಅಭ್ಯಾಸ ಹೊಂದಿರುವುದರಿಂದ 
ರಾಸಾಯನಿಕಗಳನ್ನು ಬಳಸಿರುವ ಬೊಂಬೆಗಳನ್ನು ಬಾಯಿಗೆ ಇಟ್ಟುಕೊಂಡರೆ ಅವು ಮಕ್ಕಳ ಆರೋಗ್ಯದ ಮೇಲೆ 
ದುಷ್ಪರಿಣಾಮ ಬೀರುವುದು ಖಂಡಿತ. ಇದರಿಂದಾಗಿ ಮಕ್ಕಳು ಅನೇಕ ಬಗೆಯ ಕಾಯಿಲೆಗಳಿಗೆ ತುತ್ತಾಗುವ 
ಸಾಧ್ಯತೆಗಳು ಇಲ್ಲದಿಲ್ಲ. ಆದರೆ, ಚನ್ನಪಟ್ಟಣದ ಬೊಂಬೆಗಳ ವಿಚಾರದಲ್ಲಿ ಆ ಆತಂಕ ಅನವಶ್ಯಕ. 


ಚನ್ನಪಟ್ಟಣದ ಬೊಂಬೆಗಳು ಬೇರೆ ಭಾಗದ ಬೊಂಬೆಗಳಿಗಿಂತಲೂ ಕೇವಲ ಸ್ವರೂಪ, ವಿನ್ಯಾಸ, ಕೆತ್ತನೆ 
ಮತ್ತು ಕಲೆಗಾರಿಕೆಯಲ್ಲಷ್ಟೇ ಭಿನ್ನವಾಗಿಲ್ಲ ಜೊತೆಗೆ ಅವುಗಳ ತಯಾರಿಕೆಯಲ್ಲಿ ಅನುಸರಿಸಲಾಗುವ ನೈಸರ್ಗಿಕ 
ತೆಮಗಳಿಂದಲೂ ವಿಭಿನ್ನವಾಗಿವೆ ಮತ್ತು ಆರೋಗ್ಯ ಪೂರ್ಣವಾಗಿವೆ. 


ತರಕಾರಿ ಜನ್ಯ ಬಣ್ಣ 

ಚನ್ನಪಟ್ಟಣ ಕರಕುಶಲ ಉದ್ಯಮದಲ್ಲಿ ತಯಾರಾಗುವ ಬೊಂಬೆಗಳಿಗೆ ರಾಸಾಯನಿಕ ಬಣ್ಣಗಳನ್ನು ಬಳಕೆ 
ಮಾಡುವುದೇ ಇಲ್ಲ. ವಿವಿಧ ತರಕಾರಿಗಳಿಂದ ತಯಾರಿಸಲ್ಲಡುವ ಬಣ್ಣಗಳನ್ನು ಖರೀದಿಸಿ ತರುವ ಕುಶಲಕರ್ಮಿಗಳು 
ಮತ್ತು ಉದ್ಯಮಿಗಳು ಅವುಗಳನ್ನಷ್ಟೇ ಬಳಸುತ್ತಾರೆ. ತರಕಾರಿ ಜನ್ಯ ಬಣ್ಣಗಳಿಂದ ಲೇಪಿಸಲ್ಲಟ್ಟಿರುವ ಬೊಂಬೆಗಳನ್ನು 
ಮಕ್ಕಳು ಬಾಯಿಗಿಟ್ಟುಕೊಂಡರೂ ಯಾವುದೇ ಅನಾರೋಗ್ಯಕರ ಸಮಸ್ಯೆ ಉದ್ದವಿಸುವುದಿಲ್ಲ. ಚನ್ನಪಟ್ಟಣದಲ್ಲಿರುವ 
ಕುಮಾರ್‌ ಎಂಬುವವರ ಅಂಗಡಿಯಲ್ಲಿ ಅರಗನ್ನು ತಂದು ಕಾಯಿಸಿ ತಮಗೆ ಬೇಕಾದ ಆಕಾರಕ್ಕೆ ಮಾಡಿಕೊಂಡು 
ತಮಗೆ ಅವಶ್ಯಕವಿರುವ ರೀತಿಯಲ್ಲಿ ಬಣ್ಣವನ್ನು ತಯಾರಿಸಿ ಕೊಳ್ಳುತ್ತಾರೆ. 


121 


ಈ ಬಣ್ಣಗಳು ನಾವೀನ್ಯತೆಯಿಂದ ಕೂಡಿದ್ದು ಮಕ್ಕಳ ಮೇಲೆ ಯಾವುದೇ ದುಷ್ನರಿಣಾಮ 
ಬೀರುವುದಿಲ್ಲದಿರುವುದು ನಿಜಕ್ಕೂ ಶ್ಲಾಘನೀಯ ಸಂಗತಿಯಾಗಿದೆ. ಚನ್ನಪಟ್ಟಣದ ಕುಶಲಕರ್ಮಿಗಳು ಬಣ್ಣದ 
ಬಳಕೆಯಲ್ಲಿಯೂ ವೈಚಾರಿಕತೆಯನ್ನು ಹೊಂದಿದ್ದರೆಂಬುದಕ್ಕೆ ಇದುವೇ ಜ್ವಲಂತ ಸಾಕ್ಷಿಯಾಗಿದೆ. 


ತಾಳೆಗರಿ 

ಚನ್ನಪಟ್ಟಣದ ಯಾವುದೇ ಮರದ ಉತ್ಸ್ತನಗಳ ತಯಾರಿಕೆಯ ಕೊನೆಯ ಹಂತದಲ್ಲಿ ತಾಳೆಗರಿಯನ್ನು 
ಬಳಸುವುದು ಬಹುಮುಖ್ಯವಾದುದಾಗಿದೆ. ತಾಳೆಗರಿಯಿಂದ ಮರದ ಉತ್ಪನ್ನಗಳನ್ನು ಚೆನ್ನಾಗಿ ಉಜ್ಜಿ ಅದಕ್ಕೆ 
ಹೊಳಪನ್ನು ನೀಡಲಾಗುತ್ತದೆ. ತಾಳೆಗರಿ ಬಳಕೆಯಿಂದ ಮರದ ಉತ್ಪನ್ನಗಳಿಗೆ ಹೊಳಪು ಬರುವುದಷ್ಟೇ ಅಲ್ಲದೆ, 
ಅದು ಆರೋಗ್ಯಕರವಾಗಿಯೂ ಇರುತ್ತದೆ. ಈ ತಾಳೆಗರಿಯನ್ನು ಇಲ್ಲಿನ ಕುಶಲಕರ್ಮಿಗಳು ದೂರದ ಮಂಡ್ಯ 
ಜಿಲ್ಲೆಯ ಕೆ.ಎಂ.ದೊಡ್ಡಿಯ ಬಳಿಯ ಬಸವನದೇವಸ್ಥಾನದ ಬಳಿಗೆ ಹೋಗಿ ತರುತ್ತಾರೆ. 


ಈ ಹಿಂದೆ ಚಿಕ್ಕರಸಿನಕೆರೆಯ ವ್ಯಕ್ತಿಯೊಬ್ಬರು ತಾವೇ ತಾಳೆಗರಿಯನ್ನು ತಂದು ಚನ್ನಪಟ್ಟಣದ ಕರಕುಶಲ 
ಕಾರಾನೆಯ ಮಾಲೀಕರು ಮತ್ತು ಕುಶಲಕರ್ಮಿಗಳಿಗೆ ಮಾರುತ್ತಿದ್ದರಂತೆ. ಆದರೆ, ಆನಂತರ ಆ ವ್ಯಕ್ತಿ 
ತೀರಿಕೊಂಡಿದ್ದರಿಂದ ಈಗ ಕುಶಲಕರ್ಮಿಗಳು ಮತ್ತು ಮಾಲೀಕರೇ ಖುದ್ದಾಗಿ ಆ ಭಾಗಕ್ಕೆ ತೆರಳಿ ತಾಳೆಗರಿಯನ್ನು 
ತರುತ್ತಾರೆ. ಆ ತಾಳೆಗರಿಯನ್ನು ಹಾಳಾಗದಂತೆ ಜೋಪಾನವಾಗಿಟ್ಟು ಶುಚಿಯಲ್ಲಿರುವಾಗಲೇ ಮರದ ಉತ್ಪನ್ನಗಳ 
ಹೊಳಪಿಗಾಗಿ ಬಳಸುತ್ತಾರೆ. ತಾಜಾತನ ಮತ್ತು ಶುದ್ಧ ನೈಸರ್ಗಿಕವಾದ ತಾಳಗರಿಯನ್ನು ಬಳಸುವುದರಿಂದ 
ಬೊಂಬೆಗಳು ಹೊಳಪಿನಿಂದಲೂ ಆರೋಗ್ಯಕರ ದೃಷ್ಟಿಯಿಂದಲೂ ಉತ್ತಮವಾಗಿರುತ್ತವೆ. 


ಚನ್ನಪಟ್ಟಣ ಹೊರತುಪಡಿಸಿ ಬೇರೆಡೆ ತಯಾರಾಗುವ ಬೊಂಬೆ ಇಲ್ಲವೆ ಮರದ ಉತ್ಪನ್ನಗಳಲ್ಲಿ ಈ 
ಪರಿಯ ನೈಸರ್ಗಿಕತೆಯನ್ನು ಕಾಣಲು ಸಾಧ್ಯವಿಲ್ಲದಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೆಲ ಕುಶಲಕರ್ಮಿಗಳು ಅರಗಿನ 
ಬೆಲೆ ಏರಿಕೆಯಿಂದ ತತ್ತರಿಸಿ ರಾಸಾಯನಿಕ ಬಣ್ಣಗಳನ್ನು ಬಳಸಲು ಶುರು ಮಾಡಿದ್ದು ಅಂತಹ ಉತ್ಪನ್ನಗಳು 
ಮಾರುಕಟ್ಟೆಯಲ್ಲಿ ಮಾರಾಟದಲ್ಲೂ ಹಿಂದೆ ಬಿದ್ದಿರುವುದನ್ನು ಗಮನಿಸಿದಾಗ ಜನಸಾಮಾನ್ಯರು ನೈಸರ್ಗಿಕ 
ಅಂಶಗಳುಳ್ಳ ಬೊಂಬೆಗಳ ಬಳಕೆಯನ್ನು ಧ್ಧನಿಸುತ್ತದೆ. ಈ ಕಹಿ ಅನುಭವದಿಂದ ಎಚ್ಚತ್ತಿರುವ ಚನ್ನಪಟ್ಟಣದ 
ಕುಶಲಕರ್ಮಿಗಳು ರಾಸಾಯನಿಕ ಬಣ್ಣಗಳ ಬಳಕೆಯ ತಾತ್ನಾಲಿಕ ಕ್ರಮಕ್ಕೆ ವಿದಾಯ ಹೇಳಿ ಈ 
ಪೂರ್ವದಲ್ಲಿರುವಂತೆಯೇ ತರಕಾರಿಜನ್ಯ ಬಣ್ಣಗಳು ಮತ್ತು ತಾಳೆಗರಿಯ ಬಳಕೆಯನ್ನು ಮುಂದುವರೆಸಿದ್ದು 
ಚನ್ನಪಟ್ಟಣದ ಬೊಂಬೆಗಳಲ್ಲಿನ ನೈಸರ್ಗಿಕತೆಯು ಅಬಾಧಿತವಾಗಿ ಮುಂದುವರೆದಿದೆ. 


122 


ಅಧ್ಯಾಯ-5 


ಚನ್ನಪಟ್ಟಣ ಬೊಂಬೆಗಳ ಉದ್ಧಮದ ಸ್ಥಿತಿಗತಿ 


5.1 ಬೊಂಬೆಗಳ ಮಾರುಕಟ್ಟೆ ವ್ಯವಸ್ಥೆ 
ಮೂರು ಶತಮಾನಗಳ ಇತಿಹಾಸವುಳ್ಳ ಚನ್ನಪಟ್ಟಣದ ಬೊಂಬೆ ಮೂರು ಶತಮಾನಗಳ ಹಾದಿಯಲ್ಲಿ 
ಅನೇಕ ಬದಲಾವಣೆ-ಸುಧಾರಣೆಗಳನ್ನು ಕಂಡು ಮುನ್ನಡೆದಿದೆ. ಶೈಶವಸ್ಥೆಯಿಂದ ಅರಳಿ ಏರುಗತಿಯಲ್ಲಿ ಸಾಗಿ 
ಉನ್ನತ ಸ್ಥಾನವನ್ನು ಅಲಂಕರಿಸಿ ರಾಜ್ಯ, ರಾಷ್ಟ ಹಾಗೂ ವಿಶ್ವ ಮಾರುಕಟ್ಟೆಯಲ್ಲಿ ತನ್ನ ಹಿರಿಮೆಯನ್ನು ಮೆರೆದಿದೆ. 


ಆರಂಭಿಕ ಹಂತದಲ್ಲಿ ಕೆಲವೇ ವಸ್ತುಗಳ ತಯಾರಿಕೆಗೆ ಸೀಮಿತವಾಗಿದ್ದ ಈ ಉದ್ಯಮ ಇಂದು ಸಾವಿರಾರು 
ಉತ್ಪನ್ನಗಳನ್ನು ತಯಾರಿಸುವಷ್ಟು ಮೈಚಾಚಿ ಬೆಳೆದುನಿಂತಿದೆ. ಮೊದಮೊದಲು ಬೆರಳೆಣಿಕೆಯಷ್ಟು ಉತ್ತನ್ನಗಳಷ್ಟೇ 
ಈ ಉದ್ಯಮದಲ್ಲಿ ತಯಾರಾಗುತ್ತಿತ್ತು. ಆದರೆ, ಸ್ವಾತಂತ್ರ್ಯಾನಂತರದಲ್ಲಿ ಸಾಕಷ್ಟು ಬದಲಾವಣೆಗಳಿಗೆ ಮುಖವೊಡ್ಡಿತು. 


ಪಟ್ರಿ ಮತ್ತು ಮಾನವ ಚಾಲಿತ ಲೇತ್‌ಗಳ ಬಳಕೆಯ ಕಾಲದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಮರದ 
ಉತ್ಪನ್ನಗಳನ್ನು ಮಾತ್ರ ತಯಾರಿಸಲಾಗುತ್ತಿತ್ತು. ಆದರೆ, ಜಪಾನ್‌ ತಂತ್ರಜ್ಞಾನದ ಅಳವಡಿಕೆಯಿಂದ ಶುರುವಾದ 
ಯಾಂತ್ರೀಕೃತ ಲೇತ್‌ಗಳ ಯುಗವು ಈ ಉದ್ಯಮದ ಸಾಧ್ಯತೆ ಮತ್ತು ಸಾಂದ್ರತೆಯನ್ನು ಹೆಚ್ಚಿಸುವಲ್ಲಿ 


ಸಫಲವಾಯಿತು. 


ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಮತ್ತು ಅಮೆರಿಕದ ಜಾಕಿ ಚಂದಾನಿ ಅವರ ಮಾರ್ಗದರ್ಶನದಿಂದಾಗಿ 
ಚನ್ನಪಟ್ಟಣದ ಮರದ ಉತ್ಪನ್ನಗಳ ಉದ್ಯಮದಲ್ಲಿ ತರಹೇವಾರಿ ವಸ್ತುಗಳ ತಯಾರಿಕೆಗೆ ಚಾಲನೆ ದೊರೆಯಿತು. 
ಬಹುಮುಖ್ಯವಾಗಿ ಮಕ್ಕಳ ಆಟಿಕೆಗಳು ಮತ್ತು ತರಹೇವಾರಿ ಬೊಂಬೆಗಳ ಉತ್ಪಾದನೆಗೆ ರಾಜಮಾರ್ಗವೆ 
ತೆರೆದುಕೊಂಡಿತು. ಆನಂತರದ್ದು ಶುದ್ಧ ಬೆಳವಣಿಗೆಯ ಮಹಾಯುಗ. ಈ ಯುಗದಲ್ಲಿ ವರ್ಷದಿಂದ ವರ್ಷಕ್ಕೆ 
ದಶಕದಿಂದ ದಶಕಕ್ಕೆ ಚನ್ನಪಟ್ಟಣದ ಮರದ ಉತ್ಪನ್ನಗಳ ಸಂಖ್ಯೆ ಹಾಗೂ ಅವುಗಳ ತಯಾರಿಕೆಯ ಸಂಖ್ಯೆ 
ನೂರ್ಮಡಿಗೊಂಡಿತು. ಉತ್ಪನ್ನಗಳ ತಯಾರಿಕಾ ಪ್ರಮಾಣ ಹೆಚ್ಚಾದಂತೆಲ್ಲಾ ಮಾರುಕಟ್ಟೆಯ ಹೊಸ ಹೊಸ 
ಮಾರ್ಗಗಳು ಸಹಜವಾಗಿಯೇ ತೆರೆದುಕೊಂಡಿತು. 


123 


ಸಂತೆಯೇ ಆರಂಭ 

ಚನ್ನಪಟ್ಟಣದ ಸುತ್ತಮುತ್ತ ಹಾಗೂ ಹಳ್ಳಿಗಾಡಿನಲ್ಲಿ ಕೆಲವೇ ಕುಶಲಕರ್ಮಿಗಳು ತಯಾರಿಸುತ್ತಿದ್ದ 
ಉತ್ಪನ್ನಗಳನ್ನು ಸ್ವತಃ ಕುಶಲಕರ್ಮಿಗಳೇ ಹೊತ್ತುಕೊಂಡು ಸಂತೆಗಳಿಗೆ ತೆರಳಿ ಮಾರಾಟ ಮಾಡುತ್ತಿದ್ದರು. ಅದು 
ಮೊಟ್ಟಮೊದಲ ಮಾರುಕಟ್ಟೆಯಾಗಿತ್ತು. ಆನಂತರ ದಿನಕಳೆದಂತೆ ಹಳ್ಳಿಗಾಡು ಮತ್ತು ಪಟ್ಟಣದ ಪಮುಖ ಜಾತ್ರೆ- 
ಉತ್ಸವಗಳಲ್ಲಿ ಕಲಾವಿದರೇ ಬೊಂಬೆಗಳನ್ನು ಬೀದಿಬದಿಯಲ್ಲಿ ಇಲ್ಲವೇ ಸಣ್ಣ ಮಳಿಗೆಗಳಲ್ಲಿ ಇಟ್ಟುಕೊಂಡು 


ಮಾರಲಾರಂಭಿಸಿದರು. 


1924ರಲ್ಲಿ ಅಬ್ದುಲ್‌ ಕೆ. ಕರೀಂ ಅವರು ಪ್ರಪ್ರಥಮ ಬಾರಿಗೆ ಅರಗಿನ ಉತ್ಪನ್ನಗಳ ತಯಾರಿಕಾ 
ಕಾರ್ಲಾನೆಯನ್ನು ಚನ್ನಪಟ್ಟಣದಲ್ಲಿ ಆರಂಭಿಸಿದ್ದಲ್ಲದೆ. ಸಣ್ಣದಾಗಿ ಮಾರಾಟ ಮಳಿಗೆಯನ್ನು ಆರಂಭಿಸಿದ್ದು ಈ 
ಉತ್ಪನ್ನಗಳ ಮಾರಾಟಕ್ಕೆ ಹೊಸ ದಾರಿ ಸೃಷ್ಟಿಯಾಯಿತು. ತಾಲ್ಲೂಕಿನ ಬಹುತೇಕ ಕುಶಲಕರ್ಮಿಗಳು ತಾವು 
ತಯಾರಿಸಿದ ಉತ್ಪನ್ನಗಳನ್ನು ಕರೀಂ ಅಯ್ಯನ ಅಂಗಡಿಗೆ ಮಾರಾಟ ಮಾಡುತ್ತಿದ್ದರು. ನಿಶ್ಲಿತ ಬೆಲೆ ಸಿಗುತ್ತಿಲ್ಲದಿದ್ದರೂ 
ಕಲಾವಿದರು ತಮ್ಮ ಉತ್ಪನ್ನಗಳಿಗೆ ಊರೂರು ಸಂತೆ-ಜಾತ್ರೆಗಳಿಗೆ ಅಲೆಯುವ ಪರಿಪಾಠ ನಿಂತಿದ್ದು ಬಹುಮುಖ್ಯ 
ಬೆಳವಣಿಗೆ. 


ಈ ಕಾಲಘಟ್ಟದಲ್ಲೇ ಅಬ್ದುಲ್‌ ಕರೀಂ ಅವರು ತಯಾರಿಸಿದ್ದ ಪೆನ್‌ಸ್ಟ್ಯಾಂಡ್‌ ಕಂಡು ಮನಸೋತ 
ಮೈಸೂರು ಮಹಾಸಂಸ್ಥಾನದ ದೊರೆ ಜಯಚಾಮರಾಜೇಂದ್ರ ಒಡೆಯರ್‌ ಅವರು ಚನ್ನಪಟ್ಟಣದ ಕರಕುಶಲ 
ಕಲೆಗಾರಿಕೆಗೆ ಉತ್ತೇಜನ ನೀಡಿದರಲ್ಲದೆ, ನವರಾತ್ರಿ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಡೆಯುವ ದಸರಾ ವಸ್ತು 
ಪ್ರದರ್ಶನದಲ್ಲಿ ಚನ್ನಪಟ್ಟಣದ ಅರಗಿನ ಉತ್ತನ್ನಗಳ ಪ್ರದರ್ಶನ ಮತ್ತು ಮಾರುಕಟ್ಟೆಗೆ ವ್ಯವಸ್ಥೆ ಮಾಡಿಕೊಟ್ಟರು. 


ಅಲ್ಲಿಯವರೆಗೆ ಚನ್ನಪಟ್ಟಣ ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಸೀಮಿತವಾಗಿದ್ದ ಈ ಉತ್ಪನ್ನಗಳ 
ಹಿರಿಮೆಯ ವ್ಯಾಪ್ತಿ ಇಡೀ ಮೈಸೂರು ಪ್ರಾಂತ್ಯಕ್ಕೆ ಹಬ್ಬಿತು. ಪರಿಣಾಮ ಸಹಜವೆಂಬಂತೆ ಈ ಕರಕುಶಲ ವಸ್ತುಗಳ 
ಮಾರುಕಟ್ಟೆಯು ವಿಸ್ತಾರಗೊಂಡಿತು. ಕಲಾವಿದರು ತಮ್ಮ ಉತ್ತನ್ನಗಳನ್ನು ಮೈಸೂರಿನ ದಸರಾ ವಸ್ತು ಪ್ರದರ್ಶನದಲ್ಲಿ 
ಪ್ರದರ್ಶಿಸಲು ಮತ್ತು ಮಾರಾಟ ಮಾಡಲು ಉತ್ತುಕತೆ ತೋರಿದರು. ಜನಾಕರ್ಷಣೆ ಹೆಚ್ಚಿದಂತೆ ಚನ್ನಪಟ್ಟಣದ 
ಅರಗಿನ ಉತ್ಪನ್ನಗಳು ರಾಜ್ಯವ್ಯಾಪಿ ಜನರ ಗಮನ ಸೆಳೆದು ಮಂದಗತಿಯಲ್ಲಾದರೂ ಮಾರುಕಟ್ಟೆಯ ವ್ಯಾಪ್ತಿ 
ಹೆಚ್ಚುತ್ತಾ ಹೋಯಿತು. 


124 


ಬದಲಾದ ಸ್ವರೂಪ 

ಆಧುನಿಕ ತಂತ್ರಜ್ಞಾನದಿಂದಾಗಿ ಒಂದಡೆ ಚನ್ನಪಟ್ಟಣದ ಅರಗಿನ ಉತ್ಪನ್ನಗಳ ಸಂಖ್ಯೆ ಹೆಚ್ಚಿದರೆ. 
ಮತ್ತೊಂದೆಡೆ ಗ್ರಾಹಕರ ಒಲವು ವೃದ್ಧಿಸಿತು. ಬಗೆಬಗೆಯ ಉತ್ಪನ್ನಗಳ ಬೆರಗಿಗೆ ಮನಸೋತ ಬೊಂಬೆ ಪ್ರಿಯರು 
ಬೊಂಬೆಗಳ ಖರೀದಿಯನ್ನು ಮಾಡತೊಡಗಿದ ಮೇಲೆ ಈ ಉದ್ದಿಮೆ ಲಾಭದಾಯಕವೆಂಬ ಭಾವ 


ಸಾರ್ವತ್ರಿಕವಾಯಿತು. 


ಚನ್ನಪಟ್ಟಣದ ಬೊಂಬೆ ಉದ್ದಿಮೆ ಲಾಭದಾಯಕವೆನಿಸಿದ ಕೂಡಲೇ ಪಟ್ಟಣದ ಸುತ್ತಮುತ್ತ ಮಾರಾಟ 
ಮಳಿಗೆಗಳು ತಲೆಯೆತ್ತಲಾರಂಭಿಸಿ ಈ ಉತ್ಪನ್ನಗಳ ಮಾರುಕಟ್ಟೆಯ ವ್ಯವಸ್ಥೆಯು ಹಲವು ಮಾರ್ಗಗಳಲ್ಲಿ 
ಕವಲೊಡೆಯಿತು. ಅಂದಿನಿಂದ ಇಂದಿನವರೆಗೂ ಹತ್ತಾರು ಬೆಳವಣಿಗೆಗಳೊಂದಿಗೆ ಈ ಉದ್ಯಮದ ಮಾರುಕಟ್ಟೆಯ 
ವ್ಯವಸ್ಥೆಯು ವಿಸ್ತಾರಗೊಳ್ಳುತ್ತಲೇ ಸಾಗಿತು. 


ಮಾರಾಟದ ಮಾರ್ಗಗಳು 

1970ರ ದಶಕದ ನಂತರ ಏರುಮುಖವನ್ನು ಕಂಡ ಚನ್ನಪಟ್ಟಣದ ಅರಗಿನ ಉದ್ಯಮದ ಮಾರುಕಟ್ಟೆ 
ಕಾಲದ ಜೊತೆಜೊತೆಗೆ ಹೆಜ್ಜೆಯಿಡುತ್ತಾ ಅನೇಕ ಮಾರ್ಗಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಂಡಿತು. ಆಧುನಿಕ 
ತಂತ್ರಜ್ಞಾನ, ಸಾಮಾಜಿಕ ಜಾಲತಾಣಗಳು, ಹೊಸ ಹೊಸ ಪರಿಕಲ್ಲಿತ ಮಾರಾಟ ವ್ಯವಸ್ಥೆಗಳು ಈ ಉದ್ಯಮದ ಆಳ- 
ಅಗಲವನ್ನು ಹೆಚ್ಚಿಸಿತು. ಪ್ರಸ್ತುತ ಈ ಉದ್ಯಮದ ಉತ್ಪನ್ನಗಳನ್ನು ಮಾರಾಟ ಮಾಡಲು ಹಲವು ಮಾರ್ಗಗಳಿದ್ದು ಪ್ರತಿ 
ಮಾರ್ಗವೂ ತನ್ನದೇ ಆದಂತಹ ಗ್ರಾಹಕರ ಪಡೆಯನ್ನು ಹೊಂದಿರುವುದು, ಉತ್ತಮ ವಹಿವಾಟು 
ನಡೆಯುತ್ತಿರುವುದು ಈ ಉತ್ಪನ್ನಗಳೆಡೆಗೆ ಜನಸಾಮಾನ್ಯ್ಕರಾದಿಯಾಗಿ ಗಣ್ಯರು ಹೊಂದಿರುವ ವಿಶೇಷ ಒಲವಿನ 


ಸಂಕೇತವಾಗಿದೆ. 
€ ಎಂಪೋರಿಯಂಗಳು 
€ ಲಾಲ್‌ಬಾಗ್‌ ವಸ್ತುಪ್ರದರ್ಶನ 
€ ದಸರಾ ವಸ್ಸುಪದರ್ಶನ 
€ ಕರಕುಶಲ ಮೇಳಗಳು 
€ ಅನ್‌ಲೈನ್‌ 


*€ ಕರಕುಶಲ ನಿಗಮ 


125 


* ರಫ್ತುಇತ್ಯಾದಿ. 


ಬೊಂಬೆಗಳನ್ನು ಬೇರೆ ಬೇರೆಯವರಿಗೆ ಮಾರುವ ಪ್ರಮಾಣ 


- 


ಈ ಮಾರಾಟದ ಮಾರ್ಗಗಳಲ್ಲಿ ಎಲ್ಲವೂ ಗ್ರಾಹಕರ ಸ್ನೇಹಿಯಾಗಿದ್ದು ಹತ್ತು ರೂಪಾಯಿಯಿಂದ ಹಿಡಿದು 


೫ ಟಾಯ್ದ್‌ಾಎಂಪೋರಿಯಂಗೆ 

೫ ಅಬ್ದುಲ್‌ಕರೀಮಯ್ಯನಅಂಗಡಿಗೆ 
೫ ಮುತ್ತುಜಾ ಅವರಿಗೆ 

೫ ಓಲ್‌ ಸೆಲ್‌ಅಂಗಡಿಗೆ 


೫ ಕಿಟ್ಟಣನ ಅಂಗಡಿಗೆ 


ಲಕ್ಷ ರೂಪಾಯಿವರೆಗಿನ ಉತ್ಪನ್ನಗಳು ಲಭ್ಯವಿರುವುದು ವಿಶೇಷ. 


ಎಂಹೋರಿಯಂಗಳ ಮಹತ್ವ 

ಚನ್ನಪಟ್ಟಣದ ಅರಗಿನ ಉತ್ಪನ್ನಗಳ ಮಾರುಕಟ್ಟೆಯ ವ್ಯವಸ್ಥೆಯಲ್ಲಿ ಅತಿ ಪ್ರಧಾನವಾದುದು 
ಎಂಪೋರಿಯಂಗಳು. 70ರ ದಶಕದಲ್ಲಿ ಕಣ್ಣೆರೆದು 80ರ ದಶಕದ ನಂತರ ಚೇತರಿಕೆ ಕಂಡ ಈ ಮಾರಾಟ 
ವ್ಯವಸ್ಥೆಯು ಕರಕುಶಲಕರ್ಮಿಗಳ ಪಾಲಿಗೆ ವರದಾನವಾಗಿದೆ. ಮಾಲೀಕರು, ಉತ್ಪಾದಕರು ಮತ್ತು ಮಧ್ಯವರ್ತಿಗಳು 
ಮೂವರ ಜೇಬನ್ನೂ ತುಂಬಿಸುತ್ತಿರುವ ಈ ಎಂಪೋರಿಯಂಗಳು ಕರಕುಶಲ ಉದ್ಯಮದ ವಿಸ್ತಾರಕ್ಕೆ ತಮ್ಮದೇ 
ಕಾಣಿಕೆಯನ್ನು ನೀಡಿರುವುದು ಸುಸ್ಪಷ್ಟ. 


ಚನ್ನಪಟ್ಟಣಕ್ಕೆ ಆರು ಕಿಲೋಮೀಟರ್‌ ಮುಂಚೆಯಿಂದಲೇ ಸುಪುಸಿದ್ದ ಜಾನಪದ ಲೋಕದ ಬಳಿಯಿಂದಲೇ 
ಆರಂಭವಾಗುವ ಕರಕುಶಲ ವಸ್ತುಗಳ ಎಂಪೋರಿಯಂಗಳು ಚನ್ನಪಟ್ಟಣ ದಾಟಿ ಮದ್ದೂರಿನವರೆಗೂ 
ವಿಸ್ತಾರಗೊಂಡಿವೆ. ಬೆಂಗಳೂರು-ಮೈಸೂರು ಹೆದ್ದಾರಿಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲೂ ಮೈಚಾಚಿಕೊಂಡು 
ನೆಲೆನಿಂತಿರುವ ಈ ಎಂಪೋರಿಯಂಗಳಲ್ಲಿ ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ ತಯಾರಾಗುವ ಬಹುತೇಕ 
ಎಲ್ಲಾ ಬಗೆಯ ಉತ್ಪನ್ನಗಳನ್ನು ಕಾಣಬಹುದಾಗಿದೆ. 


126 


ಮಕ್ಕಳ ಮನಗೆಲ್ಲುವ ತರಹೇವಾರಿ ಬೊಂಬೆಗಳು, ಆಟಿಕೆಗಳು, ದೇವರ ಮೂರ್ತಿಗಳು, ಸಂಪ್ರದಾಯ 
ಮತ್ತು ಸಂಸ್ಕೃತಿಯನ್ನು ಸಾರುವ ಬೊಂಬೆಗಳು, ಕೀಚೈನ್‌, ಕೀಬಂಚ್‌, ಗೋಡೆಗಡಿಯಾರ, ವಿವಿಧ ಬಗೆಯ 
ಮಣೆಗಳು, ಮಣಿಸರ, ಕಾರ್‌ಶೀಟ್‌ ಮಣಿಗಳು, ಸರಗಳು, ಬಳೆಗಳು, ಕಿವಿಯೋಲೆ, ಬುಗರಿ, ಸ್ಟೈಕರ್‌, ತಕಲಿ, 
ಜೀಕುವ ಕುದುರೆ, ವಿವಿಧ ಪ್ರಾಣಿಪಕ್ಷಿಗಳ ಬೊಂಬೆಗಳು. ಹೀಗೆ ಎಲ್ಲಾ ತೆರನಾದ ಬೊಂಬೆಗಳು ಈ 


ಎಂಪೋರಿಯಂಗಳಲ್ಲಿ ಲಭ್ಯವಿದ್ದು ಎಲ್ಲವನ್ನೂ ಒಪ್ಪಒರಣವಾಗಿ ಜೋಡಿಸಿಡಲಾಗಿರುತ್ತದೆ. 


ಬೆಂಗಳೂರು-ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರವಾಸಿಗರು, ಜನಸಾಮಾನ್ಯರು ಈ 
ಮಳಿಗೆಗಳತ್ತ ಕಣ್ಣಾಡಿಸದೇ ಮುಂದಡಿಯಿಡುವುದೇ ಇಲ್ಲ ಪಮುಖ ಹೋಟೆಲ್‌ಗಳು ಮತ್ತು ಪ್ರವಾಸಿ ಕೇಂದ್ರದ 
ಅಕ್ಕಪಕ್ಕದಲ್ಲಿನ ಎಂಪೋರಿಯಂಗಳಂತೂ ಜನಾಕರ್ಷಕ ಕೇಂದ್ರಗಳಾಗಿವೆ. ಚನ್ನಪಟ್ಟಣದ ನಗರದಲ್ಲೂ ಸಾಕಷ್ಟು 
ಎಂಪೋರಿಯಂಗಳಿವೆ. ಈ ಎಂಪೋರಿಯಂಗಳಲ್ಲಿ ನಿತ್ಯ ಮುಂಜಾನೆಯಿಂದ ಸಂಜೆಯವರೆಗೂ ಸಾಕಷ್ಟು 
ವ್ಯಾಪಾರವಾಗುತ್ತದೆ. ಮಕ್ಕಳ ಬೊಂಬೆಗಳು, ಗೃಹೋಪಯೋಗಿ ಮತ್ತು ಅಲಂಕಾರಿಕ ವಸ್ತುಗಳು ಹೆಚ್ಚಿನ 
ಸಂಖ್ಯೆಯಲ್ಲಿ ಮಾರಾಟವಾಗುತ್ತವೆ. ಇಲ್ಲಿನ ವ್ಯಾಪಾರ ವಹಿವಾಟು ಮತ್ತು ಗ್ರಾಹಕರ ಅಭಿರುಚಿಯ ಮೇಲೆಯೇ ಆ 
ಉತ್ಪನ್ನಗಳ ಉತ್ಪಾದನಾ ಸಾಮರ್ಥ್ಯವೂ ಹೆಚ್ಚುತ್ತಾ ಹೋಗುತ್ತದೆ. ಸಣ್ಣ ಮಧ್ಯಮ ಹಾಗೂ ದೊಡ್ಡ ಹೀಗೆ ಮೂರು 
ವಿಧಗಳಲ್ಲಿ ಈ ಎಂಪೋರಿಯಂಗಳು ಇವೆ. ಅಂದಾಜಿನ ಪ್ರಕಾರ ಸುಮಾರು 100 ರಿಂದ 200 ಅರಗಿನ ಉತ್ಪನ್ನಗಳ 
ಮಾರಾಟ ಮಳಿಗೆ ಅರ್ಥಾತ್‌ ಎಂಪೋರಿಯಂಗಳು ಈ ಭಾಗದಲ್ಲಿ ನೆಲೆನಿಂತಿರುವುದು ಈ ಉದ್ಯಮದ ಚೈತನ್ಯದ 
ಶಕ್ತಿಗಳೆನಿಸಿವೆ. ಆ ಪೈಕಿ ಚನ್ನಪಟ್ಟಣದಲ್ಲಿ ಅಸ್ತಿತ್ವದಲ್ಲಿದ್ದು ಉತ್ತಮ ವ್ಯಾಪಾರ ವಹಿವಾಟುಗಳಿಂದ ಕಲಾವಿದರ ಪಾಲಿನ 


ಅನ್ನಕೇಂದವೆನಿಸಿರುವ ಕೆಲವು ಎಂಪೋರಿಯಂಗಳನ್ನು ಹೆಸರಿಸುವುದು ಸೂಕ್ಕವೆನಿಸುತ್ತದೆ. 


* ಕಾನಿಷ್ಠಎಂಪೋರಿಯಂ 

* ಶ್ರೀ ಲಕ್ಷ್ಮಿ ಎಂಪೋರಿಯಂ 

ಅ ಕವಿತಾ ಎಂಪೋರಿಯಂ 

*€ ಕರ್ನಾಟಕ ಎಂಪೋರಿಯಂ 

*€ ಶ್ರೀ ಗಜೇಂದ್ರ ಎಂಪಹೋರಿಯಂ 

* ಶ್ರೀ ಮೀನಾಕ್ಷಿ ಹ್ಯಾಂಡಿಕ್ರಾಫ್ಸ್‌ ಎಂಪೋರಿಯಂ 


€ ಶಾಂತಲಾ ಟಾಯ್ಸ್‌ ಎಂಹೋರಿಯಂ 


127 


ಶ್ರೀ ವಿನಾಯಕ ಹ್ಯಾಂಡಿಕ್ರಾಫ್ಸ್ಸ್‌ ಎಂಪೋರಿಯಂ 
ಶ್ರೀ ಕಾವೇರಿ ಹ್ಯಾಂಡಿಕ್ರಾಫಪ್ಟ್‌ ಎಂಪೋರಿಯಂ 
ಪ್ರಿಯದರ್ಶಿನಿ ಟಾಯ್ಸ್‌ ಎಂಪೋರಿಯಂ 

ಶ್ರೀ ವುಡನ್‌ ಟಾಯ್ಸ್‌ ಎಂಪೋರಿಯಂ 
ಮೂನ್‌ಸ್ಟಾರ್‌ ವುಡನ್‌ ಟಾಯ್ಸ್‌ ಎಂಪೋರಿಯಂ 
ತ್ರೀ ಬಾಲಾಜಿ ಟಾಯ್ಸ್‌ ಎಂಹೋರಿಯಂ 

ಶ್ರೀ ಮಂಜುನಾಥ ಟಾಯ್ಸ್‌ ಎಂಪೋರಿಯಂ 

ಶ್ರೀ ಗುರುರಾಘವೇಂದ್ರ ಟಾಯ್ಸ್‌ ಎಂಹೋರಿಯಂ 
ನವನೀತ ಕೃಷ್ಣ ಟಾಯ್ಸ್‌ ಎಂಪಹೋರಿಯಂ 

ಜೈ ಶ್ರೀ ನವನೀತ ಕೃಷ್ಣ ಟಾಯ್ಸ್‌ ಎಂಪೋರಿಯಂ 
ಶ್ರೀ ಬೀರೇಶ್ವರ ಆಟ್‌ನ್ಸ ಅಂಡ್‌ ಕ್ರಾಫ್ಟ್ಸ್‌ ಎಂಪೋರಿಯಂ 


ಕುಮಾರ್‌ ಟಾಯ್ಸ್‌ ಅಂಡ್‌ ಕ್ರಾಫ್ಟ್ಸ್‌ ಎಂಪೋರಿಯಂ, ಇತ್ಯಾದಿ 


ದಿನಕ್ಕೆ ಹೆಚ್ಚು ಮಾರಾಟವಾಗುವ ವಸ್ತುಗಳು 


4. 
೫ ಕುದುರೆಗಳು 
| ಗೃಹಬಳಕೆಯ ವಸ್ಸುಗಳು 
ಹ ಯುವಕರು ಬಳಸುವ 
ಕೀಬೊಂಬೆಗಳೆ 


128 


ಈ ಎಂಪೋರಿಯಂಗಳಲ್ಲಿ 10 ರೂಪಾಯಿನಿಂದ ಲಕ್ಷ ರೂಪಾಯಿಗಳವರೆಗೆ ವಿವಿಧ ಮರದ ವಸ್ತುಗಳು 
ದೊರೆಯುತ್ತವೆ. ಎಂಪೋರಿಯಂನವರು ಬಹುತೇಕ ಟ್ರಾವೆಲ್ಲನವರ ಜೊತೆ ಒಪ್ಪಂದ ಮಾಡಿಕೊಂಡಿರುತ್ತಾರೆ. 
ಹಾಗಾಗಿ ಟ್ರಾವಲ್ಲ್‌ನವರು ಬಹುತೇಕ ಪ್ರವಾಸಿಗರನ್ನು ಈ ಎಂಪೋರಿಯಂಗಳಿಗೆ ಕರೆತರುತ್ತಾರೆ. ಆ ಪೈಕಿ 
ವಿದೇಶಿಯರೇ ಹೆಚ್ಚು. ಸ್ವಭಾವತಃ ಕಲಾಪ್ರಿಯರಾದ ವಿದೇಶಿಯರು ಈ ದೇಸೀಯ ಕಲಾತ್ಮಕ ಉತ್ತನಗಳನ್ನು ಕಂಡು 
ಬೆರಗಾಗುವುದಲ್ಲದೆ, ತಮಗೆ ಇಷ್ಟವಾದುದ್ದೆಲ್ಲವನ್ನೂ ಖರೀದಿಸುತ್ತಾರೆ. 


ಎಂಪೋರಿಯಂಗೆ ಬರುವ ಕೆಲ ವಿದೇಶಿಗರು ಆ ಎಂಹೋರಿಯಂಗಳ ಮಾಲೀಕರ ಸಂಪರ್ಕ 
ಸಂಖ್ಯೆಯನ್ನು ಪಡೆಯುತ್ತಾರೆ. ಈ ವಿದೇಶಿಯರೊಂದಿಗಿನ ಸಂಪರ್ಕದಿಂದಾಗಿ ಎಂಪೋರಿಯಂಗಳ ಮಾಲೀಕರು 
ಹಲವು ಕರಕುಶಲ ಉತ್ಪನ್ನಗಳನ್ನು ವಿದೇಶಗಳಿಗೆ ಕಳುಹಿಸಿಕೊಡುತ್ತಾರೆ. ಇದು ಸಹ ಮಾರುಕಟ್ಟೆಯ ವಿಸ್ತಾರ 
ಹಾಗೂ ವಿಸ್ತತ ಮಾರಾಟಕ್ಕೆ ಅನುಕೂಲಕರವಾಗಿದೆ. 


ವಿದೇಶಿಯರು ಸಾಮಾನ್ಯವಾಗಿ ಡಿಸೆಂಬರ್‌ನಿಂದ ಮಾರ್ಜ್‌ ತಿಂಗಳವರೆಗೆ ಹೆಚ್ಚು ಭಾರತ ಪ್ರವಾಸ 
ಕೈಗೊಳ್ಳುವುದರಿಂದ ಈ ನಾಲ್ಕು ತಿಂಗಳ ಅವಧಿಯಲ್ಲಿ ಯಥೇಚ್ಛವಾಗಿ ವ್ಯಾಪಾರ ವಹಿವಾಟು ನಡೆಯುತ್ತದೆ 
ಎಂಬುದು ಚನ್ನಪಟ್ಟಣದಲ್ಲಿರುವ ಶ್ರೀ ಮೀನಾಕ್ಷಿ ಹ್ಯಾಂಡಿಕ್ರಾಪ್ಪ್ಸ್‌ ಎಂಪೋರಿಯಂನ ನಾರಾಯಣ್‌ ಮಾತ್ರವಲ್ಲ 
ಬಹುತೇಕ ಎಲ್ಲಾ ಎಂಪೋರಿಯಂ ಮಾಲೀಕರ ಒಟ್ಟಭಿಪ್ರಾಯವಾಗಿದೆ, ಕೆಲವೊಮ್ಮೆ ಪೂರೈಸಲಾರದಷ್ಟು 


ಬೇಡಿಕೆಗಳು ಬರುವುದುಂಟು. 


ಸ್ತದೇಶಿಯರು ಮತ್ತು ವಿದೇಶಿಯರೆಲ್ಲರಿಗೂ ಕರಕುಶಲ ವಸ್ತುಗಳನ್ನು ಏಕಬೆಲೆಗೆ ಮಾರಾಟ ಮಾಡುವುದು 
ಈ ಎಂಪೋರಿಯಂಗಳ ವಿಶೇಷ ಹಾಗೂ ಹೆಗ್ಗಳಿಕೆ. ಕಲಾವಿದರಿಂದ ಹತ್ತಿಪ್ತತ್ತು ರೂಪಾಯಿಗಳಿಗೆ ಪಡೆಯುವ 


ಕರಕುಶಲ ವಸ್ತುಗಳನ್ನು ಎಂಪೋರಿಯಂಗಳ ಮಾಲೀಕರು 80ರಿಂದ 100 ರೂಪಾಯಿಗಳವರೆಗೆ ಮಾರಾಟ 
ಮಾಡುವುದರಿಂದ ಈ ಮಾಲೀಕರು ಹೆಚ್ಚಿನ ಲಾಭ ಮಾಡಿಕೊಳ್ಳುತ್ತಾರೆಂಬುದು ವಾಸ್ತವದ ಸಂಗತಿಯಾಗಿದೆ. 


ಚನ್ನಪಟ್ಟಣದ ಸುತ್ತಮುತ್ತ ಹರಡಿಕೊಂಡಿರುವ ಎಂಪೋರಿಯಂಗಳ ಜೊತೆಗೆ ಬೆಂಗಳೂರಿನ 
ಮಹಾತ್ಮಾಗಾಂಧಿ ರಸ್ತೆಯಲ್ಲಿರುವ ಕಾವೇರಿ ಎಂಪೋರಿಯಂ ಹಾಗೂ ಮೈಸೂರಿನಲ್ಲಿರುವ ಕಾವೇರಿ 
ಎಂಪೋರಿಯಂಗಳು ಚನ್ನಪಟ್ಟಣದ ಕರಕುಶಲ ವಸ್ತುಗಳ ವಿಸ್ತತ ಮಾರುಕಟ್ಟೆಗಳಾಗಿವೆ. 


ಸಿಲಿಕಾನ್‌ ಸಿಟಿಯೆಂಬ ಖ್ಯಾತಿಯ ಬೆಂಗಳೂರು ಹಾಗೂ ಸಾಂಸ್ಕೃತಿಕ ನಗರಿಯೆಂಬ ಹೆಗ್ಗುರುತಿನ 
ಮೈಸೂರಿಗೆ ವಿದೇಶಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿಂದ್ಲಾಗ್ಗೆ ಭೇಟಿ ನೀಡುವುದು ಬಹು ದಶಕಗಳಿಂದಲೂ 


129 


ಚಾಲ್ತಿಯಲ್ಲಿರುವ ಪರಿಪಾಠ. ಈ ನಗರಗಳಲ್ಲಿ ಪವಾಸ ಕೈಗೊಳ್ಳುವ ವಿದೇಶಿಯರು ಕಾವೇರಿ ಎಂಪೋರಿಯಂಗಳಿಗೆ 
ಪವಾಸದ ಭಾಗವಾಗಿ ಭೇಟ ನೀಡುತ್ತಾರೆ. ಆ ಸಂದರ್ಭದಲ್ಲಿ ಈ ಎಂಪೋರಿಯಂಗಳಲ್ಲಿ ಕಾಣಸಿಗುವ ತರಹೇವಾರಿ 


ಬೊಂಬೆಗಳು ಮತ್ತು ಕರಕುಶಲ ವಸ್ತುಗಳನ್ನು ಖರೀದಿಸುವುದು ವಾಡಿಕೆಯಾಗಿಬಿಟ್ಟಿದೆ. 


ಮರದಿಂದ ಮಾಡಿದ ನಾನಾ ರೀತಿಯ ವಸ್ತುಗಳಾದ ರಾಗಿ ಬೀಸುವ ಕಲ್ಲು ಬಳೇ ಸ್ಟ್ಯಾಂಡ್‌, ಬೊಟ್‌, 


$ 
ಒಡವೆ ಬಾಕ್ಸ್‌, ತೊಟ್ಟಿಲು, ಕೀ ಚೈನು, ಪಾಟ್‌ ಲೇಡಿ, ಛತ್ರಿಲೇಡಿ, ಢಮರುಗ, ಆಮೆ ಮೊಸಳೆ. ಪೆಂಗ್ಲಿನ್‌, ಬುಗುರಿ, 
ಹಾವು ಕೊಳಲು ಮೊಟ್ಟೆ ಆಕೃತಿಗಳು, ಬೀಸಣಿಗೆ ಜೀಪ್‌, ಕಾರು ಮಣಿಸರ, ಅಳ್‌ಮಣೆ, ಸೌಟು, ಬಾಕ್ಸ್‌ ಕ್ಯಾಂಡಲ್‌ 
ಸ್ಟ್ಯಾಂಡ್‌, ವಾಲ್‌ ಫ್ಲೇಟ್ಸ್‌ ಮುಂತಾದ ವಸ್ತುಗಳನ್ನು ಹಾಗೂ ದೇವರ ಮಂಟಪಗಳನ್ನು ಹೆಚ್ಚು 
ಖರೀದಿಸುತ್ತಾರೆಂಬುದು ಈ ಎಂಪೋರಿಯಂಗಳ ಸಿಬ್ಬಂದಿ-ಅಧಿಕಾರಿಗಳ ಅನುಭವದ ಮಾತು. ವಾರಂತ್ಯದ 


ಶನಿವಾರ ಮತ್ತು ಭಾನುವಾರಗಳಂದು ಕಾವೇರಿ ಎಂಪೋರಿಯಂಗಳಲ್ಲಿ ಭರ್ಜರಿ ವ್ಯಾಪಾರವಾಗುತ್ತದೆ. 


ಚನ್ನಪಟ್ಟಣದ ಕರಕುಶಲ ವಸ್ತುಗಳಿಗೆ ಈ ಎಂಪೋರಿಯಂಗಳಲ್ಲಿ ಭಾರೀ ಬೇಡಿಕೆಯಿರುವುದು 
ಕುಶಲಕರ್ಮಿಗಳು ಹಾಗೂ ಕರಕುಶಲ ಕಾರಾನೆಯ ಮಾಲೀಕರಿಗೆ ಆರ್ಥಿಕವಾಗಿ ಪಮುಖ ಆಸರೆಯಾಗಿದೆ. 
ಚನ್ನಪಟ್ಟಣದ ಸುತ್ತಮುತ್ತಲಿರುವ ಕಲಾವಿದರು ಪ್ರತಿ ತಿಂಗಳಿಗೆ ಒಬ್ಬೊಬ್ಬರಂತೆ ಈ ಎಂಪೋರಿಯಂಗಳಲ್ಲಿ ತಮ್ಮ 
ಉತ್ಪನ್ನಗಳನ್ನು ಮಾರುತ್ತಾರೆ. ಲಕ್ಷ ರೂಪಾಯಿನಷ್ಟು ಮೌಲ್ಕದ ವಸ್ತುಗಳು ಮಾರಾಟವಾಗುವುದು ವಿಶೇಷ. 


ಕೆಲ ಕಲಾವಿದರು ದೆಹಲಿ, ಮುಂಬೈ, ಹೈದರಾಬಾದ್‌ ಮತ್ತಿತರ ಕಡೆ ತೆರಳಿ ಅಲ್ಲಿನ ಎಂಪೋರಿಯಂಗಳಲ್ಲಿ 
ತಮ್ಮ ವಸ್ತುಗಳನ್ನು ಮಾರುವುದೂ ಉಂಟು. ಈ ಹಿನ್ನೆಲೆಯಲ್ಲಿ ಸರ್ಕಾರಿ ಸ್ತಾಮ್ಯದ ಹಾಗೂ ಖಾಸಗಿ ವಲಯದ 
ಎಂಪೋರಿಯಂಗಳು ಕರಕುಶಲ ವಸ್ತುಗಳ ಮಾರಾಟಕ್ಕೆ ಸೂಕ್ತ ವೇದಿಕೆಯಾಗಿದ್ದು ಈ ಉದ್ಯಮದ ಬೆಳವಣಿಗೆಗೆ 
ಮಹತ್ವದ ಕಾಣಿಕೆ ನೀಡುತ್ತಿರುವುದನ್ನು ಗಮನಿಸಬಹುದು. 


ಲಾಲ್‌ಬಾಗ್‌ ವಸ್ತುಪ್ರದರ್ಶನ 

ಚನ್ನಪಟ್ಟಣದ ಕರಕುಶಲ ವಸ್ತುಗಳ ಮಾರಾಟಕ್ಕೆ ಇರುವ ವೇದಿಕೆಗಳಲ್ಲಿ ಲಾಲ್‌ಬಾಗ್‌ ವಸ್ತುಪದರ್ಶನವೂ 
ಪಮುಖವಾಗಿದೆ. ಬೆಂಗಳೂರಿನಲ್ಲಿರುವ ಲಾಲ್‌ಬಾಗ್‌ನಲ್ಲಿ ಪ್ರತಿ ವರ್ಷ ಜನವರಿ 26ರ ಗಣರಾಜ್ಯೋತ್ಸವ ಹಾಗೂ 
ಆಗಸ್ಟ್‌ 15ರ ಸ್ಹಾತಂತ್ರೋತ್ಸವದ ಸಂದರ್ಭದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸುವುದು ಬಹುಕಾಲದಿಂದಲೂ 
ರೂಢಿಗತವಾಗಿ ಬಂದಿದೆ. ಈ ವಸ್ತುಪದರ್ಶನಗಳಲ್ಲಿ ಚನ್ನಪಟ್ಟಣದ ಕರಕುಶಲ ವಸ್ತುಗಳ ಮಾರಾಟಕ್ಕೆ ಅವಕಾಶ 
ಕಲ್ಪಿಸಿರುವುದು ಕಲಾವಿದರ ಪಾಲಿಗೆ ವರದಾನವಾಗಿದೆ. 


130 


ಹತ್ತು ದಿನಗಳ ಕಾಲ ನಡೆಯುವ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಮಕ್ಕಳನ್ನು ಆಕರ್ಷಿಸುವ ತರಹೇವಾರಿ 
ವಸ್ತುಗಳಿಗೆ ಭಾರೀ ಬೇಡಿಕೆಯಿದೆ. ಫಲಪುಷ್ಪ ಪ್ರದರ್ಶನವನ್ನು ನೋಡಲು ಸ್ಥಳೀಯರು ಮಾತ್ರವಲ್ಲದೆ, 
ವಿದೇಶಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರಿಂದ ವ್ಯಾಪಾರ ವಹಿವಾಟು ಹೆಚ್ಚಾಗಿಯೇ ನಡೆಯುತ್ತದೆ. 
ಕರಕುಶಲಕರ್ಮಿಗಳು ದಿನಕ್ಕೆ ಇಂತಿಷ್ಟು ಬಾಡಿಗೆ ತೆತ್ತು ತಮ್ಮ ಮಳಿಗೆಗಳಲ್ಲಿ ಬಗೆಬಗೆ ಮರದ ಉತ್ಪನ್ನಗಳನ್ನಿಟ್ಟು 


ಮಾರಾಟ ಮಾಡುತ್ತಾರೆ. 


ಫಲ ಪುಷ್ಟಪ್ರದರ್ಶನ ಹಾಗೂ ವಸ್ತು ಪ್ರದರ್ಶನಗಳಲ್ಲಿ 
ಭಾಗವಹಿಸುವಿಕೆ 


೫ ದೆಹಲಿ 
೫ ಮೈಸೂರು 


೫ ಬೆಂಗಳೂರು 


೫ ಪೈದರಾಬಾದ್‌ 


೫ ಸೂರಾಜ್‌ಕುಂಡ್‌ 

೫ ಲಾಲ್‌ಬಾಗ್‌ 

೫ ಮಂಡ್ಕ 

೫ ಎಲ್ಲೂ ಭಾಗವಹಿಸಿಲ್ಲ 


ಈ ವಸ್ತುಪ್ರದರ್ಶನಗಳಲ್ಲಿ ಭಾಗವಹಿಸಲು ಕುಶಲಕರ್ಮಿಗಳು ಗುರುತಿನ ಚೀಟಿ ಹೊಂದಿರಬೇಕಾಗಿದ್ದು 
ಗುರುತಿನ ಚೀಟಿಯುಳ್ಳ ಕುಶಲಕರ್ಮಿಗಳಿಗೆ ಪ್ರಥಮಾದ್ಯತೆ ದೊರೆಯುತ್ತದೆ. 


131 


ಪ್ರದರ್ಶನದಲ್ಲಿ ಭಾಗವಹಿಸಲು ಗುರುತಿನ ಚೀಟಿ ಅಗತ್ಯತೆ 


೫ ಪೌದು 


ಹಲ್ಲ 


ಹತ್ತು ದಿನಗಳಲ್ಲಿ ಸಾಕಷ್ಟು ಪ್ರಮಾಣದ ವ್ಯಾಪಾರವಾಗುವುದರಿಂದ ಕರಕುಶಲಕರ್ಮಿಗಳಿಗೆ ಇದು 
ಲಾಭದಾಯಕವಾಗಿದೆ. ಅಲ್ಲದೆ, ಈ ಪುದರ್ಶನಗಳಲ್ಲಿ ಕರಕುಶಲ ವಸ್ತುಗಳನ್ನು ಖರೀದಿಸುವವರು ಆ ಬಗ್ಗೆ 
ನೆಂಟರಿಷ್ಟರಲ್ಲಿ ಪ್ರಚಾರ ಮಾಡುವುದರಿಂದ ಚನ್ನಪಟ್ಟಣದ ಕರಕುಶಲ ವಸ್ತುಗಳ ಬಗೆಗಿನ ಒಲವು ಹೆಚ್ಚುತ್ತದೆ. 
ವರ್ಷದಿಂದ ವರ್ಷಕ್ಕೆ ಈ ಒಲವು ಹೆಚ್ಚುತ್ತಿರುವುದರಿಂದಲೇ ವ್ಯಾಪಾರದ ವ್ಯಾಪ್ತಿಯು ಹೆಚ್ಚುತ್ತಲೇ ಇದೆ. 


ಎಲ್ಲರ ಪ್ರತಿಭಾ ಪ್ರದರ್ಶನಕ್ಕೂ ವೇದಿಕೆ ಒದಗಿಸುವ ದಸರಾ ಉತ್ಸವದಲ್ಲಿ ದಸರಾ ವಸ್ತುಪ್ರದರ್ಶನ ಪ್ರಮುಖವಾದ 
ಭಾಗ. ಈ ವಸ್ತುಪ್ರದರ್ಶನದಲ್ಲಿ ಜೀವನಾವಶ್ಯಕ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ವ್ಯವಸ್ಥೆ ಇರುವುದು 
ಸರ್ವರಿಗೂ ತಿಳಿದಿರುವ ಸಂಗತಿ. 


ಈ ದಸರಾ ವಸ್ತುಪುದರ್ಶನ ಚನ್ನಪಟ್ಟಣದ ಕರಕುಶಲ ವಸ್ತುಗಳ ಮಾರಾಟಕ್ಕಿರುವ ಉತ್ತಮ ವ್ಯವಸ್ಥೆಯೂ 
ಸಹ. ಮೈಸೂರು ದಸರಾ ವೈಭವವನ್ನು ಕಣ್ದುಂಬಿಕೊಳ್ಳಲು ರಾಜ್ಯದ ವಿವಿಧ ಮೂಲೆಗಳಿಂದ ಜನಸಾಗರವೇ 
ಸಾಂಸ್ಕೃತಿಕ ನಗರಿಯತ್ತ ಹರಿದುಬರುತ್ತದೆ. ಹೊರರಾಜ್ಯದವರು ಹಾಗೂ ವಿದೇಶಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ 
ಉತ್ಸವದಲ್ಲಿ ಭಾಗಿಯಾಗುತ್ತಾರೆ. ಮೈಸೂರಿಗೆ ಬರುವ ಎಲ್ಲಾ ಪವಾಸಿಗರು ಬೃಹತ್‌ ಮೈದಾನದಲ್ಲಿ ತಲೆಯೆತ್ತುವ 
ದಸರಾ ವಸ್ತುಪದರ್ಶನಕ್ಕೆ ಭೇಟಿ ನೀಡಿಯೇ ನೀಡುತ್ತಾರೆ. ಸ್ಥಳೀಯರಂತೂ ಲಕ್ಷಗಟ್ಟಲೆ ಎಡತಾಕುತ್ತಾರೆ. 


132 


ದಸರಾದಲ್ಲಿ ಯಾವುದಕ್ಕೆ ಹೆಚ್ಚು ಬೇಡಿಕೆ 


೫ ಶೇಕಡವಾರು 


ಶೋಕೇಷಿನ ಮಕ್ಕಳ ಆಟಿಕೆಗಳು ಗೃಹ ಬಳಕೆಯ ಮಹಿಳೆಯ 
ವಸ್ತುಗಳಿಗೆ ವಸ್ತುಗಳು ಅಲಂಕಾರಿಕ 
ವಸ್ತುಗಳ 


ಸರಿಸುಮಾರು ನಲವತ್ತು ದಿನಗಳವರೆಗೂ ಜರುಗುವ ದಸರಾ ವಸ್ತುಪುದರ್ಶನದಲ್ಲಿ ವಿವಿಧ ಮಳಿಗೆಗಳಲ್ಲಿ 
ನಾನಾ ಬಗೆಯ ವಸ್ತುಗಳು ಮಾರಾಟಕ್ಕೆ ಲಭ್ಯವಿರುತ್ತವೆ. ಆ ಪೈಕಿ ಚನ್ನಪಟ್ಟಣದ ಕರಕುಶಲ ಉದ್ಯಮದ ಉತ್ಪನ್ನಗಳ 
ಮಳಿಗೆಗಳೂ ಇರುತ್ತವೆ. ಗೃಹೋಪಯೋಗಿ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ಮಕ್ಕಳ ಆಟಿಕೆಗಳು, ದೇವರ 
ನಾನಾ ಬಗೆಯ ಮೂರ್ತಿಗಳು ಹಾಗೂ ಪಮುಖವಾಗಿ ಮೈಸೂರಿನ ದಸರಾ ವೈಭವವನ್ನು ಸಾರುವ ದಸರಾ ಸೆಟ್‌ 
ಬೊಂಬೆಗಳು ಗ್ರಾಹಕರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆಯುವುದಲ್ಲದೆ, ಉತ್ತಮ ವ್ಯಾಪಾರ ವಹಿವಾಟು 
ನಡೆಯುತ್ತದೆ. ಪವಾಸಿಗರ ಮನಗೆಲ್ಲುವ ಈ ಬೊಂಬೆಗಳು ತನ್ನ ಮಾರುಕಟ್ಟೆಯ ವ್ಯಾಪ್ತಿಯನ್ನೂ 


ವೃದ್ಧಿಸಿಕೊಳ್ಳುತ್ತವೆ. 


ಮೈಸೂರು ದಸರಾದಲ್ಲಿ ಭಾಗವಹಿಸುವಿಕೆಯ ಪ್ರಮಾಣ 


ಇನ್ನು ದಸರಾ ಉತ್ಸವದ ಸಂದರ್ಭದಲ್ಲಿ ನವರಾತ್ರಿ ವೇಳೆ ಮನೆಮನೆಗಳಲ್ಲಿ ಬೊಂಬೆಗಳನ್ನು 
ಕೂರಿಸುವುದು ಈ ಭಾಗದ ಪ್ರಮುಖ ಸಂಪ್ರದಾಯವಾಗಿ ರೂಢಿಯಲ್ಲಿರುವುದರಿಂದ ಈ ಹಬ್ಬದ ಮುಂಚೆಯೂ 
ಚನ್ನಪಟ್ಟಣದ ಕರಕುಶಲ ವಸ್ತುಗಳು ಮಾರಾಟದ ಮಳಿಗೆಗಳಲ್ಲಿ ಉತ್ತಮ ವಹಿವಾಟು ನಡೆಸುತ್ತವೆ. ಹಾಗಾಗಿ 
ದಸರಾ ಉತ್ಸವ ಮತ್ತು ವಸ್ತುಪ್ರದರ್ಶನಗಳು ಚನ್ನಪಟ್ಟಣದ ಕರಕುಶಲಗಾರರು ಮತ್ತು ಕಾರ್ಲಾನೆಗಳ ಮಾಲೀಕರಿಗೆ 
ತಮ್ಮ ಉತ್ಪನ್ನಗಳ ಮಾರಾಟಕ್ಕೆ ಉತ್ತಮವಾದ ವೇದಿಕೆಗಳಾಗಿರುವುದಂತೂ ಸತ್ಯ. 


ಕರಕುಶಲ ಮೇಳಗಳು 

ಪಾರಂಪರಿಕ ಕಲೆಯ ಮೂರ್ತರೂಪವಾಗಿರುವ ಕರಕುಶಲ ವಸ್ತುಗಳಿಗೆ ಮನ್ನಣೆ ಮತ್ತು ಮಾರುಕಟ್ಟೆ 
ಎರಡೂ ಅತ್ಯವಶ್ಯಕ. ಅದು ಈ ಕಲಾಪರಂಪರೆಯ ಉಳಿವಿಗೆ ಅತ್ಯಂತ ಪೂರಕ. ಈ ಕಲೋತ್ತನ್ನಗಳಿಗೆ 
ಮಾರುಕಟ್ಟೆಯ ಹೊಸ ವೇದಿಕೆ ಸೃಷ್ಟಿಸುವ ಸದುದ್ದೇಶದ ಪರಿಕಲ್ಲನೆಯೇ ಕರಕುಶಲ ಮೇಳಗಳು. ಕರಕುಶಲ 
ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟಕ್ಕಷ್ಟೇ ಈ ಮೇಳಗಳು ರೂಪುಗೊಂಡಿರುವುದು ಬಹುಮುಖ್ಯ ಸಂಗತಿ. 


ಕರಕುಶಲ ಮೇಳಗಳು ಎಲ್ಲೆಡೆ ನಡೆಯುತ್ತವೆ. ತಾಲ್ಲೂಕು. ಜಿಲ್ಲಾ ಕೇಂದ್ರದಿಂದಿಡಿದು ರಾಜ್ಯ ರಾಷ್ಟ 
ಮಟ್ಟದಲ್ಲೂ ಕರಕುಶಲ ಮೇಳಗಳು ಆಯೋಜಿಸಲ್ಲಡುತ್ತವೆ. ಈ ಮೇಳಗಳಲ್ಲಿ ಪಂಗಾಣಿಯಿಂದ ಹಿಡಿದು ಆಳೆತ್ತರದ 
ಮರದ ಉತ್ಪನ್ನಗಳು ಖರೀದಿಗೆ ಲಭ್ಯವಿರುತ್ತವೆ. ಚನ್ನಪಟ್ಟಣದ ಕರಕುಶಲ ವಸ್ತುಗಳ ಮಾರಾಟದ ವಿಸ್ತಾರದಲ್ಲಿ ಈ 
ಕರಕುಶಲ ಮೇಳಗಳ ಪಾತ್ರ ಅತಿ ದೊಡ್ಡದು. 


ರಾಜ್ಯದ ವಿವಿಧೆಡೆ, ಹೊರರಾಜ್ಯಗಳಲ್ಲಿ ಹಾಗೂ ದೆಹಲಿಯಂತಹ ಸ್ಥಳದಲ್ಲಿ ರಾಷ್ಟ ಮಟ್ಟದಲ್ಲೂ ನಡೆಯುವ 
ಕರಕುಶಲ ಮೇಳಗಳಲ್ಲಿ ಚನ್ನಪಟ್ಟಣದ ಮರದ ಕಲಾತ್ಮಕ ಉತ್ಪನ್ನಗಳಿಗೆ ವಿಶೇಷ ಸ್ಥಾನಮಾನವಿದೆ. ಚನ್ನಪಟ್ಟಣ 
ತಾಲ್ಲೂಕಿನ ಕರಕುಶಲಕರ್ಮಿಗಳು ಈ ಮೇಳಗಳಲ್ಲಿ ಭಾಗವಹಿಸಿ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಿ ವ್ಯಾಪಾರ 
ವಹಿವಾಟು ನಡೆಸುವುದು ವಾಡಿಕೆಯಂತಾಗಿದೆ. ಬಗೆಬಗೆಯ ಬೊಂಬೆಗಳು. ಮಹಿಳೆಯರು ಬಳಸುವ ಅಲಂಕಾರಿಕ 
ವಸ್ತುಗಳು, ಗೃಹೋಪಯೋಗಿ ವಸ್ತುಗಳಿಗೆ ಈ ಮೇಳಗಳಲ್ಲಿ ಹೆಚ್ಚಿನ ಬೇಡಿಕೆಯಿದೆ. ವಿವಿಧ ಭಾಗದ ತರಹೇವಾರಿ 
ಸಮುದಾಯದ ಜನರು ಈ ಮೇಳಗಳಲ್ಲಿ ಭಾಗವಹಿಸಿ ತಮಗಿಷ್ಟವಾದ ಉತ್ಪನ್ನಗಳನ್ನು ಖರೀದಿಸುತ್ತಾರೆ. 


134 


ವರ್ಷದಲ್ಲಿ ಯಾವ ಸಮಯದಲ್ಲಿ ಬೊಂಬೆಗಳಿಗೆ ಹೆಚ್ಚು ಬೇಡಿಕೆ 


38 


೫ ಶೇಕಡವಾರು 


fp) 
ಜ್‌ po 2ನ 
po / BR 
ಬ್‌ 


4 


ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ದಾವಣಗೆರೆ ಮತ್ತಿತರ ಕಡೆ ನಡೆಯುವ ರಾಜ್ಯ ಮಟ್ಟದ 
ಕರಕುಶಲಮೇಳಗಳು, ಸರ್ಕಾರ ಏರ್ಪಡಿಸುವ ಕರಕುಶಲ ಮೇಳಗಳು, ದೆಹಲಿ, ಸೂರಜ್‌ಖಾಂಡ್‌, ಹೈದರಾಬಾದ್‌, 
ಮುಂಬಯಿ, ಜೈಪುರ, ಮುಂತಾದ ಕಡೆಗಳಲ್ಲಿನ ರಾಷ್ಟ ಮಟ್ಟದ ಕರಕುಶಲ ಮೇಳಗಳಲ್ಲಿ ಚನ್ನಪಟ್ಟಣದ ಕರಕುಶಲ 
ವಸ್ತುಗಳು ಮಾರಾಟವಾಗುತ್ತವೆ. ವರ್ಷದಿಂದ ವರ್ಷಕ್ಕೆ ತನ್ನ ನಾವೀನ್ಯತೆ ಮತ್ತು ಸೊಬಗಿನಿಂದ ಗ್ರಾಹಕರ 
ಮನವನ್ನು ಸೆಳೆದಿರುವ ಈ ಉತ್ಪನ್ನಗಳು ಸಹಜವಾಗಿಯೇ ತನ್ನ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುತ್ತಿವೆ. 
ಕಲಾವಿದರು, ಎಂಪೋರಿಯಂಗಳ ಮಾಲೀಕರು ಮತ್ತು ಈ ಉದ್ಯಮದಲ್ಲಿ ತೊಡಗಿರುವ ಉದ್ಯಮಿಗಳಿಗೆ ಆರ್ಥಿಕ 
ಪುನಶ್ಲೇತನಕ್ಕೆ ನೆರವಾಗುತ್ತಿರುವುದು ಗಮನಾರ್ಹ ಸಂಗತಿ. 


ಆನ್‌ಲೈನ್‌ 

ಹೊಸ ಶತಮಾನದ ಈ ಯುಗ ಅಪ್ಪಟ ಮಾಹಿತಿಯುಗ, ಜ್ಞಾನಯುಗವೂ ಹೌದು. ಮಾಹಿತಿ 
ತಂತ್ರಜ್ಞಾನದ ಅಬ್ದರದ ಈ ಯುಗದಲ್ಲಿ ಅಂತರ್ಜಾಲ ಬದುಕಿನ ಬಹುಮುಖ್ಯ ಭಾಗವಾಗಿದೆ. ಹೊಟ್ಟಿಗೆ 
ಅನ್ನವಿರದಿದ್ದರೂ ಸರಿಯೇ ಅಂತರ್ಜಾಲ ಇರಲೇಬೇಕೆಂಬಷ್ಟು ಅವುಗಳ ಮೇಲಿನ ಅವಲಂಬನೆ ಹೆಚ್ಚುತ್ತಲೇ ಇದೆ. 


ಆನ್‌ಲೈನ್‌ನಲ್ಲಿ ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸುವ ದೊಡ್ಡ ಜಾಲವೇ ಸೃಷ್ಟಿಯಾಗಿದೆ. ಆನ್‌ಲೈನ್‌ನಲ್ಲಿ 
ಆರ್ಡರ್‌ ಮಾಡಿದರೆ ಸಿಗದ ವಸ್ತುಗಳೇ ಇಲ್ಲವೆಂಬಷ್ಟು ಆನ್‌ಲೈನ್‌ ಜಾಲ ಬೆಳೆದುನಿಂತಿದೆ. ಇದಕ್ಕೆ ಚನ್ನಪಟ್ಟಣದ 
ಕರಕುಶಲ ವಸ್ತುಗಳು ಹೊರತಾಗಿಲ್ಲ ಎಂಬುದು ಮಹತ್ವಪೂರ್ಣ ಬೆಳವಣಿಗೆಯಾಗಿದ್ದು, ಈ ಕಲೋತ್ಪನ್ನಗಳಿಗೆ 
ಹೊಸದೊಂದು ಮಾರುಕಟ್ಟೆ ತೆರೆದುಕೊಂಡಿದೆ. ಅಲಂಕಾರಿಕ ಟೇಬಲ್‌ ಲ್ಯಾಂಪ್‌ನಿಂದ ಹಿಡಿದು ದೊಡ್ಡ ಸ್ಟ್ಯಾಂಡ್‌ 
ಲ್ಯಾಂಪ್‌, ಗೋಡೆ ಗಡಿಯಾರ ಇನ್ನಿತರ ತರಹೇವಾರಿ ಬೊಂಬೆಗಳಿಗೆ ಆನ್‌ಲೈನ್‌ನಲ್ಲಿ ತುಂಬಾ ಬೇಡಿಕೆಯಿದೆ. 


ಚನ್ನಪಟ್ಟಣದ ಬೊಂಬೆಗಳು ಈಗ ಆನ್‌ಲೈನ್‌ನ ಫ್ಲಿಪ್‌ಕಾರ್ಟ್‌ ಹಾಗೂ ಅಮೆಜಾನ್‌ಗಳಲ್ಲಿ ಲಭ್ಯವಿದೆ. 
ಕರಕುಶಲ ಪೇಮಿಗಳು ತಮಗೆ ಬೇಕಾದ ಬೊಂಬೆಗಳಿಗೆ ಆರ್ಡರ್‌ ಮಾಡಿದರೆ ಸಾಕು ಗ್ರಾಹಕರ ಮನೆಬಾಗಿಲಿಗೆ 
ನೆಚ್ಚಿನ ಬೊಂಬೆಗಳು ಮತ್ತು ಮರದ ಉತ್ಪನ್ನಗಳು ಬಂದು ತಲುಪುವ ವ್ಯವಸ್ಥೆಯಿದೆ. ಕೆಲ ಮಾರಾಟಗಾರರು 
ತಮ್ಮದೇ ಆದ ಫೇಸ್‌ಬುಕ್‌ ಪುಟಗಳನ್ನು ತೆರೆದುಕೊಂಡು ಆನ್‌ಲೈನ್‌ ಮೂಲಕವೂ ಬೇಡಿಕೆಗಳನ್ನು ಸ್ಪೀಕರಿಸಿ 
ಗಾಹಕರಿಗೆ ಕೋರಿಯರ್‌ ಮುಖೇನ ಬಗೆಬಗೆಯ ಕರಕುಶಲ ಉತ್ಪನ್ನಗಳನ್ನು ತಲುಪಿಸುತ್ತಿದ್ದು ಉತ್ತಮ 


a) 


ವಹಿವಾಟನ್ನು ನಡೆಸುತ್ತಿವೆ. 

ರಾಜ್ಯ ಕರಕುಶಲ ಅಭಿವೃದ್ಧಿ ಪ್ರಾಧಿಕಾರದ ನೆರವು ಈ ನಿಟ್ಟಿನಲ್ಲಿ ಅತ್ಯಂತ ಪ್ರಮುಖ. ಪ್ರಾಧಿಕಾರದ 
ಒತ್ತಾಸೆಯಿಂದ ಚನ್ನಪಟ್ಟಣದ ಬೊಂಬೆಗಳು ಇದೀಗ ಆನ್‌ಲೈನ್‌ನಲ್ಲಿ ಮಿಂಚುತ್ತಿವೆ. ಪ್ರಾಧಿಕಾರದ ಆನ್‌ಲೈನ್‌, 
ಆಫ್‌ಲೈನ್‌ ವ್ಯವಸ್ಥೆಯಲ್ಲಿ 2011-12ರಲ್ಲಿ 47.27 ಲಕ್ಷ ರೂ. 2012-13 64.7 ಲಕ್ಷ ರೂ, 2013-14 69.34 ಲಕ್ಷ ರೂ. 


2014-15ರಲ್ಲಿ 69.34, 2015-16ರಲ್ಲಿ 70.17, 2016-17ರಲ್ಲಿ 72.62 ಲಕ್ಷ ರೂಪಾಯಿನಷ್ಟು ವಾರ್ಷಿಕ ವಹಿವಾಟು 


ನಡೆಸಿದ್ದು ಈ ವಹಿವಾಟಿನ ಪಮಾಣ ವರ್ಷದಿಂದ ವರ್ಷಕ್ಕೆ ಏರುತ್ತಲೇ ಇರುವುದನ್ನು ಗಮನಿಸಬಹುದಾಗಿದೆ. 


ಸ್ವಯಂ ಸೇವಾ ಸಂಸ್ಥೆಗಳು 

ಕೆಲವು ಸ್ವಯಂಸೇವಾ ಸಂಸ್ಥೆಗಳೂ ಈ ಮಾರಾಟ ಜಾಲದಲ್ಲಿ ಚನ್ನಪಟ್ಟಣದ ಬೊಂಬೆ ಉದ್ಯಮದ ಜೊತೆ 
ಕೈಜೋಡಿಸಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ. ಮಾಯಾ ಆಗ್ಯಾನಿಕ್‌ ಎ೦ಬ ಸರ್ಕಾರೇತರ ಸಂಸ್ಥೆ 
ಹಾಗೂ ಶಿಲ್ಲಾಟಸ್ಟ್‌ ಎಂಬೆರಡು ಸ್ವಯಂ ಸೇವಾ ಸಂಸ್ಥೆಗಳು ಚನ್ನಪಟ್ಟಣದ ಕರಕುಶಲಕರ್ಮಿಗಳಿಗೆ ತರಬೇತಿ ನೀಡಿ 
ಉದ್ಯಮದ ಬೆಳವಣಿಗೆಗೆ ಶ್ರಮಿಸುತ್ತಿರುವುದೇ ಅಲ್ಲದೆ, ಇಲ್ಲಿನ ಕರಕುಶಲ ವಸ್ತುಗಳನ್ನು ಆನ್‌ಲೈನ್‌ ಮೂಲಕ 
ಮಾರಾಟ ಮಾಡುತ್ತಿವೆ. ವಾರ್ಷಿಕ 160 ಕುಶಲಕರ್ಮಿಗಳಿಗೆ ಉದ್ಯೋಗ ಕಲ್ಪಿಸಿ ವಾರ್ಷಿಕವಾಗಿ ಕೋಟ್ಯಂತರ 
ರೂಪಾಯಿ ವಹಿವಾಟು ನಡೆಸುತ್ತಿರುವುದು ಪಮುಖ ಬೆಳವಣಿಗೆ. ಈ ಸಂಸ್ಥೆಗಳು ಬೊಂಬೆ ತಯಾರಿಕೆಯಲ್ಲಿ 


136 


ಹೊಸ ಹೊಸ ಆವಿಷ್ಠಾರ ಮತ್ತು ಹೊಸ ಮಾರಾಟ ವ್ಯವಸ್ಥೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಚನ್ನಪಟ್ಟಣದ 
ಕರಕುಶಲ ವಸ್ತುಗಳ ಮಾರುಕಟ್ಟೆಯನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಮಹತ್ವದ ಕಾಣಿಕೆ ನೀಡುತ್ತಿವೆ. 


po) 


ಕರಕುಶಲ ನಿಗಮ 

ರಾಜ್ಯ ಸರ್ಕಾರ ಕರಕುಶಲಕಲೆಯ ಉತ್ಸಾನಕ್ಸಾಗಿ ರಾಜ್ಯ ಕರಕುಶಲ ಅಭಿವೃದ್ದಿ ನಿಗಮವನ್ನು ಸ್ಥಾಪಿಸಿದೆ. ಈ 
ನಿಗಮವು ಬಹುವರ್ಷಗಳಿಂದಲೂ ಕರಕುಶಲಕರ್ಮಿಗಳ ಜೀವನಮಟ್ಟ ಸಾಮಾಜಿಕ ಸ್ಥಾನಗಳ ಸುಧಾರಣೆಗೆ 
ಅವಿರತವಾಗಿ ಶ್ರಮಿಸುತ್ತಿದೆ. ಕರಕುಶಲ ವಸ್ಸುಗಳ ಪ್ರದರ್ಶನ, ಮಾರಾಟ, ಕುಶಲಕರ್ಮಿಗಳಿಗೆ ಆರ್ಥಿಕ ನೆರವು 
ಕಲ್ಲಿಸುವುದು ಮುಂತಾದ ಉಪಕ್ರಮಗಳ ಮೂಲಕ ಉದ್ಯಮದ ಅಭಿವೃದ್ದಿಗೆ ತನ್ನದೇ ಕಾಣಿಕೆಯನ್ನು ನೀಡುತ್ತಾ 


ಬಂದಿದೆ. 


ರಾಜ್ಯ ಕರಕುಶಲ ನಿಗಮ ಸಹ ಚನ್ನಪಟ್ಟಣದ ಕರಕುಶಲಕರ್ಮಿಗಳಿಗಾಗಿಯೇ ವೇದಿಕೆ ಕಲ್ಪಿಸಿದ್ದು ಸೂಕ್ತ 
ತರಬೇತಿ ಜೊತೆಗೆ ವ್ಯಾಪಾರದ ವ್ಯವಸ್ಥೆಯನ್ನು ಮಾಡಿದೆ. ನಿಗಮ ತನಗೆ ಗ್ರಾಹಕರಿಂದ ಬರುವ ಬೇಡಿಕೆಗಳನ್ನು 
ಆಧರಿಸಿ ಕುಶಲಕರ್ಮಿಗಳಿಂದ ಬೊಂಬೆಗಳನ್ನು ಖರೀದಿಸಿ ಅವುಗಳನ್ನು ಗಾಹಕರಿಗೆ ಮಾರಾಟ ಮಾಡುತ್ತಿದೆ. 


ನಿಗಮವು ತಿಂಗಳಿಗೆ ಸುಮಾರು ಐದು ಲಕ್ಷ ರೂಪಾಯಿಗಳವರೆಗಿನ ವಹಿವಾಟು ನಡೆಸುತ್ತಿದೆ ಎನ್ನುತ್ತಾರೆ 
ನಿಗಮದ ಕೇಂದ್ರ ಯೋಜನಾಧಿಕಾರಿಯಾದ ಪಿ. ಲಕ್ಷ್ಮಣ್‌. ಅವರ ಪ್ರಕಾರ ದಿನದಿಂದ ದಿನಕ್ಕೆ ಚನ್ನಪಟ್ಟಣದ 
ಕರಕುಶಲ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತಿದ್ದು ಗ್ರಾಹಕರ ಅಭಿರುಚಿ ಮತ್ತು ಕರಕುಶಲವಸ್ತುಗಳ ಗುಣಮಟ್ಟ ಬೇಡಿಕೆಗೆ 
ಮೂಲ ಕಾರಣವಾಗಿದೆ. ಸರ್ಕಾರದ ಈ ಸಂಸ್ಥೆಯು ಚನ್ನಪಟ್ಟಣದ ಬೊಂಬೆ ಉದ್ಯಮದ ಮಾರುಕಟ್ಟೆಯನ್ನು 
ವಿಸ್ತರಿಸಿರುವುದು ಶ್ಲಾಘನೀಯ ಸಂಗತಿಯಾಗಿದೆ. 


ರಫ್ತು ಚಟುವಟಿಕೆ 

ಚನ್ನಪಟ್ಟಣದ ಕರಕುಶಲ ವಸ್ತುಗಳ ಮಾರಾಟಕ್ಕೆ ಇರುವ ಬಹುದೊಡ್ಡ ಜಾಲ ರಫ್ತು ಉದ್ಯಮ. ಭಾರತದ 
ಸಣ್ಣ ತಾಲ್ಲೂಕೊಂದರ ಈ ಪಾರಂಪರಿಕ ಕಲೆಯನ್ನು ಜಗದಗಲ ವಿಸ್ತರಿಸಿದ್ದು ಈ ರಫ್ತು ಉದ್ಯಮವೇ. ಹಾಗಾಗಿಯೇ 
ಇಂದು ಚನ್ನಪಟ್ಟಣದ ಬೊಂಬೆಗಳು ಜಗತ್ತಿನ ವಿವಿಧ ದೇಶಗಳಲ್ಲಿ ಅಲಂಕಾರಿಕ ವಸ್ತುಗಳಾಗಿ ಬಳಕೆಯಾಗುತ್ತಿವೆ. 
ಕೋಟ್ಯಂತರ ರೂಪಾಯಿ ವಹಿವಾಟು ನಡೆಸುವ ಮೂಲಕ ಈ ಬೊಂಬೆ ಉದ್ಯಮವನ್ನು ಲಾಭದಾಯಕ 
ಸ್ಥಿತಿಯಲ್ಲಿರಿಸಿದೆ. 


137 


ಚನ್ನಪಟ್ಟಣದ ತರಹೇವಾರಿ ಕರಕುಶಲ ವಸ್ತುಗಳು ಇಂಗ್ಲೆಂಡ್‌, ಅಮೆರಿಕಾ, ನ್ಯೂಜಿಲ್ಯಾಂಡ್‌, 
ಸ್ಥಾಟ್‌ಲ್ಯಾಂಡ್‌, ಜರ್ಮನಿ, ಜಪಾನ್‌, ಮಲೇಷಿಯಾ, ಸ್ಪಿಜರ್‌ಲ್ಯಾಂಡ್‌ ಮತ್ತಿತರ ದೇಶಗಳಿಗೆ ರಫ್ತಾಗುತ್ತಿವೆ. 
ಚನ್ನಪಟ್ಟಣದಲ್ಲಿ ನೆಲೆನಿಂತಿರುವ ಕೆಲ ಉದ್ಯಮಿಗಳು ಖುದ್ದಾಗಿ ಈ ವಸ್ತುಗಳನ್ನು ರಫ್ತು ಮಾಡುತ್ತಾರೆ. 
ಇನ್ನುಳಿದವರು ಏಜೆನ್ಸಿಗಳ ಮೂಲಕ ಮಧ್ಯವರ್ತಿಗಳ ಸಹಾಯದಿಂದ ವಿದೇಶಗಳಿಗೆ ಈ ಕರಕುಶಲ ವಸ್ತುಗಳನ್ನು 
ರಫ್ತು ಮಾಡುತ್ತಿದ್ದಾರೆ. ಆಗಲೇ ಪ್ರಸ್ತಾಪಿಸಿದಂತೆ ಕೆಲ ಸ್ವಯಂ ಸೇವಾ ಸಂಸ್ಥೆಗಳೂ ಸಹ ಈ ಚನ್ನಪಟ್ಟಣದ 


ಕರಕುಶಲ ವಸ್ತುಗಳ ರಫ್ತು ಉದ್ಯಮದಲ್ಲಿ ತೊಡಗಿಸಿಕೊಂಡಿವೆ. 


ಚನ್ನಪಟ್ಟಣದಿಂದ ವಿದೇಶಗಳಿಗೆ ನಾನಾ ಬಗೆಯ ಕರಕುಶಲ ವಸ್ತುಗಳು ರಪ್ತಾಗುತ್ತವೆ. ಅದರಲ್ಲಿ 
ಚಿತ್ತಾಕರ್ಷಕ ಬೊಂಬೆಗಳು ಮತ್ತು ಅಲಂಕಾರಿಕ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆಯಿದ್ದು ಈ ವಸ್ತುಗಳು ತನ್ನ 
ಬೇಡಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಲೇ ಸಾಗಿರುವುದು ಈ ಉದ್ಯಮನಿರತರ ಪಾಲಿಗೆ ಸಮಾಧಾನ-ಸಂತಸ ತಂದಿದೆ. ಆ 
ವಸ್ತುಗಳತ್ತ ಕಿರುನೋಟ ಬೀರುವುದು ಈ ಸಂದರ್ಭದಲ್ಲಿ ಅತ್ಯಂತ ಸೂಕ್ತವಾಗಿದೆ. 


ಚನ್ನಪಟ್ಟಣದಿಂದ ರಪ್ತು ಮಾಡುವ ವಸ್ತುಗಳು 
1 ಮೇರಿಗೌಂಡ್‌ 
2. ಹಣ್ಣುಗಳು-ತರಕಾರಿಗಳು 
3 ಆನೆ 
4. ಬಳೆಗಳು 
5 ದಾಂಡ್ಕ 
6. ಅಳಗುಣಿ ಮಣೆ, ಪಗಡೆ, ಚೌಕಬಾರ 
7. ಅಗರಬತ್ತಿ ಹೋಲ್ಲರ್‌ 
8. ಬೌಲ್‌ಗಳು 
9. ಕೀ ಹ್ಯಾಂಗಲ್‌ 
10. ವೀಣಾ, ತಬಲ, ಗಿಟಾರ್‌ 
1. ಕುಳಿತುಕೊಳ್ಳುವ ಮಣೆ 
1. ಚಪಾತಿ ಮಣೆಗಳು 


1. ಕರ್ನಾಟಕ ಮ್ಯಾಪ್‌ 


138 


14. ಭಾರತದ ಮ್ಯಾಪ್‌ 

15. ಅಬಾಕಸ್ಟ್ಸ್‌ 

16. ಒಡವೆ ಪೆಟ್ಟಿಗೆ 

17. ಶುಗರ್‌ ಕಪ್‌ (ನೇರಳೆ ಮರದ್ದು. ವೈಜ್ಞಾನಿಕವಾಗಿ ಸಂಶೋಧನೆಯಾಗಿದೆ. ಇದರಿಂದ ನೀರು ಕುಡಿದರೆ 
ಮಧುಮೇಹ ನಿಯಂತಣಗೊಳ್ಳುವುದು ) 

18. ಕೃಷ್ಣ ಗಣೇಶ, ಶಿವ, ಆಂಜನೇಯ 

19. ಮರದ ಅರಮನೆ, ತೊಟ್ಟಿಲು 

20. ಕಾರ್‌ಮ್ಯಾಟ್‌ 

21. ವುಡನ್‌ ಆ್ಯಕ್ಕೂಪಂಜರ್‌ 

22. ವಾಕರ್‌ 

2. ಕೂರ್ಗಿ ಡ್ಯಾನ್ಸ್‌ ಬೊಂಬೆಗಳು 

24. ಕಥಕಳಿ ನೃತ್ನದ ಬೊಂಬೆಗಳು ಇತ್ಯಾದಿ. 


ಚನ್ನಪಟ್ಟಣದಲ್ಲೇ ನೆಲೆಸಿರುವ ರಮೇಶ್‌ ಮೂವತ್ತೈದು ವರ್ಷಗಳಿಂದಲೂ ಈ ಬೊಂಬೆ ಉದ್ಯಮದಲ್ಲಿ 
ತೊಡಗಿಸಿಕೊಂಡಿದ್ದು 20 ವರ್ಷಗಳಿಂದ ಇಲ್ಲಿನ ಉತ್ಪನ್ನಗಳನ್ನು ರಫ್ತು ಮಾಡುತ್ತಿದ್ದಾರೆ. ನೂರು ಜನ 
ಕಾರ್ಮಿಕರನ್ನು ಪೋಷಿಸುತ್ತಿರುವ ರಮೇಶ್‌ ಹಲವು ಬಗೆಯ ಉತ್ಪನ್ನಗಳನ್ನು ವಿದೇಶಗಳ 
ಬೇಡಿಕೆಗಳಿಗನುಸಾರವಾಗಿ ಅಮೆರಿಕಾ, ದಕ್ಷಿಣ ಆಫ್ಲಿಕಾ ಇಂಗ್ಲೆಂಡ್‌ ಮತ್ತು ನ್ಯೂಜಿಲ್ಯಾಂಡ್‌ಗಳಿಗೆ ರಪ್ತು 
ಮಾಡುತ್ತಿದ್ದಾರೆ. ಗುಣಮಟ್ಟದ ಕಾಯ್ದುಕೊಳ್ಳುವಿಕೆ ರಫ್ತು ಮಾರುಕಟ್ಟೆಯಲ್ಲಿ ಅತಿಮುಖ್ಯವಾದ ವಿಚಾರ ಎಂಬುದು 
ರಮೇಶ್‌ ಅವರ ಅನುಭವದ ಮಾತು. ಇದು ರಮೇಶ್‌ ಅವರೊಬ್ಬರದಲ್ಲ ಬಹುತೇಕ ರಫ್ತು ಉದ್ಯಮದಲ್ಲಿ 
ತೊಡಗಿರುವ ಎಲ್ಲರ ಸಾರ್ವತ್ರಿಕ ಅಭಿಪ್ರಾಯವಾಗಿದೆ. 


ಗೊಂಬೆಗಳನ್ನು ಹೊರದೇಶಗಳಿಗೆ ಮುಂಬೈ ಖಾಸಗಿ ಮಧ್ಯವರ್ತಿಗಳಾದಂಥ ಎಕ್ಸ್‌ ಪೋರ್ಟ್‌ 
ಶಿಯೇಶನ್‌, ಸಾಂಗ್ಲಿ ಎಕ್ಸ್‌ ಪೋರ್ಟ್‌, ಮಂಗಲ್‌ ಎಕ್‌ಪೋರ್ಟ್‌ಗಳ ಮೂಲಕ ರಪ್ತು ಮಾಡಲಾಗುತ್ತದೆ. 
ಸ್ಥಳೀಯವಾಗಿ ಮಾರಾಟ ಮಳಿಗೆಗಳ ಮುಖಾಂತರ ಮತ್ತು ಹೊರ ರಾಜ್ಯಗಳಿಗೆ ಆರ್ಡರ್‌ಗಳನ್ನು ಪಡೆದು ಅವರ 
ಅವಶ್ಯಕತೆಗೆ ತಕ್ಕಂತೆ ಗೊಂಬೆಗಳು ಮತ್ತು ಆಟಿಕೆಗಳನ್ನು ಪೂರೈಸಲಾಗುತ್ತದೆ. ಈ ಕೈಗಾರಿಕೆಯು ವರ್ಷಕ್ಕೆ 


139 


ಸುಮಾರು 3 ರಿಂದ 5 ಕೋಟಿ ರೂಪಾಯಿಗಳು ವಿದೇಶಿ ವಿನಿಮಯವನ್ನು ಮತ್ತು ಸ್ಥಳೀಯವಾಗಿ ಸುಮಾರು 1 
ಕೋಟಿಯಿಂದ 2 ಕೋಟಿ ರೂ.ಗಳಷ್ಟು ಆದಾಯವನ್ನು ನೀಡುತ್ತದೆ. 


ಕರಕುಶಲ ವಸ್ತುಗಳನ್ನು ರಫ್ತು ಮಾಡಲು ಸರ್ಕಾರದಿಂದ ಪರವಾನಗಿ ಪಡೆಯುವುದು ಅತ್ಯವಶ್ಯಕವಾಗಿದ್ದು 
ಪರವಾನಗಿ ಹೊಂದಿರುವ ಸಾಕಷ್ಟು ಮಂದಿ ಚನ್ನಪಟ್ಟಣದ ಸುತ್ತಮುತ್ತ ಇದ್ದು ಪಾರಂಪರಿಕ ಕಲೆಯ 
ಉತ್ಪನ್ನಗಳನ್ನು ತಮಗಿರುವ ಸಂಪರ್ಕ ಜಾಲದಲ್ಲಿ ವಿದೇಶಗಳಿಗೆ ರಫ್ತು ಮಾಡುತ್ತಿದ್ದಾರೆ. 


(&) 


ಆಧುನಿಕತೆ ಮತ್ತು ತಾಂತ್ರಿಕತೆ ಅಭಿವೃದ್ಧಿ ಹೊಂದಿದಂತೆಲ್ಲಾ ಚನ್ನಪಟ್ಟಣದ ಬೊಂಬೆ ಉತ್ಸನ್ನಗಳ ರಪ್ತು 
ಉದ್ಯಮವೂ ವಿಸ್ತಾರಗೊಳ್ಳುತ್ತಾ ಸಾಗಿದ್ದು ವಾರ್ಷಿಕ ವಹಿವಾಟು ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. 
ಕೋಟ್ಯಂತರ ರೂಪಾಯಿ ವಹಿವಾಟು ಈ ಉದ್ಯಮದಲ್ಲಿ ನಡೆಯುತ್ತಿದೆಯಾದರೂ ಮಧ್ಯವರ್ತಿಗಳು ಮತ್ತು 
ಏಜೆನ್ನಿಗಳೇ ಬಹುಪಾಲು ಹಣವನ್ನು ಪಡೆಯುವುದರಿಂದ ಕುಶಲಕರ್ಮಿಗಳು ಹಾಗೂ ಕಾರ್ಯಾನೆ ಮಾಲೀಕರಿಗೆ 
ಲಾಭದ ಹೆಚ್ಚಿನಾಂಶ ದೊರೆಯುತ್ತಿಲ್ಲ ಆದರೂ ಬೇಡಿಕೆಗಳು ಮತ್ತು ರಪ್ಲಿನ ಪಮಾಣ ಎರಡೂ 
ಏರಿಕೆಯಾಗುತ್ತಿರುವುದು ಅವರ ಬೇಸರವನ್ನು ತಣ್ಣಗಾಗಿಸುತ್ತಿದ್ದು ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಲಾಭದ 
ನಿರೀಕ್ಷೆಯಲ್ಲಿದ್ದಾರೆ. 


ಒಟ್ಟಾರೆಯಾಗಿ ಪ್ರಾದೇಶಿಕ ಮಾರುಕಟ್ಟೆಯಲ್ಲಿ ಚನ್ನಪಟ್ನಣದ ಬೊಂಬೆಗಳ ವಾರ್ಷಿಕ ವಹಿವಾಟು 50 ರಿಂದ 
60 ಕೋಟಿ ರೂ. ಇದ್ದರೆ. ಡೀಮ್ಹ್‌ ಎಕ್ಸ್‌ಪೋರ್ಟ್‌ (ವಿವಿಧ ದೇಶಗಳಿಗೆ ರಪ್ತು ಮಾಡುವ ಏಜನ್ನಿ)ಗಳ ವಹಿವಾಟು 
100 ಕೋಟಿ ರೂ. ಮೀರಿದೆ. ಹಲವು ಕಾರ್ಪೊರೇಟ್‌ ಸಂಸ್ಥೆಗಳೂ ಮಾದರಿ ಉಡುಗೊರೆಗಳನ್ನು ಖರೀದಿಸುತ್ತವೆ. 
ಕೆಲವು ಸಂಸ್ಥೆಗಳು ಗಣಿತ, ವಿಜ್ಞಾನ ಬೋಧನೆಗೆ ನೆರವಾಗುವ ಶೈಕ್ಷಣಿಕ ಮಾದರಿ ವಸ್ತುಗಳಿಗೂ ಬೇಡಿಕೆ 
ಸಲ್ಲಿಸುತ್ತಿದ್ದು ಮಕ್ಕಳು ಆಟದ ಜೊತೆಗೆ ಪಾಠವನ್ನು ಕಲಿಯುವುದಕ್ಕೆ ಪೂರಕವಾಗುವಂತಹ ಆಟಿಕೆಗಳಿಗೆ ಹೆಚ್ಚಿನ 
ಬೇಡಿಕೆ ವ್ಯಕ್ತವಾಗುವ ಮೂಲಕ ವ್ಯಾಪಾರವು ಏರಿಕೆಯನ್ನು ಕಾಣುತ್ತಿದೆ. 


ಅಮೆರಿಕ ಜಪಾನ್‌, ಜರ್ಮನಿ, ಪ್ರಾನ್ಸ್‌, ಇಂಗ್ಲೆಂಡ್‌, ಮಲೇಷಿಯಾ ಸೇರಿದಂತೆ ಹಲವೆಡೆಗೆ ಇಲ್ಲಿನ 
ಚನ್ನಪಟ್ಟಣದ ಬೊಂಬೆಗಳು ಮತ್ತು ಅಲಂಕಾರಿಕ ವಸ್ತುಗಳು ರಪ್ತಾಗುತ್ತಿದೆ. ವಿದೇಶಿ ವಿನಿಮಯವೂ ಸಣ್ಣ 
ಪ್ರಮಾಣದಲ್ಲಿ ಹರಿದು ಬರುತ್ತಿದ್ದು ಮುಂಬರುವ ದಿನಗಳಲ್ಲಿ ಈ ಉದ್ಯಮದ ಮಾರುಕಟ್ಟೆ ಹಾಗೂ ವಹಿವಾಟು 
ಎರಡೂ ಇನ್ನಷ್ಟು ವಿಸ್ತಾರಗೊಳ್ಳುವ ಸಾಧ್ಯತೆಗಳಿರುವುದು ಸುಸ್ಪಷ್ಟ. 


140 


5.2 ಬೊಂಬೆಗಳ ಉದ್ಯಮದ ವ್ಯಾಪ್ತಿ-ಸ್ಥಿತಿ 
ಚನ್ನಪಟ್ಟಣದ ಬೊಂಬೆ ಉದ್ಯಮ ಸ್ವರೂಪ ಮತ್ತು ವ್ಯಾಪ್ತಿ ಎರಡೂ ಬದಲಾಗಿದೆ. ಬಹುವಿಸ್ತಾರವಾಗಿ 
ಹರಡಿಕೊಂಡಿದೆ. ಹಳ್ಳಿಗಾಡಿನಲ್ಲಿ ಅತ್ಯಲ್ಪ ಸಂಖ್ಯೆಯಲ್ಲಿ ತಯಾರಾಗುತ್ತಿದ್ದ ಕರಕುಶಲ ವಸ್ತುಗಳು ಇಂದು 
ಸಂಖ್ಯೆಯಲ್ಲಿ ಸಾವಿರದ ಗಡಿಯನ್ನು ದಾಟಿ ಮೈಚಾಚಿಕೊಂಡಿವೆ. ಸಂತೆ-ಜಾತ್ರೆ-ಉತ್ಸವಗಳಲ್ಲಿ ಮಾರಾಟವಾಗುತ್ತಿದ್ದ 
ಉತ್ಪನ್ನಗಳು ರಾಜ್ಯ ರಾಷ್ಟದ ಗಡಿ ದಾಟಿ ಸಾಗರೋಲ್ಲಂಫನೆ ಮಾಡಿವೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಸದ್ದು 
ಮಾಡುವಷ್ಟು ಬೆಳೆದುನಿಂತಿದೆ ಈ ಬೊಂಬೆ ಉದ್ಯಮ. 


ಸಾವಿರಾರು ರೂಪಾಯಿಗಳಷ್ಟು ವಹಿವಾಟಿಗೆ ಸೀಮಿತವಾಗಿದ್ದ ಚನ್ನಪಟ್ಟಣದ ಬೊಂಬೆ ಉದ್ಯಮ ಇಂದು 
ಲಕ್ಷಗಳನ್ನು ದಾಟಿ ಹಲವು ನೂರು ಕೋಟಿ ರೂಪಾಯಿಗಳಿಗೆ ವಿಸ್ತಾರಗೊಂಡಿದೆ. ರಾಜ್ಯದ ರಾಜಧಾನಿಯ 
ಮಗಲಿನಲ್ಲಿರುವ ಪುಟ್ಟ ಪಟ್ಟಣದ ಪಾರಂಪರಿಕ ಕಲೆಯ ಉತ್ತನ್ನಗಳು ವಿಶ್ವದ ಪ್ರಭಾವಿ ರಾಷ್ಟ್ರವಾದ ಅಮೆರಿಕಾದ 
ಅಧ್ಯಕ್ಷರ ನಿವಾಸವನ್ನು ತಲುಪಿವೆ. ಎಲ್ಲಿಯ ಚನ್ನಪಟ್ಟಣ ಎಲ್ಲಿಯ ಶ್ವೇತಭವನ ಎಂಬ ಉದ್ದಾರವನ್ನು 
ತೆಗೆಯುವಂತಾಗಿದೆ..! 


ಇಂಗ್ಲೆಂಡ್‌ ರಾಣಿಯ ಅರಮನೆ, ಶ್ರೀಲಂಕಾದ ಪ್ರಧಾನಿ ನಿವಾಸವೂ ಸೇರಿದಂತೆ ದೇಶ-ವಿದೇಶಗಳ ಗಣ್ಮರ 
ಮನೆಗಳನ್ನು ಅಲಂಕರಿಸಿರುವ ಚನ್ನಪಟ್ಟಣದ ಬೊಂಬೆಗಳು ವಿದೇಶ ಯಾತ್ರೆಯ ಕಥೆಯನ್ನು ಕೇಳುವುದೇ 
ಪರಮಾನಂದ. ಭಾರತಕ್ಕೆ ಭೇಟಿ ನೀಡುವ ವಿದೇಶಿ ಗಣ್ಯರಿಗೆ ಈ ನಾಡಿನ ಪಾರಂಪರಿಕ ಕುಶಲಗಾರಿಕೆಯ 
ಪ್ರತೀಕವಾಗಿ ಚನ್ನಪಟ್ಟಣದ ಬೊಂಬೆಗಳನ್ನು ಉಡುಗೊರೆಯಾಗಿ ನೀಡುವಷ್ಟು ಈ ಉದ್ಯಮ ಬೆಳೆದಿದೆ. 


ಮನೆಯಲ್ಲಿನ ಕಪಾಟುಗಳನ್ನು ಅಲಂಕರಿಸಲು, ಶುಭಸಮಾರಂಭಗಳು, ಬೀಳ್ಕೊಡುಗೆಗಳಿಗೆ ಚನ್ನಪಟ್ಟಣದ 
ಆಟಿಕೆ-ಉತ್ಪ್ಸನ್ನಗಳನ್ನು ಉಡುಗೊರೆಯಾಗಿ ಕೊಡುವುದು ಪರಿಪಾಠವಾಗುವಷ್ಟು ಈ ಕರಕುಶಲ ವಸುಗಳ ಉದ್ಯಮ 
ಹರಡಿಕೊಂಡಿದೆ. 


ಮಕ್ಕಳ ಬೊಂಬೆ ಆಟಿಕೆಗಳಿಂದ ಹಿಡಿದು ಶೈಕ್ಷಣಿಕ ಉಪಕರಣಗಳು, ದೇವರಮೂರ್ತಿಗಳಿಂದ ಹಿಡಿದು 
ಪ್ರಾಣಿಪಕ್ಷಿಗಳು, ನೇರಳೆ ಹಣ್ಣಿನ ಗಾತ್ರದಿಂದ ಹಿಡಿದು ಆಳೆತ್ತರದವರೆಗೂ ತಯಾರಾಗುವ ಇಲ್ಲಿನ ಬೊಂಬೆಗಳ 
ವೈವಿಧ್ಯತೆ-ವಿಶಾಲತೆ-ಉದ್ಯಮದ ಚಟುವಟಿಕೆಗಳು ಅಚ್ಚರಿಯನ್ನು ಮೂಡಿಸುವುದರ ಜೊತೆಗೆ ಅಭಿಮಾನವನ್ನೂ 
ಹುಟ್ಟಿಸುತ್ತವೆ. 


141 


ಅನೇಕಾನೇಕ ಬೆಳವಣಿಗೆಯನ್ನು ಕಂಡು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಿಬಂದ ಚನ್ನಪಟ್ಟಣದ ಬೊಂಬೆ 
ಉದ್ಯಮವೂ ಸಾಕಷ್ಟು ಸಮಸ್ಯೆ-ಸವಾಲುಗಳನ್ನು ಎದುರಿಸುತ್ತಿದೆ. ತನ್ನೊಡಲಿನಲ್ಲಿ ಸೌಂದರ್ಯ- 
ಕಲೆಗಾರಿಕೆಯನ್ನಿಟ್ಟುಕೊಂಡು ನೋಡುಗರ ಮನ ತಣಿಸುವ ಈ ಬೊಂಬೆಗಳ ಮುಖದಲ್ಲಿ ಕಾಣುವ ಸಂಭಮ- 
ನಗು ಉದ್ಮಮವನ್ನು ನೆಜ್ಚಿಕೊಂಡಿರುವವರ ಮೊಗದಲ್ಲಿ ದಿನೇ ದಿನೇ ಕಾಣೆಯಾಗುತ್ತಿರುವುದು ಕಟುವಾಸ್ತವ. 


ಅತ್ಯಂತ ನೋವಿನ ಸಂಗತಿಯೂ ಸಹ. 


ಅಷ್ಟಕ್ಕೂ ಸುಸ್ಲಿತಿಯಲ್ಲಿದ್ದ ಚನ್ನಪಟ್ಟಣದ ಬೊಂಬೆ ಉದ್ಯಮ ಎದುರಿಸುತ್ತಿರುವ ಸಮಸ್ಥೆಗಳಾದರೂ 
ಏನೆಂಬುದರ ಸಂಶೋಧನೆಗೆ ಇಳಿದರೆ ಹೊರಹೊಮ್ಮುವ ಸತ್ಯಗಳು ಶ ಊರಿನ ಉದ್ಯಮವನ್ನಷ್ಟೇ ಅಲ್ಲ 
ಪಾರಂಪರಿಕ ಕಲೆಗಳ ಉದ್ಯಮವೇ ಕಷ್ಟದಲ್ಲಿ ಸಿಲುಕಿರುವುದನ್ನು ತೆರೆದಿಡುತ್ತವೆ. 


ಚೀನಾ ಬೊಂಬೆಗಳ ಹೊಡೆತ 
ತ್ರಿ.ಶ.1980ರವರೆಗೂ ಚೆನ್ನಾಗಿಯೇ ನಡೆಯುತ್ತಿದ್ದ ಈ ಕರಕುಶಲ ವಸ್ತುಗಳ ವ್ಯಾಪಾರ ಆನಂತರದಲ್ಲಿ 
ಹಿನ್ನೆಡೆ ಸಾಧಿಸಿದ್ದಕ್ಕೆ ಪಮುಖ ಕಾರಣ ಚೀನಾದ ಅಗ್ಗದ ಬೆಲೆಗಳ ಬೊಂಬೆಗಳ ಮಾರುಕಟ್ಟೆ ಪ್ರವೇಶ. 


ಬರ 


( ಚೀನಾ ಬೊಂಬೆಗಳ ಪರಿಣಾಮ ) 


ಡ ಬೇಡಿಕೆ ಕಡಿಮೆ ಆಯಿತೆ 


೫ ರಪ್ತುಕಡಿತಗೊಂಡಿತೆ 


೫ ಏನೂ ತೊಂದರೆ ಆಗಲಿಲ್ಲವೆ 


ಸ ಎ 


ಪ್ರ್ಯಾಸಿಕ್‌ ಮತ್ತು ರಬ್ದರ್‌ನಿಂದ ತಯಾರಿಸಲ್ಲಟ್ಟ ಚೀನಾದ ಆಟಿಕೆಗಳು ಮತ್ತು ಬೊಂಬೆಗಳು ಎರಡು 
ದಶಕಗಳಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಸದ್ದು ಮಾಡುತ್ತಿವೆ. ಕೇವಲ ಜಾತ್ರೆಗಳಿಗಷ್ಟೇ ಸೀಮಿತವಾಗಿದ್ದ 
ಈ ಪ್ಲಾಸ್ಟಿಕ್‌ ಗಡಿಯಾರ, ಕನ್ನಡಕ, ಅಡುಗೆ ಮನೆ ಪರಿಕರಗಳು ಮತ್ತಿತರ ಪುಟ್ಟ ಪುಟ್ಟ ಪ್ಲಾಸ್ಟಿಕ್‌ ಉತ್ಪನ್ನಗಳು 
ವರ್ಷಗಳು ಉರುಳಿದಂತೆ ಬೃಹತ್‌ ಗಾತ್ರದ ವಿಮಾನ, ಕಾರು, ಬಸ್ಸು ಮೊದಲಾದ ವಸ್ತುಗಳೂ ಸಿಗುವಂತಾಗಿದೆ. 


142 


ಆಧುನಿಕ ಯಂತ್ರಗಳಿಂದ ತಯಾರಿಸಲ್ಲಟ್ಟ ಚೀನಾದ ಉತ್ಪನ್ನಗಳು ಅತ್ಯಂತ ಕಡಿಮೆ ಗುಣಮಟ್ಟದಿಂದ 
ಕೂಡಿದ್ದು ಹಾದಿ ಬೀದಿಗಳಲ್ಲಿ, ಫುಟ್‌ಬಾತ್‌ಗಳಲ್ಲಿ, ಸಣ್ಣ ಸಣ್ಣ ಅಂಗಡಿಗಳಲ್ಲಿ ದೊರೆಯುವಂತಾಗಿದ್ದು ಚನ್ನಪಟ್ಟಣದ 


ಣ [3] [Se] 


ಬೊಂಬೆಗಳ ಸ್ಥಾನವನ್ನು ಅಲಂಕರಿಸುತ್ತಿರುವುದು ಆತಂಕ ಸೃಷ್ಟಿಸಿದೆ. 


ಒಂದೊಂದಾಗಿ ಭಾರತೀಯ ಮಾರುಕಟ್ಟೆಯನ್ನು ಪುವೇಶಿಸಿದ ಚೀನಾದ ಉತ್ಸನ್ನಗಳು ದಿನೇ ದಿನೇ 
ಜನಾಕರ್ಷಣೆ ಪಡೆಯುತ್ತಿವೆ. ಚೀನಾದ ಬೊಂಬೆ, ಪ್ಲಾಸ್ಲಿಕ್‌ ಬೊಂಬೆ ಮತ್ತು ಪಿಂಗಾಟಿ ಆಟಿಕೆ-ಅಲಂಕಾರಿಕ 
ಸಾಮಗ್ರಿಗಳ ದಾಳಿ ಚನ್ನಪಟ್ಟಣದ ಬೊಂಬೆ ಉದ್ಯಮಿಗಳನ್ನು ಕಂಗಾಲಾಗಿಸಿದೆ. ಯಾಂತ್ರಿಕ ಶಕ್ತಿಯಿಂದ 
ತಯಾರಾಗುತ್ತಿದ್ದ ಚೀನಾ ಮಾದರಿಗಳು ಕಡಿಮೆ ಬೆಲೆಗೆ ದೊರೆಯಲು ಆರಂಭವಾದಂತೆ ಚನ್ನಪಟ್ಟಣದ ವಸ್ತುಗಳ 


ಮಾರಾಟಕೆ ಪೆಟ್ಗು ಬಿದಿದೆ. 
ಕ [X (a) 


ಚೀನಾ ಆಟಿಕೆಗಳಿಗೆ ಬಳಸುವ ಬಣ್ಣವು ಅಪಾಯಕಾರಿಯಾದದ್ದು, ಅದನ್ನು ಮಕ್ಕಳು ಹಿಡಿದು ಆಡುವಾಗ 
ಆ ಬಣ್ಣವು ಮಕ್ಕಳ ಬಾಯಿಂದ ದೇಹವನ್ನು ಸೇರಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆಂದು 
ರುಜುವಾತಾದಾಗ ಚನ್ನಪಟ್ಟಣದ ಕರಕುಶಲ ಉದ್ದಿಮೆ ಇನ್ನೊಮ್ಮೆ ಚೇತರಿಸಿಕೊಳ್ಳಲು ಅವಕಾಶವಾಯಿತಾದರೂ 


ಮೊದಲಿನಷ್ಟು ಚೇತರಿಕೆ ಕಂಡುಬರದಿರುವುದು ಕಟುಸತ್ಯ. 


ಕಚ್ಚಾವಸ್ತುಗಳ ಬೆಲೆ ಹೆಚ್ಚಳ 

ಕಚ್ಚಾವಸ್ತುಗಳ ಬೆಲೆ ಹೆಚ್ಚಳ, ತರಬೇತಿ-ಮಾರುಕಟ್ಟೆಯ ಕೌಶಲ್ಕದ ಕೊರತೆ, ಅಗ್ಗದ ಚೀನಾ ಬೊಂಬೆಗಳು 
ಹಾಗೂ ನಿರಂತರವಾಗಿ ಹೆಚ್ಚುತ್ತಲೇ ಇರುವ ತೆರಿಗೆ ಚನ್ನಪಟ್ಟಣದ ಬೊಂಬೆ ಉದ್ಯಮಕ್ಕೆ ಸವಾಲೊಡ್ಡಿದ್ದು ಅದನ್ನು 
ಎದುರಿಸುವುದು ಕಷ್ಟಕರವೆನಿಸುತ್ತಿದೆ. 


ಚನ್ನಪಟ್ಟಣದ ಕರಕುಶಲ ವಸ್ತುಗಳ ತಯಾರಿಕೆಗೆ ಅವಶ್ಯಕವಾದ ಕಚ್ಚಾವಸ್ತುಗಳಾದ ಮರ, ಅರಗು ಮತ್ತು 
ಬಣ್ಣಗಳ ಬೆಲೆ ವರ್ಷದಿಂದ ವರ್ಷಕ್ಕೆ ಅನಿಯಮಿತವಾಗಿ ಏರುತ್ತಲೇ ಇರುವುದು ಈ ಉದ್ಯಮಿಗಳನ್ನು 
ಕಂಗೆಡುವಂತೆ ಮಾಡಿದೆ. ಈ ಹಿಂದೆ ಎರಡು ಸಾವಿರ ರೂಪಾಯಿಗೆ ದೊರೆಯುತ್ತಿದ್ದ ಒಂದು ಟನ್‌ ಆಲೆಮರದ 
ಬೆಲೆ ಈಗ ನಾಲ್ಕು ಸಾವಿರ ರೂಪಾಯಿಗೆ ಏರಿಕೆಯಾಗಿದೆ. ಅಂತೆಯೇ ಕೆ.ಜಿಗೆ ಮುನ್ನೂರು ರೂಪಾಯಿಯಷ್ನಿದ್ದ 
ಅರಗಿನ ಬೆಲೆ ಈಗ 1500 ರೂಪಾಯಿವರೆಗೂ ಏರಿಕೆಯಾಗಿಬಿಟ್ಟಿದೆ. ಇನ್ನು ತರಕಾರಿ ಮೂಲದ ಬಣ್ಣಗಳ ಬೆಲೆಯೂ 


ಸಾಕಷ್ಟು ದುಬಾರಿಯಾಗಿದೆ. 


143 


ಕಚ್ಚಾವಸ್ತುಗಳ ಬೆಲೆಯೇರಿಕೆಯಿಂದಾಗಿ ಸಹಜವಾಗಿಯೇ ಉತ್ಪಾದನಾ ವೆಚ್ಚ ಹೆಚ್ಚಿದ್ದು ಬೊಂಬೆಗಳ 
ಬೆಲೆಯೂ ಹೆಚ್ಚಿದೆ. ಅತಿ ಕಡಿಮೆ ಬೆಲೆಗೆ ಸಿಗುವ ಅತ್ಕಾಧುನಿಕ ಚೀನಾ ಬೊಂಬೆಗಳ ಪೈಪೋಟಿಯ ನಡುವೆ ಬೆಲೆ 
ಹೆಚ್ಚಿರುವ ಚನ್ನಪಟ್ಟಣದ ಬೊಂಬೆಗಳು ಸ್ಪರ್ಧಿಸುವುದು ತುಸು ಕಷ್ಟವಾಗುತ್ತಿದೆ. ವ್ಯಾಪಾರ ವಹಿವಾಟು 
ಮೊದಲಿನಷ್ಟು ಇರದೆ ದಿನೇ ದಿನೇ ಸಮಸ್ಯೆಗಳು ಹೆಚ್ಚಾಗುತ್ತಲೇ ಇವೆ. 


ಕ್ಷೀಣಿಸುತ್ತಿರುವ ಕುಶಲಕರ್ಮಿಗಳು 

ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ದಿನೇ ದಿನೇ ಕುಶಲಕರ್ಮಿಗಳ ಕೊರತೆ ಪಮುಖ ಸಮಸ್ಯೆಯಾಗಿ 
ಪರಿಣಮಿಸಿದೆ. ಒಂದು ಕಾಲದಲ್ಲಿ ಮೂರು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದ ಕುಶಲಕರ್ಮಿಗಳು ಇಂದು 
ಮುನ್ನೂರು ನಾನೂರಕ್ಕೆ ಇಳಿಮುಖವಾಗಿದೆ. ಉದ್ಯಮವನ್ನು ನಂಬಿ ದುಡಿಯುತ್ತಿರುವವರ ಸಂಖ್ಯೆಯೂ 
ಗಣನೀಯ ಪಮಾಣದಲ್ಲಿ ಕಡಿಮೆಯಾಗಿದೆ. 


ಕೌಶಲ್ಯ, ಸಮಯ ಮತ್ತು ಪರಿಶ್ರಮ ವ್ಯಯಿಸಿ ತಯಾರಿಸುವ ಕರಕುಶಲ ವಸ್ತುಗಳಿಗೆ ಸಮರ್ಪಕವಾದ 
ಬೆಲೆ ಸಿಗದಿರುವುದು, ಕಡ್ಡಾಯ ಶಿಕ್ಷಣ ನೀತಿಯ ಹೇರಿಕೆ. ದುಡಿಮೆ ಕಡಿಮೆಯಾಗಿರುವುದು, ದಿನಕ್ಕೆ 200-300 
ರೂಪಾಯಿಗಷ್ಟೇ ಸಂಪಾದನೆ ಸ್ಥಗಿತಗೊಂಡಿರುವುದು ಕುಶಲಕರ್ಮಿಗಳನ್ನು ಆತಂಕಕ್ಕೆಡೆಮಾಡಿದೆ. 


ಈ ಉದ್ದಿಮೆಯಲ್ಲಿ ತಯಾರಾಗುವ ವಸ್ತುಗಳನ್ನು ಮಾರಾಟ ಮಾಡುವ ವ್ಯಾಪಾರಸ್ಸರಿಗಿಂತ ವಿದೇಶಗಳಿಗೆ 
ರಫ್ತು ಮಾಡುವ ಮಧ್ಯವರ್ತಿಗಳು ಅಧಿಕ ಲಾಭ ಪಡೆಯುತ್ತಿದ್ದು ಅವುಗಳನ್ನು ತಯಾರಿಸುವ ಕುಶಲಕರ್ಮಿಗಳು 
ಅತಿ ಕಡಿಮೆ ಸಂಪಾದನೆಯಲ್ಲಿದ್ದಾರೆ. ಮಧ್ಯವರ್ತಿಗಳ ಸಂಪರ್ಕವಿಲ್ಲದೆ ಉದ್ದಿಮೆದಾರರು ನೇರವಾಗಿ ವ್ಯಾಪಾರದಲ್ಲಿ 
ಪಾಲ್ಗೊಳ್ಳಲು ಕೆಲವು ತೊಂದರೆಗಳನ್ನು ಎದುರಿಸ ಬೇಕಾಗುತ್ತದೆ. ಇದರಿಂದ ರೋಸಿಹೋಗಿರುವ ಕುಶಲಕರ್ಮಿಗಳು 
ಪಾರಂಪರಿಕ ವೃತ್ತಿಯಿಂದ ವಿಮುಖರಾಗುತ್ತಿದ್ದಾರೆ. ತಲೆತಲಾಂತರದಿಂದ ಈ ಕುಶಲಗಾರಿಕೆಯಲ್ಲಿ ತೊಡಗಿದ್ದ 
ಕುಶಲಕರ್ಮಿಗಳ ನವ ಪೀಳಿಗೆಯು ಬೇರೆ ಬೇರೆ ವೃಶ್ತಿಗಳತ್ತ ಮುಖ ಮಾಡಿದ್ದಾರೆ. ಕುಶಲಕರ್ಮಿಗಳ 
ಕ್ಷೀಣಿಸುವಿಕೆಯು ಪರೋಕ್ಷವಾಗಿ ಬೊಂಬೆ ಉದ್ಯಮದ ಮೇಲೆ ಪರಿಣಾಮ ಬೀರಿದ್ದು ಉದ್ಯಮದ ಸ್ಥಿತಿಯನ್ನು 
ಬಲು ಸೂಕ್ಷ್ಮಮಯಗೊಳಿಸಿದೆ. 


144 


ಕಣ್ಣರೆಯಾಗುತ್ತಿರುವ ಸಂಪ್ರದಾಯ 

ಶರನ್ನವರಾತ್ರಿಯ ಸಂದರ್ಭದಲ್ಲಿ ಬೊಂಬೆಗಳನ್ನು ಕೂರಿಸುವುದು ನಮ್ಮ ಸಾಂಪ್ರದಾಯಿಕ ಆಚರಣೆಗಳಲ್ಲಿ 
ಪಮುಖವಾದುದು. ಆಧುನಿಕ ಕಾಲಘಟ್ಟದಲ್ಲಿ ಹೊಸ ತಲೆಮಾರು ಈ ಆಚರಣೆಯತ್ವ ನಿರುತ್ನಾಹ 
ತೋರುತ್ತಿರುವುದು ಕ್ರಮೇಣವಾಗಿ ಈ ಪದ್ಧತಿ ತೆರೆಮರೆಗೆ ಸರಿಯುತ್ತಿರುವುದು ಬೊಂಬೆ ಉದ್ಯಮಕ್ಕೆ ಪೆಟ್ಟು ನೀಡಿದೆ. 


ಪದಾತಿದಳ, ಆಶ್ಹಾರೋಹಿ ಪಡೆ, ದರ್ಬಾರ್‌ ಹಾಲಿನ ಪ್ರಸಂಗ, ಬ್ಯಾಂಡ್‌ ಸೆಟ್‌, ಗಿರಿಜಾ ಕಲ್ಕಾಣ, ವಾಲಿ- 
ಸುಗೀವರು ಇದ್ದ ಕಥಾ ಪ್ರಸಂಗ, ಕೈಲಾಸ. ಶಿವತಾಂಡವ ನೃತ್ಯ ಸೇರಿದಂತೆ ರಾಮಾಯಣ ಮತ್ತು ಮಹಾಭಾರತಗಳ 
ಅಸಂಖ್ಯಾತ ಪ್ರಸಂಗಗಳ್ನು ಚನ್ನಪಟ್ಟಣದ ಕಲಾವಿದರು ತಮ್ಮ ಅದ್ದುತ ಕಲಾನೈಪುಣ್ಯತೆಯಿಂದ ಕಟ್ಟಿಕೊಡುತ್ತಿದ್ದರು. 
ಹಾಗೆಯೇ ಪುರಾಣ ಮತ್ತು ಐತಿಹಾಸಿಕ ಪ್ರಸಂಗಗಳನ್ನು ಸಾರುವ ಇಂತಹ ಬೊಂಬೆಗಳ ವಿವಿಧ ಸೆಟ್‌ಗಳನ್ನು 
ತಯಾರಿಸಲಾಗುತ್ತಿತ್ತು. ದಸರಾ ಸಂದರ್ಭದಲ್ಲಿ ಈ ಬೊಂಬೆಗಳಿಗೆ ತೀರದ ಬೇಡಿಕೆ ಇರುತ್ತಿತ್ತು. ಈ ಬೊಂಬೆಗಳನ್ನು 
ಖರೀದಿಸಿ ವರ್ಣ ಮತ್ತು ಗಾತ್ರಗಳಿಗೆ ಅನುಸಾರವಾಗಿ ಸೋಪಾನ ಮಾದರಿಯಲ್ಲಿ ಜೋಡಿಸಿ ಮನೆಮನಗಳಲ್ಲಿ 
ಪ್ರದರ್ಶಿಸಿ ಅವುಗಳ ವೀಕ್ಷಣೆಗೆ ಪರಿಚಿತರು ಮತ್ತು ನೆರೆಹೊರೆಯವರನ್ನು ಕರೆಯುವುದು ವಾಡಿಕೆ. 


ಇತ್ತೀಚಿನ ದಿನಗಳಲ್ಲಿ ಈ ಪದ್ದತಿ ಮರೆಯಾಗುತ್ತಲಿದ್ದು ಹೊಸದಾಗಿ ಬೊಂಬೆಗಳನ್ನು ಖರೀದಿಸುವವರು 
ಬಹಳ ಕಡಿಮೆ. ಹಳೆಯ ತಲೆಮಾರಿನವರಷ್ಟೇ ತಮ್ಮಲ್ಲೇ ಇರುವ ಬೊಂಬೆಗಳನ್ನು ಕೂರಿಸುತ್ತಿದ್ದಾರೆ. ಇದರಿಂದಾಗಿ 
ದಸರಾ ಪ್ರದರ್ಶನಗಳಿಗಾಗಿ ಬೊಂಬೆಗಳನ್ನು ಖರೀದಿಸುವ ಪರಿಪಾಠವೇ ನಿಂತು ಹೋಗಿರುವುದು ಈ 
ಉದ್ಯಮವನ್ನು ನಂಬಿಕೊಂಡು ಜೀವನ ನಡೆಸುತ್ತಿರುವವರನ್ನು ಕಂಗಾಲಾಗುವಂತೆ ಮಾಡಿದೆ. 


ಜಿಎಸ್‌ಟಿ ಮರ್ಮಾಘಾತ 

ಕೇಂದ್ರ ಸರ್ಕಾರ ನೋಟು ರದ್ದತಿ ಜಾರಿಗೆ ತಂದ ಮೇಲೆ ಚನ್ನಪಟ್ಟಣದ ಬೊಂಬೆ ಉದ್ಯಮ ತೀವ್ರ 
ಸಂಕಷ್ಟಕ್ಕೆ ಸಿಲುಕಿದೆ. ಈ ಹೊಡೆತದಿಂದ ಚೇತರಿಸಿಕೊಳ್ಳುವ ಮುನ್ನವೇ ಸರಕು ಮತ್ತು ಸೇವಾ ತೆರಿಗೆಯನ್ನು 
(ಜಿಎಸ್‌ಟಿ) ಜಾರಿಗೆ ತಂದದ್ದು ಉದ್ಯಮಕ್ಕೆ ಮರ್ಮಾಘಾತದ ಪೆಟ್ಟು ನೀಡಿದೆ. 


ಜಿಎಸ್‌ಟಿ ನೀತಿಯು ಚನ್ನಪಟ್ಟಣದ ಬೊಂಬೆಗಳ ಮಾಯಾಲೋಕದ ಕತ್ತು ಹಿಸುಕುತ್ತಿದ್ದು ದೇಶ- 
ವಿದೇಶಗಳಲ್ಲಿ ಮನೆಮಾತಾಗಿದ್ದ ಈ ಕರಕುಶಲಗಳ ತಯಾರಿಕಾ ಉದ್ಯಮ ನಿಧಾನವಾಗಿ ಹೊಳಪು 
ಕಳೆದುಕೊಳ್ಳುತ್ತಿದೆ. ಗುಡಿ ಕೈಗಾರಿಕೆಗಳಿಗೆ ಈ ತೆರಿಗೆ ಪದ್ಧತಿಯು ಮಾರಕವೆನಿಸಿದ್ದು ಬಿಡುವಿಲ್ಲದೆ ನಡೆಯುತ್ತಿದ್ದ 
ಕರಕುಶಲ ಚಟುವಟಿಕೆಗಳು ಈಗ ಕ್ರಮೇಣವಾಗಿ ಸೊರಗಲಾರಂಭಿಸಿವೆ. 


145 


ಜಿಎಸ್‌ಟಿ ತೆರಿಗೆ ಜಾರಿಗೂ ಮುನ್ನ ಕರಕುಶಲ ವಸ್ತುಗಳ ಮೇಲೇ ಶೇ. 5ರಷ್ಟು ತೆರಿಗೆ ವಿಧಿಸಲಾಗುತ್ತಿತ್ತು. 
ಈಗ ಜಿಎಸ್‌ಟಿಯ ಪ್ರಕಾರ ಶೇ. 12ರಷ್ಟು ತೆರಿಗೆ ಪಾವತಿಸಬೇಕಾಗಿದೆ. ಇನ್ನು ಅನೇಕ ಉತ್ಪನ್ನಗಳಿಗೆ ಪ್ಲಾಸ್ಲಿಕ್‌, 
ಪಿಂಗಾಣಿ, ತುಕ್ಕುರಹಿತ ಉಕ್ಕು ಮೊದಲಾದವುಗಳನ್ನು ಬಳಸಲೇಬೇಕು. ಈ ವಸ್ತುಗಳ ಮೇಲಿನ ಜಿಎಸ್‌ಟಿ ತೆರಿಗೆ 
ಶೇ. 28ರಷ್ಟು ಇದೆ. ಇದರಿಂದಾಗಿ ಸಹಜವಾಗಿಯೇ ಬೊಂಬೆ ಉದ್ಯಮದ ಉತ್ಸನ್ನಗಳ ತಯಾರಿಕಾ ವೆಚ್ಚ 
ಹೆಚ್ಚಾಗಿದೆ. ಕಚ್ಚಾವಸ್ತುಗಳ ಬೆಲೆ ಏರಿಕೆ ಕುಶಲಕರ್ಮಿಗಳ ಕೂಲಿ ಹೆಚ್ಚಳ ಹಾಗೂ ಈ ತೆರಿಗೆ ಏರಿಕೆಯಿಂದಾಗಿ 
ಚನ್ನಪಟ್ಟಣದ ಬೊಂಬೆಗಳು ದುಬಾರಿ ಎಂಬ ಭಾವನೆ ದಿನೇ ದಿನೇ ಸಾರ್ವತ್ರಿಕವಾಗುತ್ತಿದೆ. ಇದರಿಂದ ಉದ್ಯಮ 
ವಿಚಲಿತಗೊಂಡಿದ್ದರೆ, ಗಾಹಕರು ಕ್ರಮೇಣವಾಗಿ ಕಡಿಮೆ ಬೆಲೆಯ ಚೀನಾದ ಪ್ಲಾಸ್ಟಿಕ್‌ ಆಟಿಕೆಗಳತ್ತ ಮುಖ 
ಮಾಡುತ್ತಿದ್ದು ಉದ್ಯಮದ ವ್ಯಾಪಾರ ವಹಿವಾಟು ಕಡಿಮೆಯಾಗಿ ನಲುಗುವಂತಾಗಿದೆ. 


ರಾಸಾಯನಿಕ ಬಣ್ಣ ಬಳಕೆ 
ಜೇನಾದ ಪ್ಲಾಸ್ಟಿಕ್‌ ಬೊಂಬೆಗಳ ಹೊಡೆತದಿಂದ ಕಂಗಾಲಾಗಿರುವ ಚನ್ನಪಟ್ಟಣದ ಕುಶಲಕರ್ಮಿಗಳು 
ಬೊಂಬೆಗಳಿಗೆ ಬಳಿಯುವ ಬಣ್ಣದಲ್ಲಿ ಬದಲಾವಣೆ ತಂದಿರುವುದು ಹೊಸ ಸಮಸ್ಥೆಯಾಗಿ ಪರಿಣಮಿಸಿದೆ. 


ತರಕಾರಿ ಜನ್ಯ ಬಣ್ಣಗಳ ಬೆಲೆ ಹೆಚ್ಚಿದ ಕಾರಣ ಕೆಲ ಕುಶಲಕರ್ಮಿಗಳು ಕಡಿಮೆ ಬೆಲೆಯ ರಾಸಾಯನಿಕ 
ಬಣ್ಣಗಳನ್ನು ಬಳಸಿ ಬೊಂಬೆಗಳನ್ನು ತಯಾರಿಸುತ್ತಿದ್ದಾರೆ. ಈ ಬೊಂಬೆಗಳು ನೈಸರ್ಗಿಕವಾಗಿಲ್ಲವೆಂಬ ಸತ್ಯ 
ರಫುದಾರರು ಮತ್ತು ಮಾರಾಟಗಾರರಿಗೆ ಅರಿವಾಗಿರುವ ಹಿನ್ನೆಲೆಯಲ್ಲಿ ಅಂತಹ ಕುಶಲಕರ್ಮಿಗಳ ಉತ್ಪನ್ನಗಳನ್ನು 
ಖರೀದಿಸುತ್ತಿಲ್ಲ. ಇನ್ನೊಂದೆಡೆ ಗ್ರಾಹಕರು ಸಹ ಮಕ್ಕಳ ಆರೋಗ್ಯಕ್ಕೆ ಮಾರಕವಾಗಿರುವ ರಾಸಾಯನಿಕ ಬಣ್ಣಗಳನ್ನು 
ಉಪಯೋಗಿಸಿರುವ ಚನ್ನಪಟ್ಟಣದ ಬೊಂಬೆಗಳನ್ನು ಖರೀದಿಸುತ್ತಿಲ್ಲ ಇದರಿಂದಾಗಿ ಉದ್ಯಮದ ಒಟ್ಟಾರೆ 


ವಹಿವಾಟು ಮಂದಗತಿಯಲ್ಲಾದರೂ ಕಡಿಮೆಯಾಗುತ್ತಿರುವುದು ಸತ್ಯ. 


ಅಸಂಘಟಿತ ವಲಯ 

ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ ತೊಡಗಿರುವ ಕುಶಲಕರ್ಮಿಗಳು ಪಕ್ಕಾ ಅಸಂಘಟಿತ 
ವಲಯದಲ್ಲಿದ್ದು ಒಗಟ್ಟಿನ ತೀವ್ರ ಕೊರತೆಯಿದೆ. ಗುಡಿಕೈಗಾರಿಕೆಗಳ ಮೇಲೆ ಜಿಎಸ್‌ಟಿ ಇಂದಾಗಿರುವ ದುಷ್ಪರಿಣಾಮ, 
ತಮ್ಮ ಬದುಕಿನ ಚೈತನ್ಯವನ್ನೇ ಅಡಗಿಸುತ್ತಿದ್ದರೂ ಗುಡಿಕಾರರು ಹೋರಾಟದ ಅಂಗಳಕ್ಕೆ ಮಾತ್ರ ಇಳಿದಿಲ್ಲ. 


ಕೇಂದ್ರ ಸರ್ಕಾರದ ಅವೈಜ್ಞಾನಿಕ ತೆರಿಗೆ ಪದ್ದತಿಯಿಂದ ಬೊಂಬೆಗಳ ಉದ್ಯಮ ನೆಲಕಚ್ಚುವ ದಿನ 
ದೂರವಿಲ್ಲವೆಂಬುದನ್ನು ಅರಿತಿದ್ದರೂ, ಈ ತೆರಿಗೆ ಹೇರಿಕೆಯನ್ನು ಖಂಡಿಸಿದರೂ ಗುಡಿಕಾರರು ಮಾತ್ರ ಹೋರಾಟಕ್ಕೆ 


146 


ಮುಂದಾಗದಿರುವುದು ಉದ್ಯಮದ ದಿಕ್ಕೆಟ್ಟ ಸ್ಥಿತಿಗೆ ಕೈಗನ್ನಡಿಯಾಗಿದೆ. ಅಲ್ಲೊಮ್ಮೆ ಇಲ್ಲೊಮ್ಮೆ ಹೋರಾಟಗಳು 
ನಡೆದರೂ ಸಂಘಟಿತರಾಗಿ ಉದ್ಯಮದ ಉಳಿವಿಗಾಗಿ ವ್ಯವಸ್ಥಿತ ಹೋರಾಟ ನಡೆಸಬೇಕಾದ ಅನಿವಾರ್ಯಕತೆಗಾಗಿ 
ಇಲ್ಲಿನ ಗುಡಿಕಾರರು ಮತ್ತು ಮಾರಾಟಗಾರರು ಮನಸ್ಸು ಮಾಡುತ್ತಿಲ್ಲ ಇದನ್ನು . ಮನಗಂಡರೂ ಈ ಸಂಬಂಧ 
ಕಾರ್ಯಪ್ರವೃತ್ತರಾಗುತ್ತಿಲ್ಲ. ಇಂದಿನ ಬದುಕು ಹೇಗೋ ನಡೆಯುತ್ತಿದ್ದು ಮುಂದೇ ನೋಡೋಣ ಎಂಬ ಅಸೀಮ 
ನಿರ್ಲಕ್ಷ್ಯದ ಧೋರಣೆ ಈ ಗುಡಿಕಾರರು-ಮಾರಾಟಗಾರರಲ್ಲಿ ಕಂಡುಬರುತ್ತಿದ್ದು ಉದ್ಯಮದ ಬೆಳವಣಿಗೆಯ 


ದೃಷ್ಟಿಯಿಂದ ಈ ತೆರನಾದ ಮನೋಭಾವ ತರವಲ್ಲ ಎಂಬ ಅಭಿಪ್ರಾಯ ಕರಕುಶಲಪ್ರೇಮಿಗಳದ್ದಾಗಿದೆ. 


ಹೀಗೆ ಹತ್ತು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಾ ನಾಜೂಕಿನ ಸ್ಥಿತಿಯನ್ನು ಚನ್ನಪಟ್ಟಣದ ಬೊಂಬೆ 
ಉದ್ಯಮ ತಲುಪಿದ್ದು ಸಕಾಲಿಕ ಕ್ರಮ, ಅಭಿವೃದ್ದಿಯ ಚಿಂತನೆ ಹಾಗೂ ಹೊಸ ಹೊಸ ಪರಿಕಲ್ಲನೆಯ ಉತ್ಪನ್ನಗಳ 
ತಯಾರಿಕೆ ಇನ್ನಿತರ ಉಪಕ್ರಮಗಳನ್ನು ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ. ಆಗ ಮಾತ್ರ ವಿಶ್ವದ ಉದ್ದಗಲಕ್ಕೂ ತನ್ನ 
ಪಾರಂಪರಿಕ ಕಲೆಗಾರಿಕೆಯಿಂದ ಖ್ಯಾತಿ ಗಳಿಸಿ ಅಸ್ಮಿತೆಯನ್ನು ಜಗಜ್ಞಾಹೀರುಗೊಳಿಸಿರುವ ಚನ್ನಪಟ್ಟಣದ ಕರಕುಶಲ 
ಉದ್ಯಮ ಮಾರುಕಟ್ಟೆಯ ಸರ್ವ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸಿ ಎದೆಯುಬ್ಬಿಸಿ ನಿಲ್ಲಲು 
ಸಾಧ್ಯವಾಗಲಿದೆ. 


147 


ಅಧ್ಯಾಯ-6 


ಚನ್ನಪಟ್ಟಣ ಬೊಂಬೆಗಳ ಕುಶಲಕರ್ಮಿಗಳ ಸ್ಥಿತಿಗತಿ 


6.1 ಬೊಂಬೆಗಳ ತಯಾರಿಕೆಯಲ್ಲಿ ಮಹಿಳೆಯರ ಪಾತ್ರ 


ಪೆಣು ಪೆಣ್ಜೆಂದೇತಕೆ ಬೀಳುಗಳೆವಿರೇಕೆ 
ಪೆಣ್ಗಛವೆ ನಮ್ಮನೆಲ ಪಡೆದ ತಾಯಿ 
ಪೆಣ್ಗಲವೆ ನಮ್ಮನೆಲ ಪೊರೆದವಳು 


ಕಣ ಕಾಣದ ಗಾವಿಲರು 


ಇದು ಸಂಚಿ ಹೊನ್ನಮ್ಮನ "ಹದಿಬದೆಯ ಧರ್ಮ" ಕೃತಿಯಲ್ಲಿನ ಒಂದು ಕಂಡಿಕೆ. ದಡ್ಡರು ಮಾತ್ರ ಹೆಣ್ಣನ್ನು 
ಹೀಗಳೆಯುತ್ತಾರೆ, ವಿವೇಕಿಗಳು ಅವಳ ಸ್ಥಾನಮಾನವನ್ನು ಅರಿತುಕೊಳ್ಳುತ್ತಾರೆ ಎಂಬುದು ಈ ಕಂಡಿಕೆಯ ಅರ್ಥ. 
ಬುದ್ದಿವಂತರು, ವಿವೇಕಿಗಳಿಂದಲೆ ಸಹನಾಮಯಿ ಹೆಣ್ಣುಜೀವ ದೈವಾಂಶ, ಸ್ಥಾನವನ್ನು ಪಡೆದಿರುವುದು 


ಹೆಣ್ಣು ಜಗದ ಕಣ್ಣು, ಮಾನವನ ಬಾಳಿನ ಬೆಳಕು. ಹೆಣ್ಣಿಲ್ಲದೇ ಮಾನವನ ಜನ್ಮ ಪರಿಪೂರ್ಣವಾಗದು. 
ಅಜ್ಜಿ ತಾಯಿ, ಸಹೋದರಿ, ಹೆಂಡತಿ, ಮಗಳು. ಮೊಮ್ಮಗಳು, ಸಹಪಾಠಿ, ಸಹೋದ್ಯೋಗಿ, ಗೆಳತಿಯಾಗಿ 
ಆಕೆಯದ್ದು ಜೀವನವಿಡೀ ಸಕ್ರಿಯ ಪಾತ್ರ. ಆಕೆಯ ಮನಸ್ಸು ಆಗಸದಷ್ಟೇ ಅಗಲ, ಮಮತೆ ಸಾಗದರಷ್ಟು ವಿಸ್ತೃತ. 
ಸಹನಾಮೂರ್ತಿ, ಕ್ಷಮಯಾಧರಿತ್ರಿ ಮನುಕುಲದ ಹೊಂಬೆಳಕು ಮುಂತಾದವು ಆಕೆಯ ಸೇವೆಗೆ, ಸಾರ್ಥಕತೆ 


ಹಿಡಿದ ಕನ್ನಡಿ. 


ಮನೆಯ ಮನೆಯ ದೀಪ ಬೆಳಗಿ 
ಹೊತ್ತೊತ್ತಿಗೆ ಅನ್ನವುಣಿಸಿ 
ತಂದೆ-ಮಗುವಾ ತಬ್ಲದಾಕೆ 
ನಿನಗೆ ಬೇರೆ ಹೆಸರು ಬೇಕೆ 


ಸ್ಕೀ ಅಂದರೆ ಅಷ್ಟೇ ಸಾಕೇ. 


148 


ರಾಷ್ಟಕವಿ ಜಿ.ಎಸ್‌.ಶಿವರುದ್ರಪ್ಪ ಅವರ ಕಾವ್ಯದ ಈ ಸಾಲುಗಳು ಹೆಣ್ಣಿನ ಮಹತ್ವವನ್ನು ಬಿಂಬಿಸುತ್ತದೆ. 
ಹೆಣ್ಣಿಲ್ಲದೆ ಪುರುಷನ ಬದುಕು ಅಪೂರ್ಣವೇ. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣಿನ ನೆರಳು ಇದ್ದೇ ಇರುತ್ತದೆ 
ಎಂಬುದು ಲೋಕವೇ ಒಪ್ಪಿಕೊಂಡಿರುವ ಸತ್ಯ. ಗಣ್ಯರ ಸಾಧನಾ ಬದುಕಿನ ಕಥೆಯೇ ತಾಜಾ ಉದಾಹರಣೆ. 


ಹೆಣ್ಣು ಪಕೃಶಿಯ ಸಂಕೇತ. ಹಾಗಾಗಿಯೇ ಜನಪದದಲ್ಲಿ “ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು 
ಜೀರಿಗೆ ಬೆಳೆಯೋಳ” ಎಂದಿರುವುದು. ಕೇವಲ ಅಡುಗೆ ಮನೆ ಮತ್ತು ಸಂಸಾರದ ಹೊಣೆಗಷ್ಟೇ ಸೀಮಿತವಾಗಿದ್ದ 
ಹೆಣ್ಣಿನ ಪಾತ್ರ ಆಧುನಿಕೋತ್ತರ ಕಾಲಘಟ್ಟದಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ವಿಸ್ತಾರಗೊಂಡಿದೆ. 


WMA pro) 


ನ್ಯಾಯಾಂಗ, ರಾಜ್ಯಾಂಗ, ಕಾರ್ಯಾಂಗ, ಪತ್ರಿಕಾರಂಗ ಭೂಸೇನೆ, ವಾಯುಸೇನೆ, ಅಂತರಿಕ್ಷ, 
ನೌಕಾಪಡೆ, ಸಾಹಿತ್ಯ, ವೈಚಾರಿಕ ಮತ್ತು ವೈಜ್ಞಾನಿಕ ಕ್ಷೇತ್ರ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಹೆಣ್ಣು ತನ್ನ ಅಸ್ಲಿತೆಯನ್ನು 
ಜಗಜ್ಞಾಹೀರುಗೊಳಿಸಿಬಿಟ್ಟಿದ್ದಾಳೆ. ಆಟೋ ಓಡಿಸುವ ಹೆಣ್ಣು ವಿಮಾನಗಳನ್ನೂ ಚಲಾಯಿಸುತ್ತಿದ್ದಾಳೆ. ರುಚಿಕಟ್ಟಾದ 
ಅಡುಗೆಗಳನ್ನು ತಯಾರಿಸುತ್ತಿದ್ದವಳು ಹೋಟೆಲ್‌ ಉದ್ಯಮಿಯಾಗಿದ್ದಾಳೆ. ಮನೆಯ ಲೆಕ್ಕಾಚಾರವನ್ನು 
ನೋಡಿಕೊಳ್ಳುತ್ತಿದ್ದವಳು ದೇಶದ ಹಣಕಾಸು ಸಚಿವೆಯೂ ಆಗಿದ್ದಾಳೆ. ಕುಟುಂಬದ ರಕ್ಷಣೆಗೆ ಹೆಣಗಾಡುತ್ತಿದ್ದವಳು 
ದೇಶದ ರಕ್ಷಣಾ ಸಚಿವೆಯಾಗಿ ಗಡಿಭಾಗದಲ್ಲಿ ಗುಡುಗುತ್ತಿದ್ದಾಳೆ. ಮನೆಯೊಡೆಯನಿಗೆ ಸಲಹೆ-ಮಾರ್ಗದರ್ಶನ 
ನೀಡುವ ಮಂತ್ರಿಯಾಗಿದ್ದವಳು ಮುಖ್ಯಮಂತ್ರಿ ಹುದ್ದೆಗೇರಿದ್ದಾಳೆ. ಸಭಾಪತಿ, ರಾಷ್ಟಪತಿ, ಭಾರತರತ್ನ ಎಲ್ಲವೂ 


ಆಗಿದ್ದಾಳೆ. ಆ ಮೂಲಕ ಮಹಿಳೆಯರ ಪಾತ್ರ ಸರ್ವವ್ಯಾಪಿಯಾಗಿಬಿಟ್ಟಿದೆ. 


ಹೆಣ್ಣಿನ ವಿಶ್ವವ್ಯಾಪಕತೆಗೆ ಚನ್ನಪಟ್ಟಣದ ಬೊಂಬೆ ಉದ್ಯಮವೂ ಹೊರತಾಗಿಲ್ಲ. ಚನ್ನಪಟ್ಟಣ ತಾಲ್ಲೂಕಿನಲ್ಲಿ 
ಬೀಜವಾಗಿ ಅಂಕುರಿಸಿ ಇಂದು ಬೃಹತ್‌ ಉದ್ಯಮವಾಗಿ ಬೆಳೆದು ನಿಂತಿರುವ ಕರಕುಶಲ ತಯಾರಿಕಾ ಉದ್ಯಮದಲ್ಲಿ 
ಮಹಿಳೆಯರು ನಾನಾ ಬಗೆಯಲ್ಲಿ ತೊಡಗಿಕೊಂಡಿದ್ದು ಈ ಉದ್ಯಮದ ಯಶಸ್ಸಿನಲ್ಲಿ ತನ್ನ ಕಾಣ್ಗೆಯನ್ನು ನೀಡಿ 
ಸಾಮರ್ಥ್ಯ, ಪರಿಶ್ರಮ, ಪ್ರತಿಭೆ ಹಾಗೂ ಕಲೆಗಾರಿಕೆಯನ್ನು ಜಗತ್ತಿಗೆ ತೋರ್ಪಡಿಸಿದ್ದಾಳೆ. 


ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ಪುರುಷರಿಗಿಂತ ಮಹಿಳೆಯರ ಪಾತ್ರವೇ ಅಧಿಕವಾಗಿರುವುದು 
ವಿಶೇಷ ಮಾತ್ರವಲ್ಲ, ಹೆಗ್ಗಳಿಕೆಯೂ ಸಹ. ಈ ಉದ್ಯಮದಲ್ಲಿ ಕಾರ್ಯನಿರತರಾಗಿರುವ ಕುಶಲಕರ್ಮಿಗಳಲ್ಲಿ ಶೇ. 
79.19ರಷ್ಟು ಮಹಿಳೆಯರಿದ್ದು ಪುರುಷರು ಶೇ. 23.81ರಷ್ಟು ಮಾತ್ರ ಇರುವುದು ನಿಜಕ್ಕೂ ಮಹತ್ವದ ವಿಚಾರವೇ 


ಆಗಿದೆ. 


149 


ಉದ್ಯಮದಲ್ಲಿ ಹೆಣ್ಣುಮಕ್ಕಳ ಶೇಖಡವಾರು ಪಾಲ್ಗೊಳ್ಳುವಿಕೆ 


೫ಪೆಣ್ಣು 
೫ ಗಂಡು 


A 


ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ಮಹಿಳೆಯರು ತರಹೇವಾರಿ ಕೆಲಸಗಳಲ್ಲಿ ತಮ್ಮನ್ನು 
ತೊಡಗಿಸಿಕೊಂಡಿದ್ದಾರೆ. ಬಹುಮುಖ್ಯವಾಗಿ ಮಹಿಳೆಯರು ವಸ್ತುಗಳ ಜೋಡಣೆ, ವಸ್ತುಗಳಿಗೆ ಬಣ್ಣ ಹಾಕುವಿಕೆ, 
ಕಾರ್‌ಸೀಟ್‌ಗಳ ತಯಾರಿಕೆ ಪ್ಯಾಕೇಜಿಂಗ್‌, ಸೋಫಾ ಸೀಟ್‌ಗಳ ತಯಾರಿಕೆಗಳಲ್ಲಿ ಬಹುಪಾಲು 
ತೊಡಗಿಸಿಕೊಂಡಿದ್ದಾರೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ನಾಣ್ಣುಡಿಯಂತೆ ಹೆಣ್ಣುಮಕ್ಕಳು 
ತಾವು ಕಲಿತದ್ದನ್ನು ಇತರೆ ಹೆಣ್ಣುಮಕ್ಕಳಿಗೆ ಕಲಿಸುವ ಮೂಲಕ ಉದ್ಯಮದಲ್ಲಿ ತಮ್ಮ ಪಾಲುದಾರಿಕೆಯನ್ನು 
ಹೆಚ್ಚಿಸಿಕೊಂಡಿದ್ದಾರೆ. 


ಚನ್ನಪಟ್ಟಣದಲ್ಲಿ ತಯಾರಾಗುವ ಗೃಹೋಪಯೋಗಿ ಮತ್ತು ಅಲಂಕಾರಿಕ ವಸ್ತುಗಳಲ್ಲಿ ಹೆಣ್ಣು ಮಕ್ಕಳು 
ಹೆಚ್ಚಾಗಿ ತೊಡಗಿಕೊಂಡಿದ್ದಾರೆ. ಎರಡು ಎಂ.ಎಂ.ನಿಂದ 20 ಎಂ.ಎಂ.ವರೆಗಿನ ಮಣಿಗಳನ್ನು ಉತ್ಪಾದಿಸುವುದು 
ವಿಶೇಷ. ವಿಶೇಷವಾಗಿ ವರವರ, ಕಿಟಿಕಿಟಿ, ದಾಂಡ್ಕ, ಮಕ್ಕಳ ಆಟಿಕೆಗಳು, ಸರಗಳು, ಕೀಬಂಚ್‌, ಓಲೆ ಮತ್ತು 
ಸರಗಳನ್ನು ಯಂತ್ರಗಳ ಸಹಾಯದಿಂದ ಮಹಿಳೆಯರು ತಯಾರಿಸುತ್ತಾರೆ. 


ಮಹಿಳೆಯರು ತಯಾರಿಸುವ ವಸ್ತುಗಳು 


1% 1% ೫ ಒಡವೆ ಪೆಟ್ಟಿಗೆ 


ಹ ಬಳೆಗಳು 

೫ ಕಿವಿ ಓಲೆಗಳು 
ಹ ಸರಗಳು 
೫ನೇ ಬಂಚ್‌ 
೫ ಮರದಕನ್ನಡಿ 


೫ ಮರದ ಬಾಚಣೆಗೆ 


ಕರಕುಶಲಗಾರಿಕೆಯನ್ನೇ ಕುಲಕಸುಬಾಗಿಸಿಕೊಂಡಿರುವ ಕುಟುಂಬದ ಸದಸ್ಯರಾಗಿ, ಸ್ವತಃ ಆರ್ಡರ್‌ ತಂದು 
ಮನೆಗಳಲ್ಲಿ ಹಾಗೂ ಚನ್ನಪಟ್ಟಣ ಮತ್ತು ಸುತ್ತಮುತ್ತಲಿರುವ ವಿವಿಧ ಹಳ್ಳಿಗಳಲ್ಲಿರುವ ಮರದ ಉತ್ಪನ್ನಗಳ 
ತಯಾರಿಕಾ ಕಾರ್ಬಾನೆಗಳಲ್ಲಿ ಮಹಿಳೆಯರು ಕಾರ್ಯನಿರ್ವಹಿಸುತ್ತಾರೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆಯವರೆಗೂ 
ತದೇಕಚಿತ್ತದಿಂದ ಕಾರ್ಯನಿರ್ವಹಿಸುವ ಮಹಿಳೆಯರು ಉದ್ಯಮದ ಯಶಸ್ಸಿಗೆ, ವಿಸ್ತಾರಕ್ಕೆ ಮತ್ತು ಸೊಬಗಿಗೆ 
ಅಪಾರ ಶ್ರಮವನ್ನು ವ್ಯಯಿಸುತ್ತಿದ್ದು ಅವರ ಪಾತ್ರ ಆದರಣೀಯವೂ ಅನುಸರಣೀಯ ಮಾದರಿಯೂ ಆಗಿದೆ. 


ಮಹಿಳೆಯರು ದಿನಕ್ಕೆ ದುಡಿಯುವ ಗಂಟೆಗಳ ವಿವರ 


ದಿನ ಪೂರ್ತಿ 4ರಿಂದ5 ಗಂಟೆ 6ರಿಂದ 8 ಗಂಟೆ ಕೆಲಸದ 
ಪಮಾಣದಂತೆ 


151 


ಪುರುಷರಿಗೆ ಸರಿಸಮ 

ಮಹಿಳೆಯರು ಬೊಂಬೆ ಉದ್ಯಮದಲ್ಲಿ ಪುರುಷರಿಗೆ ಸರಿಸಮನಾಗಿ ದುಡಿಯುತ್ತಿರುವುದು ನಿಜಕ್ಕೂ 
ವಿಶೇಷವೆ. ಬೃಹದಾಕಾರದ ಯಂತ್ರವಾದ ಲೇತ್‌ಗಳಲ್ಲಿ ಕುಳಿತು ಪುರುಷನಂತೆ ತಾನೂ ಕೂಡ ಈ ಉದ್ದಿಮೆಯಲ್ಲಿ 
ತೊಡಗಿಕೊಂಡಿರುವುದು ಮೆಚ್ಚತಕ್ಕ ಅಂಶವಾಗಿದೆ. ಆದರೆ, ಇಷ್ಟೆಲ್ಲಾ ಪರಿಶ್ರಮ ಪಟ್ಟರೂ ಮಹಿಳಾ ಕುಶಲಕರ್ಮಿಗಳ 
ಶ್ರಮಕ್ಕೆ ಮಾತ್ರ ಸಮರ್ಪಕವಾದ ಪ್ರತಿಫಲ ದೊರೆಯದಿರುವುದು ದುರಂತವೇ. 


ಮಹಿಳೆಯರು ಬಾಗಿಲಿನ ತೋರಣ, ಕೀ ಬಂಚ್‌, ಕಿಟಿಕಿಟಿ, ವಿವಿಧ ಆಕ್ಕತಿ, ವನ್ಮಾಸದ ಕಿವಿಯೋಲೆಗಳು, 
ಮರದ ಕನ್ನಡಿ, ಮರದ ಬಾಚಣಿಗೆ, ಒಡವೆ ಪೆಟ್ಟಿಗೆ, ಬಳೆಗಳು, ವಿವಿಧ ಬಗೆಯ ಸರಗಳು, ಕೀಚೈನ್‌ಗಳು, ನಕ್ಷೇಸ್‌, 
ಬ್ರಾಸ್ಲೇಟ್‌ಗಳು ಇನ್ನು ಮುಂತಾದ ಉತ್ಸನ್ನಗಳುನ್ನು ತಯಾರಿಸುತ್ತಾರೆ. 


ಗೃಹೋಪಯೋಗಿ ಮತ್ತು ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಮಹಿಳೆಯರ ಪಾತ್ರ 
ದೊಡ್ಡದೆಂಬುದೇನೋ ನಿಜ. ಅಂತೆಯೇ ಮಹಿಳೆಯರು ಎಷ್ಟೆಷ್ಟು ಪ್ರಮಾಣದಲ್ಲಿ ಆ ಅಲಂಕಾರಿಕ ವಸ್ತುಗಳನ್ನು 
ತಯಾರಿಸುತ್ತಾರೆಂಬುದು ಅಷ್ಟೇ ಮುಖ್ಯ. 


ಮಹಿಳೆಯರು ಶೇ. 5 ರಷ್ಟು ಒಡವೆ ಪೆಟ್ಟಿಗೆಯನ್ನು, ಶೇ. 30ರಷ್ಟು ಬಳೆಗಳನ್ನು ಶೇಕಡ 23ರಷ್ಟು ವಿವಿಧ 
ಬಣ್ಣ, ಆಕಾರ ಮತ್ತು ಆಕೃತಿಯ ಕಿವಿಯೋಲೆಗಳನ್ನು, ಶೇ. 22ರಷ್ಟು ಸರಗಳನ್ನು ಉತ್ಪಾದಿಸುತ್ತಾರೆ. ಈ ಉತ್ಪನ್ನಗಳು 
ವಿದೇಶಗಳಿಗೂ ರಫ್ತಾಗುವುದರಿಂದ ರಫ್ತು ಉದ್ಯಮದ ಚೇತರಿಕೆ ಮತ್ತು ವಿದೇಶಿ ವಿನಿಮಯದಲ್ಲಿ ಈ ಕರಕುಶಲ 
ಮಹಿಳೆಯರ ಪಾತ್ರ ಕಡಿಮೆಯೇನಲ್ಲ. ಬಳೆಗಳು ಹೆಣ್ಣುಮಕ್ಕಳ ಮುತೈದೆತನದ ಹಾಗೂ ಶೃಂಗಾರದ ಪ್ರಮುಖ 
ಉತ್ಪನ್ನವಾಗಿದು ಬಳೆಗಳ ತಯಾರಿಕೆಯಲ್ಲಿ ಅತಿ ಹೆಚ್ಚಿನ ಪಾಲುದಾರಿಕೆಯುಳ್ಳ ಇಲ್ಲಿನ ಮಹಿಳೆಯರು ಆ ಉತ್ಪನ್ನ 
ತಯಾರಿಕೆಯಲ್ಲಿನ ತಮ್ಮ ಕೌಶಲ್ಕವನ್ನು ಮೆರೆಯುತ್ತಲೇ ಇದ್ದಾರೆ. 


ಉದ್ದಿಮೆಯಲ್ಲಿ ಸಹಬಾಗಿತ್ವ 
ಚನ್ನಪಟ್ಟಣದ ಕರಕುಶಲ ಉದ್ದಿಮೆಯಲ್ಲಿ ಮಹಿಳೆಯರ ಪಾತ್ರವನ್ನು ಅವಲೋಕಿಸಿದ ಬೆನ್ನಲ್ಲೇ ವಿವಿಧ 
ವಸ್ತುಗಳ ತಯಾರಿಕೆಯಲ್ಲಿ ಆಕೆಯ ಸಹಭಾಗಿತ್ವವನ್ನು ಅರಿಯಲೇಬೇಕು. 


ಪುರುಷರ ಎಲ್ಲಾ ಕೆಲಸಗಳಲ್ಲೂ ಮಹಿಳೆಯರ ಸಹಭಾಗಿತ್ತವಿರುವುದು ಲೋಕವೇ ಬಲ್ಲ ವಿಚಾರ. ಚನ್ನಪಟ್ಟಣದ 
ಕರಕುಶಲ ಉದ್ಯಮದಲ್ಲೂ ಮಹಿಳೆಯರ ಸಹಭಾಗಿತ್ವ ಹೆಚ್ಚಿನದಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ ಸಹಕಾರದ 


152 


ಮೂಲಕ ಉತ್ಪನ್ನಗಳ ತಯಾರಿಕೆಗೆ ಕೈಜೋಡಿಸುವ ಮಹಿಳಾ ಸಮೂಹವಿಲ್ಲದೇ ಕುಸುರಿ ಕೆಲಸಗಳು 
ಪೂರ್ಣಗೊಳ್ಳದಂತಾಗಿರುವುದು ವಾಸ್ತವದ ಸಂಗತಿಯ ಜೊತೆಗೆ ಹೆಚ್ಚುಗಾರಿಕೆಯೂ ಸಹ. 


ಬೊಂಬೆಗಳ ಉದ್ದಿಮೆಯಲ್ಲಿ ಮಹಿಳೆಯರ ಸಹಬಾಗಿತ್ವ 


೫ ಶೇಕಡವಾರು 


ವಿವಿಧ ಭಾಗಗಳ ್ಲ ಹಚ್ಚು ಬೊಂಬೆಗಳನ್ನ 
ಜೋಡಿಸುವಿಕೆ ಮಾಡುವರೆ 


ಕುದುರೆಯ ಹ್ಯಾಂಡಲ್‌ ಜೋಡಿಸುವಿಕೆ, ಬೊಂಬೆಗಳ ಕೈಗಳನ್ನು ಜೋಡಿಸುವುದು, ಡೋಲು ಜೋಡಣೆ, 
ತಾಳದ ಜೋಡಣೆ, ಬುಗುರಿಯ ವಿನ್‌ಟಾಪ್‌ ಜೋಡಿಸುವಿಕೆ, ಗಿಲಕೆಗೆ ದಾರವನ್ನು ಹಾಕುವಿಕೆ ಮುಂತಾದ ವಿವಿಧ 
ರೀತಿಯ ಬೊಂಬೆಗಳ ವಿವಿಧ ಭಾಗಗಳನ್ನು ಜೋಡಿಸಿ ಅವುಗಳಿಗೆ ಅಂತಿಮ ಸ್ವರೂಪ ನೀಡುವಲ್ಲಿ 
ಮಹಿಳೆಯರದ್ದೇ ಅಗ್ರಪಾಲು. ಈ ಕಾರ್ಯದಲ್ಲಿ ಶೇ. 52.38ರಷ್ಟು ಮಹಿಳೆಯರ ನೆರವು ಅಗತ್ಯವಿರುವುದು 
ಸಂಶೋಧನೆಯಿಂದ ಹೊರಹೊಮ್ಮಿರುವ ಅಂಕಿಅಂಶ. 


ಉತ್ಪನ್ನಗಳಿಗೆ ಸ್ವರೂಪ ಬರಲು ಮಹಿಳೆಯ ಪಾತ್ರ ಅಗತ್ಯ 


೫ ಪೌದು 
ಹ ಇಲ್ಲ 


ಸ J) 


ಇನ್ನು ಬೊಂಬೆಗಳಿಗೆ ಬಣ್ಣ ಹಚ್ಚುವ ಕಾರ್ಯದಲ್ಲಿ ಮಹಿಳೆಯರದ್ದೇ ಪಾರುಪತ್ಯ. ಶೇಕಡ 9.2ರಷ್ಟು 
ಮಂದಿ ಬಣ್ಣ ಹಚ್ಚುವಿಕೆಯನ್ನು ಮಾಡುತ್ತಾರೆ. ಕೆಲವರು ಪಟ್ರಿ ಮತ್ತು ಲೇತ್‌ ಮೂಲಕ, ಇನ್ನೂ ಕೆಲವರು 
ಕೈಯಿಂದ ಬೊಂಬೆಗಳಿಗೆ ಬಣ್ಣವನ್ನು ಹಾಕುತ್ತಾರೆ. ಬೊಂಬೆಗಳ ತಯಾರಿಕೆಯ ಕೆಲಸದಲ್ಲಿ ಶೇ.38.1ರಷ್ಟು 
ಮಹಿಳೆಯರ ಪಾತ್ರವಿದೆ. ಈ ಬೊಂಬೆಗಳ ತಯಾರಿ ಮತ್ತು ಅಂತಿಮ ಸ್ವರೂಪ ಬರಲು ಮಹಿಳೆಯರ ಅಗತ್ಯ 
ಬಹಳವಿದೆ. 


ಬೊಂಬೆಗಳಿಗೆ ಸ್ವರೂಪ ಬರಲು ಮಹಿಳೆಯರ ಅಗತ್ಯವನ್ನು ಗಮನಿಸುವುದಾದರೆ ಶೇ. 63.8 ರಷ್ಟು 
ಜನರು ಮಹಿಳೆಯ ಅಗತ್ಯವನ್ನು ಪ್ರತಿಪಾದಿಸುತ್ತಾರೆ. ಕೆಲವರು ಶೇಕಡ 36.9ರಷ್ಟರ ಅಗತ್ಯವಿದೆ ಎನ್ನುತ್ತಾರೆ. 
ಚನ್ನಪಟ್ಟಣದ ಪ್ರಮುಖ ಕಲಾಪುದೇಶಗಳಾದ ಟಿಷ್ಪುನಗರ ಸೈಯದ್‌ವಾಡಿ, ಬಡ ಮಕ್ಕಾನ್‌ನಲ್ಲಿರುವ 
ಕುಶಲಕರ್ಮಿಗಳ ಪ್ರಕಾರ ಮಹಿಳೆಯರ ಅಗತ್ಯ ಕಡಿಮೆಯೇ. ಈ ಭಾಗದ ಶೇ. 50ರಷ್ಟು ಮಹಿಳೆಯರು ಬೀಡಿ 
ಕಟ್ಟುವುದನ್ನು ಬದುಕಿನ ಬುತ್ತಿಗೆ ವೃತ್ತಿ ಮಾಡಿಕೊಂಡಿರುವುದು ಈ ಅಭಿಪ್ರಾಯಕ್ಕೆ ಮೂಲ ಕಾರಣ. ಬೀಡಿ ಕಟ್ಟುವ 
ಮಹಿಳೆಯರ ಮಕ್ಕಳಿಗೆ ಸರ್ಕಾರದಿಂದ ವಿದ್ಯಾರ್ಥಿವೇತನದ ಸೌಲಭ್ಯವಿರುವುದರಿಂದ ಹೆಚ್ಚಿನವರು ಆ ವೃತ್ತಿಗೆ ಹೆಚ್ಚಿನ 
ಆದ್ಯತೆ ನೀಡುತ್ತಿದ್ದಾರೆ. 


ಮತ್ತೊಂದಷ್ಟು ಮಹಿಳೆಯರು ಹೊಲಿಗೆ ಮತ್ತು ಕಸೂತಿಯ ಕೆಲಸಗಳಲ್ಲಿ ತಮ್ಮನ್ನು 


ತೊಡಗಿಸಿಕೊಂಡಿರುವುದರಿಂದ ಬೊಂಬೆಗಳ ಉದ್ಯಮದಲ್ಲಿ ಅಷ್ಟಾಗಿ ಕ್ರಿಯಾಶೀಲರಾಗಿಲ್ಲ. ಇಲ್ಲಿಯ ಕುಶಲ 


154 


ಕರ್ಮಿಗಳು ಮಹಿಳೆಯ ಅಗತ್ಯ ಇಲ್ಲ ಎನ್ನುವರು ಹೀಗೆ ಹೇಳಲು ಮತ್ತೊಂದು ಕಾರಣವೆಂದರೆ ಇಲ್ಲಿನ ಶೇಕಡ 50 
ಕ್ಲೂ ಹೆಚ್ಚು ಮಹಿಳೆಯರು ಬೀಡಿಯನ್ನ ಕಟ್ಟುವರು ಹಾಗಾಗಿ ಈ ರೀತಿಯ ಉತ್ತರವನ್ನು ಕಾಣಬಹುದಾಗಿದೆ. 
ಇದರಿಂದ ಬೀಡಿ ಕಟ್ಟುವಿಕೆಯಿಂದ ತಮ್ಮ ಮಕ್ಕಳಿಗೆ ವಿದ್ಯಾರ್ಥಿವೇತನ ಕೂಡ ದೊರೆಯುವುದು, ಇನ್ನೂ ಕೆಲವು 
ಮಹಿಳೆಯರು ಟೈಲರಿಂಗ್‌ ಮತ್ತು ಕಸೂತಿಯ ಕೆಲಸವನ್ನು ನಿರ್ವಹಿಸುತ್ತಾರೆ. 


ಮಾಲೀಕತ್ಸದಲ್ಲೂ ಮುಂಚೂಣಿ 

ಕರಕುಶಲ ಉತ್ಪನ್ನಗಳ ತಯಾರಿಕಾ ಸಂಸ್ಥೆಗಳ ಮಾಲೀಕರಲ್ಲೂ ಮಹಿಳೆಯರೇ 
ಮುಂಚೂಣಿಯಲ್ಲಿರುವುದು ಈ ಉದ್ಯಮ ಸ್ಪೀ ಅವಲಂಬಿತವೆಂಬುದಕ್ಕೆ ಸಾಕ್ಷಿಯಾಗಿದೆ. ಬೊಂಬೆ ಉದ್ಯಮದಲ್ಲಿ 
ತೊಡಗಿರುವ ಮಾಲೀಕರ ಅಧ್ಯಯನದ ಸಂದರ್ಭದಲ್ಲಿ ಈ ಸತ್ಯ ಹೊರಹೊಮ್ಮಿದೆ. 


ಜಾಗತೀಕರಣದ ಪ್ರಭಾವದಿಂದ ಚೀನಾ ವಸ್ತುಗಳು ಭಾರತೀಯ ಮಾರುಕಟ್ಟೆ ಅದರಲ್ಲೂ ಬೊಂಬೆ 
ಮಾರುಕಟ್ಟೆಯನ್ನು ಪ್ರವೇಶ ಮಾಡಿರುವುದರಿಂದ ಮಾಲೀಕರ ಆದಾಯ ಕಡಿಮೆಯಾಗಿದೆ. ಹಾಗಾಗಿ ಬಹಳಷ್ಟು 
ಪುರುಷರು ಈ ಉದ್ಯಮದ ಬಗೆಗಿನ ಆಸಕ್ತಿಯನ್ನು ಕಳೆದುಕೊಂಡಿದ್ದರೆ, ಹೆಣ್ಣು ಮಕ್ಕಳು ಮಾತ್ರ ಮನೆಕೆಲಸದ 
ಜೊತೆಜೊತೆಗೆ ಈ ಉದ್ಯಮದಲ್ಲಿ ಸಕ್ರಿಯವಾಗಿ ಮೊದಲಿನಂತೆಯೇ ತೊಡಗಿಸಿಕೊಂಡಿರುವುದು ಬಹುಮುಖ್ಯ 
ಸಂಗತಿಯಾಗಿದೆ. ಮಾಲೀಕರಲ್ಲಿ ಶೇ. 83ರಷ್ಟು ಮಹಿಳೆಯರಿದ್ದರೆ, ಶೇ. 17ರಷ್ಟು ಮಾತ್ರ ಪುರುಷರು ಇರುವುದು 


ಕರಕುಶಲ ಉತ್ಸನ್ನಗಳ ತಯಾರಿಕಾ ಉದ್ಯಮ ಮಹಿಳೆಯರ ಪಾಲಿಗೆ ವರದಾನವಾಗಿರುವುದು 
ಸಂಶೋಧನೆಯಿಂದ ವ್ಯಕ್ತವಾಗಿದೆ. ಗಂಡನನ್ನು ಕಳೆದುಕೊಂಡಿರುವ ವಿಧವೆಯರು, ಪರಿತ್ಯಕ್ಷೆಯರು ಮತ್ತು 
ಅನಕ್ಷರಸ್ಥ ಹೆಣ್ಣುಮಕ್ಕಳಿಗೆ ಈ ಉದ್ಯಮದಲ್ಲಿನ ಉದ್ಯೋಗ ಬದುಕಿಗೆ ಆಸರೆಯಾಗಿದೆ. ಇನ್ನುಳಿದ ಮಹಿಳೆಯರು 
ಸ್ಹಾವಲಂಬಿ ಜೀವನಕ್ಕಾಗಿ ಹಾಗೂ ಸಂಸಾರದ ನಿರ್ವಹಣೆಗೆ ಪತಿಯೊಡನೆ ಕೈಜೋಡಿಸುವುದಕ್ಕಾಗಿ ಈ ವೃತ್ತಿಯಲ್ಲಿ 


ಸಕ್ರಿಯರಾಗಿದ್ದಾರೆ. 


ಶಿಕ್ಷಣ, ಆರೋಗ್ಯ ಮತ್ತಿತರ ಕ್ಷೇತ್ರಗಳಲ್ಲಿ ತನ್ನ ಬುದ್ದಿವಂತಿಕೆ, ಕೌಶಲ್ಯ, ಸೇವಾ ಮನೋಭಾವದಿಂದ 
ಪಾರಮ್ಯ ಮೆರೆದಿರುವ ಮಹಿಳೆಯರು ಬೊಂಬೆ ಉದ್ಯಮದಲ್ಲೂ ತಮ್ಮ ಅಗ್ರ ಪಾಲುದಾರಿಕೆಯನ್ನು 
ಸಾಬೀತುಪಡಿಸಿದ್ದು - ಮಹಿಳೆಯರ ಸಹಭಾಗಿತ್ವ ಪಾಲ್ಗೊಳ್ಳುವಿಕೆ ಮತ್ತು ಕ್ರಿಯಾಶೀಲತೆಯಿಲ್ಲದೇ ಈ ಉದ್ಯಮದ 


155 


ಬೆಳವಣಿಗೆ ಅಸಾಧ್ಯ ಎಂಬುದು ಸಂಶೋಧನಾ ಅಧ್ಯಯನದಿಂದ ರುಜುವಾತಾಗಿರುವುದು ಮಾನಿನಿಯರ 
ಮಹತ್ತವನ್ನು ಎತ್ತಿಹಿಡಿದು ಹೆಮ್ಮೆಯ ಭಾವ ಮೂಡಿಸುವುದಂತೂ ಹೌದು. 


6.2 ಕುಶಲಕರ್ಮಿಗಳ ಸಮಸ್ಯೆಗಳು 


ಸಂಸ್ಥೃತಿಯ ಅನನ್ಯ ಭಾಗವಾಗಿರುವ ಕರಕುಶಲ ಕಲೆ ಗುಡಿಕ್ಕೆಗಾರಿಕೆಯ ಮೂಲ. ಹಳ್ಳಿಗಳು ಉದ್ದಾರವಾಗಿ 
ಆರ್ಥಿಕವಾಗಿ ಸ್ವತಂತ್ರವಾಗಬೇಕು ಹಾಗೂ ಗುಡಿಕ್ಕೆಗಾರಿಕೆಗಳು ಬಲಯುತಗೊಳ್ಳಬೇಕೆಂಬುದು ರಾಷ್ಟಪಿತ 
ಮಹಾತ್ನಾಗಾಂಧಿ ಅವರ ಕನಸಾಗಿತ್ತು. ಗ್ರಾಮಸ್ತರಾಜದ ಗಾಂಧಿ ಕನಸು ಪೂರ್ಣ ಪ್ರಮಾಣದಲ್ಲಿ 


ನನಸಾಗಿಲ್ಲದಿದ್ದರೂ ಆ ದಿಕ್ಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವುದು ಮಾತ್ರ ದಿಟ. 


ಗುಡಿಕೈಗಾರಿಕೆಗಳು ಹಳ್ಳಿಗರ ಬದುಕಿನ ಅವಿಭಾಜ್ಯ ಅಂಗ. ಅನಕ್ಷರಸ್ಸರ ಬಾಳಿಗೆ ದಾರಿದೀಪ. 
ಸ್ಪಾತಂತ್ರ್ಯೋತ್ಸರ ಕಾಲದಲ್ಲಿ ಗುಡಿಕ್ಕೆಗಾರಿಕೆಗಳು ಸೊರಗುತ್ತಿರುವುದು ನಿಜ. ಹಾಗೆಂದು ಈ ಕೈಗಾರಿಕೆ ಪೂರ್ಣ 


ನೆಲಕಚ್ಚಿಲ್ಲ. ಕರಕುಶಲ ಉತ್ಪನ್ನಗಳ ತಯಾರಿಕೆಯಂತಹ ಗುಡಿಕ್ಕೆಗಾರಿಕೆಗಳು ಈಗಲೂ ಸಕ್ರಿಯವಾಗಿದ್ದು ಬಾಪೂ 


ಕನಸಿನ ಸಾಕಾರಕ್ಕೆ ಶ್ರಮಿಸುತ್ತಿವೆ. 


ಗುಡಿಕೈಗಾರಿಕೆಗಳು ಯಾವುದೇ ಇರಲಿ, ಅದರ ಯಶಸ್ಸಿಗೆ ಕುಶಲಕರ್ಮಿಗಳು ಅತಿಮುಖ್ಯ. 
ಕುಶಲಗಾರಿಕೆಯನ್ನು ಹೊಂದಿರುವ ಕಲಾವಿದರ ಸಮೂಹ ಹೆಚ್ಚಿದಷ್ಟು ಗುಡಿಕೈಗಾರಿಕೆ ಶಕ್ತಿಯುತವಾಗಿ 
ಬೆಳೆಯುತ್ತದೆ. ಬದಲಾದ ಕಾಲಘಟ್ಟದಲ್ಲಿ ಕುಶಲಕರ್ಮಿಗಳ ಕೊರತೆಯಿಂದಾಗಿ ಗುಡಿಕ್ಕೆಗಾರಿಕೆಗಳ ಬೆಳವಣಿಗೆ 
ಮಸುಕಾಗಿದೆ. ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ಅಂತಹ ಪರಿಸ್ಥಿತಿ ಉದ್ದವಿಸಿಲ್ಲವಾದರೂ ಈ ಉದ್ಯಮದಲ್ಲಿ 
ತೊಡಗಿರುವ ಕುಶಲಕರ್ಮಿಗಳ ಸ್ಥಿತಿಯೇನೂ ಉತ್ತಮವಾಗಿಲ್ಲ. ಜೀವನದ ಗುಣಮಟ್ಟ ಸಾಮಾಜಿಕ 
ಸ್ಥಾನಮಾನಗಳು ಕೊಂಚ ಏರಿಕೆ ಕಂಡಿವೆಯಾದರೂ ಸುಸ್ಥಿತಿಯನ್ನಂತೂ ತಲುಪಿಲ್ಲ. 


(se) 


ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ಹಲವು ಬಗೆಯ ಕುಶಲಕರ್ಮಿಗಳು ತೊಡಗಿದ್ದಾರೆ. ಉದರ 
ಪೋಷಣೆ, ಮಕ್ಕಳ ಲಾಲನೆ, ಪಾಲನೆ ಮತ್ತು ಕುಟುಂಬ ನಿರ್ವಹಣೆಗೆ ಈ ಕಸುಬುದಾರಿಕೆಯನ್ನೇ 
ನಂಬಿಕೊಂಡಿರುವ ಕುಶಲಕರ್ಮಿಗಳು ಉದ್ಯಮದಲ್ಲಿ ಹಲವು ಪಮುಖ ಪಾತ್ರಗಳನ್ನು ನಿರ್ವಹಿಸುತ್ತಾರೆ. ಇನ್ನು 
ಕುಶಲಕರ್ಮಿಗಳಲ್ಲಿ ತರಹೇವಾರಿ ವರ್ಗಗಳೂ ಇರುವುದು ವಿಶೇಷ. ಪ್ರತಿ ವರ್ಗವೂ ತನ್ನ ಕರ್ತವ್ಯವನ್ನು 
ನಿರ್ವಂಚನೆಯಿಂದ ನಿರ್ವಹಿಸುತ್ತಿರುವುದರ ಪ್ರತಿಫಲವಾಗಿ ಉದ್ಯಮ ವಿಶಾಲ ವ್ಯಾಪ್ತಿಯನ್ನು ಪಡೆಯಲು 


ಸಾಧ್ಯವಾಗಿದೆ. 


156 


ಕುಶಲಕರ್ಮಿಗಳಲ್ಲಿ ಪರಿಣಿತ ಕುಶಲಿ, ಅರೆ ಕುಶಲಿ, ಪರ್ಯಾಯ ಕುಶಲಿ, ಹವ್ಯಾಸಿ ಕುಶಲಿ ಹಾಗೂ 
ಪಭಾತಿ ಕುಶಲಿ ಎಂಬ ಐದು ವರ್ಗಗಳಿವೆ. ಈ ವರ್ಗಗಳ ವಿಶೇಷತೆ ಮತ್ತು ಉದ್ಯಮದಲ್ಲಿ ತೊಡಗಿಕೊಳ್ಳುವ 
ಪರಿಯನ್ನು ಅರಿಯಲೇಬೇಕು. 


ಪರಿಣಿತ ಕುಶಲಿ 

ಈ ಕುಶಲಕರ್ಮಿ ಆಪಾರ ಜ್ಞಾನವನ್ನು ಹೊಂದಿರುತ್ತಾನೆ. ಯಾವುದೇ ವಸ್ತುವನ್ನು ನೋಡಿದಾಕ್ಷಣ 
ಅದನ್ನು ಚೆನ್ನಾಗಿ ಗಹಿಸಿ ತಮ್ಮ ಕಲಾಕೌಶಲ್ಕದಿಂದ ಅದನ್ನು ಮರದ ಉತ್ಪನ್ನದಲ್ಲಿ ಅರಳಿಸುತ್ತಾರೆ. ಈ 
ಕುಶಲಕರ್ಮಿಗಳಿಗೆ ಉದ್ಯಮ ಮತ್ತು ಕಲೆಗಾರಿಕೆಯ ಕುರಿತು ಸಂಪೂರ್ಣ ಮಾಹಿತಿಯಿರುತ್ತದೆ. 


ಅರೆ ಕುಶಲಿ 

ಯಾವುದೇ ಕಲಾಕೃತಿಯನ್ನು ಸ್ವಂತ ಬಲದಿಂದ ಪೂರ್ಣಪಮಾಣವಾಗಿ ತಯಾರಿಸಲು ಬಾರದವರನ್ನು 
ಅರೆ ಕುಶಲಕರ್ಮಿ ಎನ್ನುವುದುಂಟು. ಈ ಕುಶಲಕರ್ಮಿಗಳು ಬೊಂಬೆಗಳ ವಿವಿಧ ಭಾಗಗಳನ್ನು ಮಾತ್ರ ತಯಾರು 
ಮಾಡುತ್ತಾರೆ. ಗೊಂಬೆಯ ಕೈ ಮಾಡುವಿಕೆ, ಕಾಲುಗಳನ್ನು ಮಾಡುವಿಕೆ, ಬೊಂಬೆಗಳಿಗೆ ಹೆಚ್ಚು ಹೊಳಪನ್ನು 
ತರುವಿಕೆ, ಯಂತ್ರಗಳಿಂದ ತಯಾರಾಗಿರುವ ಬೀಟ್‌ಗಳನ್ನು ಕಾರ್‌ಸೀಟ್‌ಗಳನ್ನಾಗಿಸುವುದು ಮುಂತಾದ 
ಕೆಲಸಗಳನ್ನು ಈ ಅರೆ ಕುಶಲಕರ್ಮಿಗಳು ನಿರ್ವಹಿಸುತ್ತಾರೆ. 


ಪರ್ಯಾಯ ಕುಶಲಿ 

ಒಬ್ಬರ ಬದಲಿಗೆ ಮತ್ತೊಬ್ಬರು ಕುಶಲಗಾರಿಕೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವವರನ್ನು ಪರ್ಯಾಯ 
ಕುಶಲಿಗಳನ್ನುತ್ತಾರೆ. ಪಟಿಯಿಂದ ಮರದ ಉತ್ಪನ್ನಗಳನ್ನು ತಯಾರಿಸುವಾಗ ಅಡುಗೆ ಮಾಡಲೋ, ನೀರು 
ತರಲೋ, ಬಟ್ಟೆ ಒಗೆಯಲೋ ಹೆಂಡತಿ ಹೋದಾಗ ಆಕೆಯ ಕೆಲಸವನ್ನು ಮನೆಯ ಯಜಮಾನನೋ ಅಥವಾ 
ಇತರ ಕುಶಲಕರ್ಮಿಯೋ ನಿರ್ವಹಿಸುವುದು ವಾಡಿಕೆ. ಅಂತಹವರನ್ನು ಪರ್ಯಾಯ 
ಕುಶಲಕರ್ಮಿಗಳೆನ್ನಬಹುದಾಗಿದೆ. 


ಹವ್ಯಾಸಿ ಕುಶಲಿ 
ಪಾರಂಪರಿಕವಾಗಿ ಕರಕುಶಲ ವಸ್ತುಗಳ ತಯಾರಿಕೆಯನ್ನು ಕುಲಕಸುಬಾಗಿ ಸ್ಪೀಕರಿಸಿದವರು ಕೆಲವರಾದರೆ, 
ಶೂ ಕೆಲಸಗಳನ್ನು ಹವ್ಯಾಸಿಯಾಗಿ ನಿರ್ವಹಿಸುವವರು ಮತ್ತೆ ಕೆಲವರು. ಅಂತಹ ಕುಶಲಕರ್ಮಿಗಳನ್ನು ಹವ್ಯಾಸಿ 


157 


ಕುಶಲಕರ್ಮಿಗಳೆನ್ನುತ್ತಾರೆ. ಕುಶಲಕಲೆಯಲ್ಲಿ ಆಸಕ್ತರಾದ ಈ ವರ್ಗ ತಮ್ಮ ಬಿಡುವಿನ ವೇಳೆಯಲ್ಲಿ ಅಥವಾ 
ಸಂಜೆಯ ಸಂದರ್ಭದಲ್ಲಿ ಹವ್ಯಾಸವಾಗಿ ಈ ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವುದು ವಿಶೇಷ. 


ಪಭಾರಿ ಕುಶಲಿ 

ಕರಕುಶಲಗಾರಿಕೆಯನ್ನು ಚೆನ್ನಾಗಿ ಬಲ್ಲ ಪ್ರತಿಭಾವಂತ ಹಾಗೂ ಕ್ರಿಯಾಶೀಲ ಕುಶಲಕರ್ಮಿಗಳನ್ನು ಪಬಾತಿ 
ಕುಶಲಿ ಎನ್ನುವುದೂ ಉಂಟು. ಹೆಚ್ಚಿನ ಕೌಶಲ್ಯ ಪ್ರಯೋಗಶೀಲತೆ ಮತ್ತು ತನ್ಮಯತೆಯಿಂದ ವೃತ್ತಿಯಲ್ಲಿ 
ತೊಡಗಿರುವ ಈ ವರ್ಗವೇ ಚನ್ನಪಟ್ಟಣದ ಬೊಂಬೆಗಳ ಕೀರ್ತಿಯನ್ನು ಜಗದಗಲ ವಿಸ್ತರಿಸಲು ಬಹುಮುಖ್ಯ 


ಕಾರಣಾವಾಗಿದೆ. 


ಚನ್ನಪಟ್ಟಣದ ಬೊಂಬೆ ಉದ್ಯಮದ ಬೆಳವಣಿಗೆಗೆ ಈ ವರ್ಗದ ತೀವ್ರ ಅವಶ್ಯಕತೆಯಿದ್ದು ನುರಿತ 
ಕುಶಲಕರ್ಮಿಗಳು ದೈಹಿಕ, ಮಾನಸಿಕ, ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕವಾಗಿ ಉತ್ತಮ ಸ್ಥಿತಿಯಲ್ಲಿದ್ದಷ್ದೂ 
ಉದ್ಯಮಕ್ಕೆ ಒಳ್ಳೆಯದು. ಈ ದೆಸೆಯಲ್ಲಿ ಪ್ರಭಾರಿ ಕುಶಲಕರ್ಮಿಗಳಿಗೆ ಸೂಕ್ತ ಪ್ರೋತ್ಸಾಹ-ನೆರವು ಅತ್ಯವಶ್ಯಕ. ಶಿಕ್ಷಣ, 
ಆರೋಗ್ಯ ಸೌಲಭ್ಯದ ಜೊತೆಗೆ ಹೆಚ್ಚುವರಿ ತರಬೇತಿ ನೀಡಿ ಮನೆ, ವ್ಯದಾಷ್ಯವೇತನ, ವಿದೇಶ ಪ್ರವಾಸ ಮತ್ತಿತರ 
ಸವಲತ್ನುಗಳನ್ನು ನೀಡುವುದು ಅತಿ ಜರೂರಾಗಿದೆ. ಆ ದೆಸೆಯಲ್ಲಿ ಚಿಂತನೆ ಮಾಡಲಿದು ಸಕಾಲ. 


ಕುಶಲಗಾರಿಕೆಯ ಕಲಿಕೆ 

ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ತೊಡಗಿರುವವರಲ್ಲಿ ಹಲವರಿಗೆ ಇದು ತಲೆತಲಾಂತರದಿಂದ 
ಕೈಗೂಡಿರುವ ಕುಲಕಸುಬಾಗಿದ್ದರೆ, ಹಲವರು ಪರಿಣಿತ ಕುಶಲಕರ್ಮಿಗಳು ಮತ್ತು ಕರಕುಶಲ ಉತ್ಪನ್ನಗಳ ತರಬೇತಿ 
ಸಂಸ್ಥೆಯಲ್ಲಿ ಕಲಿತು ಆನಂತರ ವಿವಿಧ ಕಾರ್ಬಾನೆಗಳಲ್ಲಿ ದುಡಿಯುತ್ತಾ ಕೌಶಲ್ಯವನ್ನು ಬೆಳೆಸಿಕೊಂಡಿದ್ದಾರೆ. 


158 


ಬೊಂಬೆಗಳ ತಯಾರಿಕೆ ಕಲಿಸಿದವರು 


ಟ ಶೇಕಡವಾರು 


24.52 
21.57 


18.63 


ಚನ್ನಪಟ್ಟಣದಲ್ಲಿ 1902ರಲ್ಲಿ ಪ್ರಪ್ರಥಮ ಬಾರಿಗೆ ಕರಕುಶಲ ಉತ್ಪನ್ನಗಳ ಕಾರ್ಲಾನೆಯನ್ನು ತೆರೆದ ಅಬ್ದುಲ್‌ 
ಕರೀಂ ಅವರು ಇಲ್ಲಿನ ಕರಕುಶಲಕರ್ಮಿಗಳ ದೊಡ್ಡ ಸಂತತಿಯೇ ಬೆಳೆಯಲು ಮುಖ್ಯ ಕಾರಣ. ಅದೇ ವೇಳೆ 
ಕರಕುಶಲ ಉತ್ಸನಗಳ ಮಾರಾಟ ಮಳಿಗೆಯನ್ನೂ ತೆರೆದದ್ದು ವಿಶೇಷ. ಅದು ಕರೀಂ ಅಯ್ಯನ ಅಂಗಡಿಯೆಂದೇ 
ಈ ಭಾಗದಲ್ಲಿ ಜನಜನಿತ. ಕರೀಂ ಅವರ ಕಾರಾನೆ ಮತ್ತು ಮಾರಾಟ ಮಳಿಗೆಯಲ್ಲಿ ಕಾರ್ಯನಿರ್ವಹಿಸಿದ 
ನೂರಾರು ಮಂದಿ ಈ ಕರಕುಶಲ ಕಲೆಯಲ್ಲಿ ಪಳಗಿ ಬೊಂಬೆ ಉದ್ಯಮದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು 


ನಿಜಕ್ಕೂ ಇತಿಹಾಸವೇ. 


ಇನ್ನು ಮುನಿಯಪುನ ದೊಡ್ಡಿಯವರಾದ ಕೆಂಚಯ್ಯ ಅವರು ಕಲಾನಗರದ ನಿವಾಸಿಯಾಗಿದ್ದು ಕರೀಂ 
ಅವರಿಂದ ಈ ಕುಶಲಗಾರಿಕೆಯ ಒಳಸುಳಿಗಳನ್ನು ಕಲಿತ ಕೆಂಚಯ್ಯ ಅವರು ಆನಂತರ ಈ ಕಲೆಯಲ್ಲಿ ತಮ್ಮದೇ 
ನೈಪುಣ್ಯತೆಯನ್ನು ಸಾಧಿಸಿ ಸಾಕಷ್ಟು ಮಂದಿಗೆ ತರಬೇತಿಗೊಳಿಸಿ ಕುಶಲಕರ್ಮಿಗಳನ್ನಾಗಿ ರೂಪಿಸಿದ್ದಾರೆ. 
ಕರಿಯಪ್ಪನದೊಡ್ಡಿಯ ದೊಡ್ಡರಕ್ಕಯ್ಯ ಮತ್ತು ವೆಂಕಟೇಶಣ್ಣ ಎಂಬುವವರ ಬಳಿ ಶೆ. 19ರಷ್ಟು ಜನರು ಕರಕುಶಲ 
ತರಬೇತಿಯನ್ನು ಪಡೆದಿದ್ದಾರೆ. 


159 


ಇನ್ನು ಕರಕುಶಲ ಉದ್ಯಮದಲ್ಲಿ ಕುಶಲಕರ್ಮಿಯಾಗಿ ದುಡಿಯುತ್ತಿದ್ದ ತಂದೆಯಿಂದ ಶೇಕಡ 20.95ರಷ್ಟು, 
ಅಣ್ಣನಿಂದ ಶೇ. 11.43ರಷ್ಟು, ಮಾವನಿಂದ ಶೇ. 3.8ರಷ್ಟು ಮಂದಿ ಈ ಕಲೆಯನ್ನು ಕಲಿತವರಿದ್ದಾರೆ. ಸ್ಪಂತ 
ಆಸಕ್ಷಿಯಿಂದ ಈ ಕಲೆಯನ್ನು ಕಲಿತು ಕರಗತ ಮಾಡಿಕೊಂಡು ಕುಶಲಕರ್ಮಿಗಳಾಗಿ ರೂಪಗೊಂಡವರೂ 


ಉಂ೦ಟು. 


ಚನ್ನಪಟ್ಟಣದ ಕುಶಲಕರ್ಮಿಗಳಲ್ಲಿ ಗರಿಷ್ಠ ಮಂದಿ ಈ ಕಲೆಯನ್ನು ಕಲಿತದ್ದು ಚನ್ನಪಟ್ಟಣದಲ್ಲಿನ ಕೈಗಾರಿಕಾ 
ತರಬೇತಿ ಕೇಂದ್ರದಿಂದಲೇ. ಈ ಕೇಂದ ಬಹುತೇಕ ಕುಶಲಕರ್ಮಿಗಳ ಪಾಲಿಗೆ ಮಾತೃಸಂಸ್ಥೆ. ಕಲಿಕೆಯ ಜೊತೆಗೆ 
ಶಿಷ್ಕ್ಠವೇತನವೂ ದೊರೆಯುತ್ತಿದ್ದ ಈ ಸಂಸ್ಥೆಯಿಂದ ಶೇ. 1.5ರಷ್ಟು ಮಂದಿ ತರಬೇತಿ ಹೊಂದಿ 
ಕುಶಲಕರ್ಮಿಗಳಾಗಿರುವುದನ್ನು ಕಾಣಬಹುದಾಗಿದೆ. 


ಕುಶಲಕರ್ಮಿಗಳು 

ಚನ್ನಪಟ್ಟಣ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿನ ನೂರಾರು ಮಂದಿ ಕುಶಲಕರ್ಮಿಗಳು ಈ ಬೊಂಬೆ 
ಉದ್ಯಮದಲ್ಲಿ ತೊಡಗಿಕೊಂಡಿದ್ದು ಆ ಪೈಕಿ ಕೆಲವರು ಪರಂಪರಾನುಗತವಾಗಿ ಈ ವೃತ್ತಿಯಲ್ಲೇ ಬದುಕು 
ಕಂಡುಕೊಂಡಿದ್ದಾರೆ. ಈ ಮಾತು ಕೆಲ ಮನೆತನಗಳಿಗೂ ಅನ್ವಯ. ಅಂತಹ ಒಂದೆರಡು ಮನೆತನ ಮತ್ತು 
ಕುಶಲಕರ್ಮಿಗಳ ಕುಟುಂಬದ ಅವಲೋಕನ ಪ್ರಸ್ತುತ ನಿಜಕ್ಕೂ ಅಗತ್ಯವಾಗಿದೆ. 


ಕುಶಲಗಾರಿಕಾ ಕಲೆಯ ಉತ್ಪನ್ನಗಳ ತಯಾರಿಕೆಯಲ್ಲಿ ತನ್ನಯವಾಗಿರುವ ತಾಲ್ಲೂಕಿನ ಹಲವು 
ಕುಟುಂಬಗಳಲ್ಲಿ ಸಿಂಗರಾಜಪುರದ ಯಾಡಿಪುಟ್ಟಯ್ಕನ ಮನೆತನವು ಭಾರೀ ಹೆಸರುವಾಸಿ. ತಲೆಮಾರಿನಿಂದ 
ತಲೆಮಾರಿಗೆ ಈ ಕಲೆಗಾರಿಕೆ ಹರಿದುಬರುತ್ತಿದ್ದು ಈ ಮನೆತನದ ನಾಲ್ಲನೇ ತಲೆಮಾರು ಇದೀಗ ಈ ವೃತ್ತಿಯಲ್ಲೇ 
ಮುಂದುವರೆದಿರುವುದು ವಿಶೇಷವೂ ಹೌದು, ಅನುಕರಣೀಯವೂ ಹೌದು. 


ಯಾಡಿಪುಟ್ಟಯ್ಯನವರು ಬಣಜಿಗ ಸಮುದಾಯಕ್ಕೆ ಸೇರಿದವರಾಗಿದ್ದು ದಸರಾ ಬೊಂಬೆಗಳನ್ನು 
ಕುಳ್ಳಿರಿಸುವ ಸಂಪುದಾಯ ತಾಲ್ಲೂಕಿನಲ್ಲಿ ಈ ಮನೆತನದಿಂದಲೇ ಬಂದಿತೆಂಬ ಮಾತಿದೆ. ಮೊದಲು ಈ 
ಪರಂಪರೆಯನ್ನು ಪ್ರಾರಂಭಿಸಿದವರು ಯಾರಿಪುಟ್ಟಯ್ಯನವರು. ಆನಂತರ ಅವರ ಮಗನಾದ ಶ್ರೀ 
ರಂಗಯ್ಯ್ಕನವರು. ಗಂಡುಮಕ್ಕಳಿಲ್ಲದ ಹಿನ್ನೆಲೆಯಲ್ಲಿ ರಂಗಯ್ಮನ ಮಗಳಾದ ಪುಟ್ಟಮ್ಮಳ ಮತ್ತವರ ಪತಿ ರಾಮಯ್ಯ 
ಈ ಸಂಪುದಾಯವನ್ನು ಪಾಲಿಸಿಕೊಂಡು ಬಂದರು. ಆನಂತರ ಪುಟ್ಟಮ್ಮ ಮತ್ತು ರಾಮಯ್ಯ ದಂಪತಿಯ ಹಿರಿಯ 
ಮಗನಾದ ಶ್ರೀನಿವಾಸ್‌-ವಿನೋದಾ ದಂಪತಿಯು ಪ್ರತಿ ವರ್ಷ ದಸರಾ ಬೊಂಬೆಗಳನ್ನು ಕೂರಿಸುವ 


160 


ಸಂಪ್ರದಾಯವನ್ನು ಮುನ್ನಡೆಸಿಕೊಂಡು ಹೋಗುತ್ತಿದೆ. ಇದೀಗ ಈ ದಂಪತಿಯ ಏಕೈಕ ಮಗನಾದ 
ಜಯನಾಗರಂಗ ಮತ್ತವನ ಪತ್ನಿ ರಮ್ಯಾ ಅತ್ಯಂತ ಶ್ರದ್ದೆಯಿಂದ ಪಾರಂಪರಿಕ ಆಚರಣೆಯನ್ನು 
ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ. 


ಈ ಮನೆತನದಲ್ಲಿ ಸುಮಾರು 90 ವರ್ಷಗಳಷ್ಟು ಹಳೆಯದಾದ ಬೊಂಬೆಗಳನ್ನು ಸಂಗ್ರಹಿಸಿಡಲಾಗಿದೆ. 
ಸುಮಾರು ನಾಲ್ದಾರು ಗುಡಾಣಗಳಲ್ಲಿ ತುಂಬಿಟ್ಟಿದ್ದ ಈ ಬೊಂಬೆಗಳನ್ನು ಇಂದಿಗೂ ಜತನದಿಂದ ಕಾಪಾಡಿಕೊಂಡು 
ಬರಲಾಗಿದೆ. ಕೆಲವೊಂದು ಬೊಂಬೆಗಳು ಹಾಳಾಗಿದ್ದರೂ ಪಟ್ಟದ ಬೊಂಬೆ, ಆಣೆ, ಕುದುರೆ, ಭಟರು, ನರ್ತಕಿಯರು, 
ಡೋಲಕ್ಕು ತಬಲ, ಮದುವೆಮಂಟಪ, ರಾಜರು, ಮಂತ್ರಿಗಳು, ಸಭಾಸದರು, ನೇಗಿಲು, ಗುದ್ದಲಿ, ಪಿಕಾಸಿ, ಬಿಲ್ಲು- 
ಬಾಣಗಳು, ರಾಣಿಯರು, ಸೇವಕಿಯರು, ದಾದಿಯರು, ಅಡುಗೆ ಪರಿಕರಗಳಾದ ಸೌಟು, ಚಮಚ, ಬೋಗುಣಿ, 
ತಟ್ಟೆ, ಚೆಂಬು, ಸಿಂಹಾಸನ, ಟೇಬಲ್‌, ಭರ್ಜಿ, ಕತ್ತಿ ಗುರಾಣಿ ಮತ್ತಿತರ ಬೊಂಬೆಗಳು ಮತ್ತು ಪರಿಕರಗಳು 
ಸುಸ್ಪಿತಿಯಲ್ಲಿ ಹಾಗೂ ಸುಂದರವಾಗಿದ್ದು ನೋಡುಗರ ಗಮನ ಸೆಳೆಯುತ್ತವೆ. 


[ 


ಪ್ರತಿ ನವರಾತ್ರಿ ಸಂದರ್ಭದಲ್ಲಿ ಈ ಎಲ್ಲಾ ಬೊಂಬೆಗಳನ್ನು ಕೂರಿಸುವ ಪರಿಪಾಠವಿದ್ದು ಇದರಿಂದಾಗಿ ಆ 
ಕಾಲದ ಬೊಂಬೆಗಳ ತಯಾರಿಕೆ, ಅವುಗಳ ಗುಣಮಟ್ಟ, ಸೊಬಗು, ವಿಶೇಷತೆಗಳನ್ನು ತಿಳಿಯಬಹುದಾಗಿದೆ. 
ಹಳೆಕಾಲದ ಬೊಂಬೆಗಳ ಅಧ್ಯಯನಕ್ಕೆ ಯಾಡಿಪುಟ್ಟಯ್ಮನ ಮನೆತನ ಕೂಡಿಟ್ಟಿರುವ ಪುರಾತನ ಬೊಂಬೆಗಳು 
ಸಹಕಾರಿಯಾಗಿವೆ. ಈ ಕುಟುಂಬದ ಸಂಪ್ರದಾಯನಿಷ್ಟೆ ಮಾದರಿಯಾಗಿದ್ದು ಬೊಂಬೆಗಳ ಪರಂಪರೆಯ ಉಳಿವು 
ಮತ್ತು ಬೆಳವಣಿಗೆ ಇಂತಹ ಸಾಂಪ್ರದಾಯಿಕ ಆಚರಣೆ-ಆಚರಿಸುವವರಿಂದಲೇ ಎಂಬುದನ್ನು ಅರ್ಥ 
ಮಾಡಿಕೊಳ್ಳಬೇಕಾಗಿದೆ. 


ಇನ್ನು ಎಲೆಕೇರಿಯ ವಿಜಯೇಂದ್ರ ಕುಮಾರ್‌ ಕುಟುಂಬಕ್ಕೂ ಈ ಕಸುಬೇ ಜೀವನಾಧಾರ. ಪಟಿಯಿಂದ 
ಕರಕುಶಲ ವಸ್ತುಗಳನ್ನು ತಯಾರಿಸುವ ಅವರು ಮೈಸೂರಿನ ಕಾವೇರಿ ಎಂಪೋರಿಯಂಗೆ ಅವುಗಳನ್ನು 
ಕಳುಹಿಸಿಕೊಡುತ್ತಾರೆ. ಮಧ್ಯವರ್ತಿಗಳ ನೆರವಿನಿಂದ ವಿದೇಶಗಳಿಗೆ ಇಲ್ಲಿನ ಉತ್ಸನ್ನಗಳು ರಫ್ತಾಗುವುದುಂಟು. 


ಅಂತೆಯೇ ಟಿಷ್ಲುನಗರದ ನಿವಾಸಿ ಸ್ಥೆಯದ್‌ ಆಲಿ ಅವರು ಸ್ವಯಂ ಆಸಕ್ತಿಯಿಂದ ಈ ಕಲೆಗಾರಿಕೆಯನ್ನು 
ಕರಗತ ಮಾಡಿಕೊಂಡಿದ್ದು ಕೇವಲ ಒಬ್ಬರು ಸಹಾಯಕರನ್ನಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತಾರೆ. ಚಪಾತಿ, 
ಲಟ್ನಣಿಗೆ ಮತ್ತು ಮಕ್ಕಳ ಆಟಿಕೆಗಳನ್ನು ಹೆಚ್ಚು ತಯಾರಿಸುವ ಸೈಯದ್‌ ಅವುಗಳನ್ನು ಮಾರಾಟ ಮಳಿಗೆಗಳಿಗೆ 
ಮಾರಾಟ ಮಾಡುತ್ತಾರೆ. 


161 


ಹಾಗೆಯೇ ಚನ್ನಪಟ್ಟಣದ ಕಲಾನಗರದ ನಿವಾಸಿ ಸೈಯದ್‌ ಅಬ್ದುಲ್‌ ಖಾದರ್‌ ಅವರ ಕುಟುಂಬವೇ ಈ 
ಕಲಾ ಕ್ಷೇತ್ರದಲ್ಲಿ ತೊಡಗಿಕೊಂಡಿದೆ. ತಾತನಿಂದ ಈ ಕಲೆಯನ್ನು ಕಲಿತಿರುವ ಸೈಯದ್‌ ಅಬ್ದುಲ್‌ ಖಾದರ್‌ ಅವರು 
ದಿನಕ್ಕೆ 0 ಗಂಟೆಗಳ ಕಾಲ ದುಡಿಯುತ್ತಾರೆ. ದೇವರ ಮಂಟಪಗಳು, ಮಕ್ಕಳ ಆಟಿಕೆಗಳು, ಮಹಿಳೆಯರ 
ಕಿವಿಯೋಲೆಗಳು, ಸರಗಳು, ಕಾರ್‌ಸೀಟ್‌ ಮಣಿಗಳು ಮತ್ತು ಪ್ರಾಣಿಗಳ ಮಾದರಿಗಳನ್ನು ತಯಾರಿಸುತ್ತಾರೆ. 
ಉತ್ಪಾದಿತ ವಸ್ಸುಗಳನ್ನು ಎಂಪೋರಿಯಂಗಳಿಗೆ ಹಾಗೂ ಹೋಲ್‌ಸೇಲ್‌ ಅಂಗಡಿಗಳಿಗೆ ಮಾರಾಟ ಮಾಡುತ್ತಾರೆ. 
ಚೀನಾ ಬೊಂಬೆಗಳ ಭರಾಟೆಯಿಂದ ಈ ಮನೆತನವೂ ಕಷ್ಟಕ್ಕೆ ಸಿಲುಕಿದ್ದು ಬೊಂಬೆಗಳ ಮಾರಾಟದ ಪಮಾಣ- 
ಲಾಭಾಂಶ ಎರಡೂ ಕಡಿಮೆಯಾಗಿರುವುದು ಕಳವಳಕ್ಕೀಡು ಮಾಡಿದೆ. 


ಸೋಗಾಲಪಾಳ್ಯದ ಸೈಯದ್‌ ಜಾಕೀರ್‌ ಮದನ್ನಿ ಅವರದ್ದು ಮತ್ತೊಂದು ಬಗೆಯ ಅನುಭವ. ಕಳೆದ 27 
ವರ್ಷಗಳಿಂದ ಕರಕುಶಲ ವಸ್ತುಗಳ ತಯಾರಿಕಾ ಉದ್ಯಮದಲ್ಲಿ ಸಕ್ರಿಯರಾಗಿರುವ ಅವರು ಕುಶಲಗಾರಿಕೆಗೆ 
ಹೆಸರುವಾಸಿ. ಯಾವುದೇ ವಸ್ತುವನ್ನು ಕಂಡಾಕ್ಷಣ ಮನದಲ್ಲಿ ಗಹಿಸಿಕೊಂಡು ಅಂತಹುದೇ ಬೊಂಬೆಗಳನ್ನು ಮರದ 
ಉತ್ಪನ್ನವನ್ನು ತಯಾರಿಸಿಕೊಡುತ್ತಾರೆ. ಪಾರಿವಾಳ, ಗಿಳಿ, ಆಮೆ, ಬಾತುಕೋಳಿ, ಸರಗಳು ಹಾಗೂ ಬಳೆಗಳನ್ನು 
ಹೆಚ್ಚಾಗಿ ಉತ್ಪಾದಿಸುವ ಜಾಕೀರ್‌ ಅವುಗಳನ್ನು ಎಂಪೋರಿಯಂಗಳಿಗೆ ಮಾರಾಟ ಮಾಡುತ್ತಾರೆ. ದೆಹಲಿ, 
ಸೂರಜ್‌ಕುಂಡ್‌ ಮತ್ತಿತರ ಕಡೆ ನಡೆಯುವ ಕರಕುಶಲಮೇಳಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸುತ್ತಾರೆ. ಸ್ಪತಃ 
ಕುಶಲಕರ್ಮಿ ಹಾಗೂ ಮಾರಾಟಗಾರ ಎರಡೂ ಆಗಿರುವುದು ಸೈಯದ್‌ ಜಾಕೀರ್‌ ಅವರ ಹೆಚ್ಚುಗಾರಿಕೆಯಾಗಿದೆ. 
ಇಂತಹ ನೂರಾರು ಕುಶಲಕರ್ಮಿಗಳು, ಮಾರಾಟಗಾರರು ಈ ಬೊಂಬೆ ಉದ್ಯಮವನ್ನು ನೆಚ್ಚಿಕೊಂಡು 
ದಶಕಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಬಹುತೇಕ ಎಲ್ಲರ ಕಥೆ-ವ್ಯಥೆಯು ಒಂದೇ ತೆರನಾಗಿರುವುದು ವಾಸ್ತವ. 


ಕುಶಲಕರ್ಮಿಗಳ ಸಮಸ್ಯೆಗಳು 

ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲೂ ಬೇರೆ ಉದ್ಯಮದಲ್ಲಿರುವಂತೆ ಅನೇಕ ಸಮಸ್ಯೆಗಳನ್ನು 
ತನ್ನೊಡಲಿನಲ್ಲಿರಿಸಿಕೊಂಡಿದೆ. ಯಾವುದೇ ಉದ್ಯಮದ ಯಶಸ್ಸು ಆ ಉದ್ಯಮದಲ್ಲಿ ದುಡಿಯುವ ವರ್ಗದ 
ಸ್ಥಿತಿಗತಿಯ ಮೇಲೆ ಸಂಪೂರ್ಣ ಅವಲಂಬಿತ. ಕಾರ್ಮಿಕ ವರ್ಗ, ಪರಿಣಿತರ ಸಮೂಹ ಸಂತೃಷ್ಟವಾಗಿದ್ದಾಗ ಮಾತ್ರ 
ಆ ಉದ್ಯಮದ ಬೆಳೆವಣಿಗೆ ಏರುಮುಖವಾಗಿರುತ್ತದೆ. 


ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣದ ತ್ರಿಕರಣಗಳಿಂದ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಬಹಳ 
ಬದಲಾವಣೆ-ಸುಧಾರಣೆಗಳಾಗಿವೆ. ಈ ಸ್ಥಿತ್ಯಂತರದಲ್ಲಿ ಅನೇಕ ಹೊಸ ಹೊಸ ಸಮಸ್ಯೆಗಳು ಸೃಷ್ಟಿಯಾಗಿರುವುದು 


162 


ಅಷ್ಟೇ ಸತ್ಯ. ಸಮಸ್ಥೆಗಳಿಲ್ಲದ ಮನೆ-ಉದ್ಯಮಗಳಿಲ್ಲವೇ ಇಲ್ಲ ಎಂಬ ಲೋಕನುಡಿಯಂತೆ ಎಲ್ಲಾ ಕೈಗಾರಿಕೆಗಳಂತೆ 
ಚನ್ನಪಟ್ಟಣದ ಗುಡಿಕೈಗಾರಿಕೆಯೂ ಸಮಸ್ಯೆಗಳಿಗೆ ಸಿಲುಕಿದೆ. 


ಕುಶಲಕರ್ಮಿಗಳು ಬೊಂಬೆಗಳ ತಯಾರಿಕೆಗೆ ಪ್ರತಿನಿತ್ಯ ಐದರಿಂದ ಹನ್ನೆರಡು ಗಂಟೆಗಳ ಕಾಲ 
ದುಡಿಯುತ್ತಾರೆ. ಮಹಿಳೆಯರು ಐದರಿಂದ ಆರು ಗಂಟೆಗಳ ಕಾಲ ದುಡಿದರೆ, ಪುರುಷರು ಹೆಚ್ಚಿನ ಗಂಟೆಗಳ ಕಾಲ 
ಈ ಕುಶಲಗಾರಿಕೆಯ ದುಡಿಮೆಯಲ್ಲಿ ತೊಡಗಿರುವುದು ಸಾಮಾನ್ಯ ಸಂಗತಿಯಾಗಿದೆ. 


7 
ನಿತ್ಯ ಕಾರ್ಯ ನಿರ್ವಹಣೆಯ ಸಮಯ 


8.58 9.53 
20.97 \ 


ಮ 


೫ 5-6 ಗಂಟೆ 
೫ 6-8 ಗಂಟೆ 
೫8-10 ಗಂಟೆ 


B 0-1 ಗಂಟೆ 


10.45 


ಚನ್ನಪಟ್ಟಣದ ಗುಡಿ ಕೈಗಾರಿಕೆಯಲ್ಲಿ ಕುಶಲಕರ್ಮಿಗಳು ಎಷ್ಟು ವರ್ಷಗಳಿಂದ ತೊಡಗಿರುವರು 
ಎಂಬುದರಿಂದ ಹಿಡಿದು ಯಾವ ಯಾವ ಕಾಲಘಟ್ಟದವರು ಇದರಲ್ಲಿ ತೊಡಗಿರುವರು ಎಂಬುದನ್ನು ಸಣ್ಣ 
ಅಧ್ಯಯನದಿಂದ ತಿಳಿಯಬಹುದಾಗಿದೆ. ಹಿರಿಯ ತಲೆಮಾರಿನ ಕುಶಲಕರ್ಮಿಗಳು 20 ರಿಂದ 30 ವರ್ಷದವರೆವಿಗೂ 
ಕಲೆಯಲ್ಲೆ ತೊಡಗಿಕೊಂಡಿರುವವರು ಶೇಕಡ 28.57ರವರಗೆ ಇದ್ದಾರೆ. 15 ರಿಂದ 20 ವರ್ಷಗಳವರೆಗೆಈ ಕಲೆಯಲ್ಲಿ 
ತೊಡಗಿರುವವರು ಶೇಕಡ 1428 ರಷ್ಟು ಜನರು ಮಾತ್ರ. 10ರಿಂದ 15 ವರ್ಷದವರೆಗಿನ ಅನುಭವದ 
ಕುಶಲಕರ್ಮಿಗಳು ಶೇಕಡ 19.05 ರಷ್ಟು ಮಾತ್ರವೆ ಕಂಡು ಬರುತ್ತಾರೆ. 5 ವರ್ಷದಿಂದ 10 ವರ್ಷಗಳಿಂದ ಇದರಲ್ಲಿ 
ತೊಡಗಿಸಿಕೊಂಡಿರುವವರು ಶೇಕಡ 38.1 ರಷ್ಟಿರುವುದು ಅಧ್ಯಯನದಿಂದ ವೇದ್ಯವಾಗಿದೆ. 


163 


( ಈ ಕೈಗಾರಿಕೆಯಲ್ಲಿ ತೊಡಗುವ ಗಂಟೆಗಳ ವಿವರ ) 


೫ ಶೇಕಡವಾರು 


5-10 ವರ್ಷ 10-15 ವರ್ಷ 15-20 ವರ್ಷ 20-30 ವರ್ಷ 


ಚನ್ನಪಟ್ಟಣದ ಬೊಂಬೆ ಉದ್ಯಮದ ಏಳೆಗೆ ಪ್ರಪ್ರಥಮ ಕಾರಣೀಭೂತರಾಗಿರುವ ಈ ಕುಶಲಕರ್ಮಿಗಳೇ 
ಸಾಕಷ್ಟು ಸಮಸ್ಯೆಗಳಲ್ಲಿ ಮುಳುಗಿದ್ದು ದೀಪದ ಬುಡದಲ್ಲಿ ಕತ್ತಲೆಂಬಂತಹ ಬದುಕು ಅವರದ್ದಾಗಿದೆ. ಈ 
ಕುಶಲಕರ್ಮಿಗಳು ಎದುರಿಸುತ್ತಿರುವ ಸಮಸ್ಯೆಗಳು ಪರಿಹರಿಸಲಸಾಧ್ಯವಾದುದೇನೂ ಅಲ್ಲ. ಆದರೆ, ಆಡಳಿತ ವ್ಯವಸ್ಥೆ 


ಮನಸ್ಸು ಮಾಡಿಲ್ಲವಷ್ಟೇ. 


ವಿದ್ಯುತ್‌ ಸಮಸ್ಯೆ 

ಚನ್ನಪಟ್ಟಣದ ಕುಶಲಕರ್ಮಿಗಳು ಎದುರಿಸುತ್ತಿರುವ ಸಮಸ್ಥೆಗಳಲ್ಲೇ ಪ್ರಮುಖವಾದುದು ವಿದ್ಧುತ್‌ 
ಸಮಸ್ಯೆ. ಆಧುನೀಕರಣದಿಂದಾಗಿ ಮಾನವ ಚಾಲಿತ ಲೇತ್‌ ಬಳಕೆ ಹಿಂಬದಿಗೆ ಸರಿದು ಈಗೆಲ್ಲಾ ವಿದುತ್‌ ಚಾಲಿತ 
ಲೇತ್‌ಗಳಿಂದಲೇ ಕರಕುಶಲ ಉತ್ಪ್ಸನ್ನಗಳು ತಯಾರಾಗುತ್ತಿವೆ. ಉತ್ಪನ್ನಗಳ ತಯಾರಿಕೆಯ ವಿವಿಧ ಹಂತಗಳಲ್ಲಿ 
ವಿದ್ಧುತ್‌ನ ಅವಶ್ಯಕತೆ ಬಹಳವೇ. ಗ್ರಾಮೀಣ ಭಾಗದಲ್ಲಿ ಅನಿಯಮಿತ ವಿದ್ಯುತ್‌ ಕಡಿತದಿಂದಾಗಿ ಕುಶಲಕರ್ಮಿಗಳು 
ಒಪ್ಪಿಕೊಂಡ ಸಮಯಕ್ಕೆ ಉತ್ಪನ್ನಗಳನ್ನು ಉತ್ಪಾದಿಸಲಾಗುತ್ತಿಲ್ಲ. ಹಾಗೆಯೇ ಉತ್ಪಾದಿತ ವಸ್ತುಗಳ ಸಂಖ್ಯೆಯೂ 
ಕಡಿಮೆಯಾಗುತ್ತಿದೆ. ಇದು ಕುಶಲಕರ್ಮಿಗಳನ್ನು ತೀವ್ರ ಸಂಕಷ್ಟಕ್ಕೆ ಸಿಲುಕಿಸಿದೆ. 


164 


ಕುಶಲಕರ್ಮಿಗಳ ಪ್ರಮುಖ ಸಮಸ್ಯೆಗಳ ಶೇಖಡವಾರು ವಿವರ 


೫ ಕಬ್ದಾವಸ್ತುಗಳು ಜವಿದ್ಧುತಭ್ತಿ ೫ ಮಾರುಕಟ್ಟೆ 


39% 


pe / 


ಅರಗಿನ ಬೆಲೆಯ ಹೆಚ್ಚಳ 
ಚನ್ನಪಟ್ಟಣದ ಮರದ ಉತ್ಪನ್ನಗಳ ತಯಾರಿಕೆಯ ಪಮುಖ ಕಚ್ಚಾವಸ್ತುಗಳಲ್ಲಿ ಅರಗೂ ಸಹ ಒಂದು. ಈ 
ಅರಗಿನ ಬೆಲೆ ಅನಿಯಮಿತವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಲೇ ಇರುವುದು ಸಮಸ್ಯೆ ಸೃಷ್ಠಿಸಿದೆ. ಕೆ.ಜಿಗೆ 300 


ರೂಪಾಯಿಯಷ್ಟಿದ್ದ ಅರಗಿನ ಬೆಲೆ ಈಗ 1500 ರೂಪಾಯಿಗೆ ಏರಿಕೆಯಾಗಿದ್ದು ಈ ಹೆಚ್ಚಳಕ್ಕೆ ಆದಿ ಮಾತ್ರ 


ಅಂತ್ಯವೆಂಬುದಿಲ್ಲದಂತಾಗಿದೆ. 


ಮರದ ಬೆಲೆ ಏರಿಕೆ 

ಬೊಂಬೆ ಉದ್ಯಮದ ಮತ್ತೊಂದು ಪ್ರಮುಖ ಕಚ್ಞಾವಸ್ತುವಾದ ಮರದ ಬೆಲೆಯೂ ಆಗಿಂದ್ಲಾಗ್ಗೆ 
ಏರುತ್ತಲೇ ಇದೆ. ಒಂದು ಟನ್‌ ಆಲೆಮರದ ಬೆಲೆ 2000 ರೂಪಾಯಿಯಿಂದ ನಾಲ್ಕೈದು ಸಾವಿರ ರೂಪಾಯಿಗೆ 
ಹೆಚ್ಚಿದೆ. ಇದರಿಂದ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಆನಂತರ ಬೊಂಬೆಗಳ ಬೆಲೆ ಹೆಚ್ಚಳವಾಗುವುದರಿಂದ ವ್ಯಾಪಾರ 
ಕಡಿಮೆಯಾಗಿದೆ. ಕುಶಲಕರ್ಮಿಗಳ ಕೆಲಸಕ್ಕೆ ಕುತ್ತು ಬಂದಿದೆ. 


ಮಧ್ಯವರ್ತಿಗಳ ಹಾವಳಿ 

ಬೊಂಬೆ ಉದ್ಯಮದಲ್ಲೂ ಮಧ್ಯವರ್ತಿಗಳದ್ದೇ ಹಾವಳಿಯಾಗಿದೆ. ಕುಶಲಕರ್ಮಿಗಳಿಂದ ಮರದ 
ಉತ್ಪನ್ನಗಳನ್ನು ಖರೀದಿಸುವ ಮಧ್ಯವರ್ತಿಗಳು ಅವುಗಳನ್ನು ಮೂರ್ಗಾಲ್ಲು ಪಟ್ಟು ಲಾಭಕ್ಕೆ ಮಾರಿಕೊಳ್ಳುತ್ತಿದ್ದಾರೆ. 
ಇದರಿಂದ ಕುಶಲಕರ್ಮಿಗಳ ಪರಿಶ್ರಮ-ಪ್ರಶಿಭೆಗೆ ತಕ್ಕ ಪತಿಫಲ ದೊರೆಯದೇ ಬಹುತೇಕರು ಹತಾಶರಾಗಿದ್ದಾರೆ. 


ಸೀಮಿತ ಅವಕಾಶ 

ಕರಕುಶಲ ಉತ್ಪನ್ನಗಳ ತಯಾರಿಕೆಯಷ್ಟೇ ಮಾರಾಟವೂ ಮುಖ್ಯ. ಉತ್ಪಾದಿತ ವಸ್ತುಗಳು ಭರ್ಜರಿಯಾಗಿ 
ಮಾರಾಟವಾದರೆ ಕುಶಲಕರ್ಮಿಯ ಮೊಗದಲ್ಲಿ ಮಂದಹಾಸ ಮೂಡುತ್ತದೆ. ರಾಜ್ಯ, ರಾಷ್ಟ ಮಟ್ಟದ ಕರಕುಶಲ 
ಮೇಳಗಳು, ದಸರಾ ಪ್ರದರ್ಶನ, ಲಾಲ್‌ಬಾಗ್‌ ಫಲಪುಷ್ಟ ಪ್ರದರ್ಶನದ ಸಂದರ್ಭದಲ್ಲಿ ಕರಕುಶಲ ಉತ್ಪನ್ನಗಳ 
ಮಾರಾಟ ಉತ್ತಮವಾಗಿರುತ್ತದೆ. ಆದರೆ, ಈ ಮೇಳಗಳಲ್ಲಿ ಅವಕಾಶ ಗಿಟ್ಟಿಸುವುದು ಕುಶಲಕರ್ಮಿಗಳ ಪಾಲಿಗೆ ತುಸು 


ತ್ರಾಸದಾಯಕವಾಗಿದೆ. 


ಉದ್ಯಮದಲ್ಲಿ ಹಣಕಾಸು ಹೊಂದಿರುವ ಬಲಾಡಢ್ಕರಿಗೆ ಪದೇ ಪದೇ ಈ ಕರಕುಶಲ ಮೇಳಗಳಲ್ಲಿ ಅವಕಾಶ 
ಸಿಗುತ್ತಿದ್ದು ಕಾಯಕನಿಷ್ಠ ಕುಶಲಕರ್ಮಿಗಳಿಗೆ ಅವಕಾಶ ಸಿಗುವುದು ಬಲು ವಿರಳವಾಗಿದೆ. ಒಂದೊಂದು ವರ್ಷ 
ಇಂತಿಷ್ಟು ಮಂದಿ ಕರಕುಶಲಕರ್ಮಿಗಳೆಂಬಂತೆ ಪಾಳಿಯ ಮೇಲೆ ಎಲ್ಲರಿಗೂ ಈ ಮೇಳಗಳಲ್ಲಿ ಕರಕುಶಲ 
ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ನೀಡುವ ಪದ್ಧತಿ ಇಲ್ಲದಿರುವುದು 


ಎಲೆಮರೆಯಕಾಯಿಯಂತಹ ಕುಶಲಕರ್ಮಿಗಳನ್ನು ಸಮಸ್ಥೆಯಲ್ಲಿ ಸಿಲುಕಿಸಿದೆ. 


ಸಾಲದ ಬಡ್ಡಿದರ ಹೆಚ್ಚಳ 

ಉದ್ಯಮದಲ್ಲಿ ಬಂಡವಾಳ ಹೂಡಬೇಕಾದರೆ ಹಣಕಾಸಿನ ವ್ಯವಸ್ಥೆ ಇರಲೇಬೇಕು. ಹಣದ 
ಕೊರತೆಯಾದಾಗ ಸಾಲ ಪಡೆಯುವುದು ಸರ್ವೇಸಾಮಾನ್ಯ. ಚನ್ನಪಟ್ಟಣದ ಬೊಂಬೆ ಉದ್ಯಮವೂ ಅದಕ್ಕೆ 
ಹೊರತಾಗಿಲ್ಲ. ವರ್ಷದಿಂದ ವರ್ಷಕ್ಕೆ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ನೀಡುವ ಸಾಲದ ಮೇಲಿನ ಬಡ್ಡಿದರ 


ಏರುತ್ತಲೇ ಇರುವುದು ಕುಶಲಕರ್ಮಿಗಳ ಪಾಲಿಗೆ ಆತಂಕಕಾರಿಯಾಗಿದೆ. 


ಹೆಚ್ಚಿನ ಬಡ್ಡಿಗೆ ಸಾಲ ತಂದು ಉತ್ಪನ್ನಗಳನ್ನು ತಯಾರಿಸಿದಾಗ ಸಹಜವಾಗಿಯೇ ಅವುಗಳ ಬೆಲೆಯನ್ನು 
ಹೆಚ್ಚಿಸುವುದು ಅನಿವಾರ್ಯ. ಈಗಾಗಲೇ ಚೀನಾದ ಅಗ್ರದ ದರದ ಬೊಂಬೆಗಳು ಮಾರುಕಟ್ಟೆಯಲ್ಲಿ ಜೋರು ಸದ್ದು 


166 


ಮಾಡುತ್ತಿರುವಾಗ ಚನ್ನಪಟ್ಟಣದ ಬೊಂಬೆಗಳ ಬೆಲೆ ಮತ್ತಷ್ಟು ಏರಿಕೆಯಾದರೆ ಮಾರಾಟದ ಪ್ರಮಾಣ 
ಕುಸಿಯುವುದಂತೂ ನಿಜ. ಇದು ಕುಶಲಕರ್ಮಿಗಳನ್ನು ಭಾರೀ ಇಕ್ಕಟ್ಟಿಗೆ ಸಿಲುಕಿಸಿ ಮನದಲ್ಲಿ ಆತಂಕ ಮೂಡಿಸಿದೆ. 


ಇದಲ್ಲದೆ ಈ ಉದ್ಯಮದಲ್ಲಿ ಮರದ ಉತ್ತನ್ನಗಳ ತಯಾರಿಕೆಯಲ್ಲಿ ತೊಡಗುವ ಕುಶಲಕರ್ಮಿಗಳಲ್ಲಿ 
ಆರೋಗ್ಯದ ಸಮಸ್ಯೆಗಳು ಆಗಾಗ ಬಾಧಿಸುವುದು ಸಾಮಾನ್ಯ. ಕಾಲಕಾಲಕ್ಕೆ ಸೂಕ್ತ ಚಿಕಿತ್ಸೆ ಅತ್ಯಗತ್ಯ. ವೈದ್ಯಕೀಯ 
ಚಿಕಿತ್ಸೆ ದುಬಾರಿಯಾಗಿರುವ ಈ ದಿನಗಳಲ್ಲಿ ಕುಶಲಕರ್ಮಿಗಳಿಗೆ ಸೂಕ್ತವಾದ ಚಿಕಿತ್ಸೆ ದೊರೆಯದೇ ಅನಾರೋಗ್ಯ 
ಆತಂಕದ ಅಲೆಗಳನ್ನು ಎಬ್ಬಿಸಿದೆ. ಸರ್ಕಾರ ಕುಶಲಕರ್ಮಿಗಳಿಗೆ ಆರೋಗ್ಯವಿಮೆಯ ಸೌಲಭ್ಯ ಕಲ್ಪಿಸಬೇಕು, 
ಗುಟ್ಟಮಟ್ಟದ ವೈದ್ಯಕೀಯ ಚಿಕಿತ್ಸೆ ಕೊಡಿಸಬೇಕೆಂಬ ಬಹುವರ್ಷಗಳ ಬೇಡಿಕೆ ಇನ್ನೂ ಬೇಡಿಕೆಯಾಗಿಯೇ 
ಉಳಿದಿರುವುದು ಕುಶಲಕರ್ಮಿಗಳನ್ನು ತೊಂದರೆಗೆ ದೂಡಿದೆ. 


ಕುಸಿದ ದುಡಿಮೆ 

ದಿನೇ ದಿನೇ ದುಡಿಮೆಯ ಪಮಾಣ ಕುಸಿಯುತ್ತಿರುವುದೂ ಚನ್ನಪಟ್ಟಣದ ಕುಶಲಕರ್ಮಿಗಳನ್ನು 
ಆತಂಕಕ್ಕೀಡುಮಾಡಿದೆ. ಒಂದು ಕಾಲದಲ್ಲಿ ದಿನಕ್ಕೆ 800 ರೂಪಾಯಿ ದುಡಿಯುತ್ತಿದ್ದ ಕುಶಲಕರ್ಮಿಗಳ ನಿತ್ಯದ 
ಆದಾಯ 300 ರೂಪಾಯಿಗೆ ಕುಸಿದಿದೆ. ಕೆಲವೇ ಪರಿಣಿತ ಕುಶಲಕರ್ಮಿಗಳು ಕಲಾಸೇವೆಯ ಜೊತೆಗೆ ಉತ್ತಮ 


ಜೀವನ ನಡೆಸುವಷ್ಟು ಹಣ ಸಂಪಾದಿಸಿಕೊಳ್ಳಲು ಸಮರ್ಥರಾಗಿದ್ದಾರೆ. 


ಅತಂತ್ರ ಆರ್ಥಿಕ ಸ್ಥಿತಿ 

ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ಕಾರ್ಯನಿರತರಾಗಿರುವ ಕುಶಲಕರ್ಮಿಗಳು ದಿನಗೂಲಿಯಂತೆ, 
ವಾರದ ಕೂಲಿಯಂತೆ, ಒಂದೊಂದು ಉತ್ಪನ್ನಗಳಿಗೆ ಇಂತಿಷ್ಟು ಎಂಬಂತೆ ಹಾಗೂ ತಿಂಗಳ ಸಂಬಳದಂತೆಯೂ 
ತಮ್ಮ ಕುಶಲಕಾರ್ಯಕ್ಕೆ ಸಂಭಾವನೆ ಪಡೆಯುತ್ತಾರೆ. ಕಾರಾನೆಗಳಲ್ಲಿ ಕೆಲಸ ಮಾಡುವ ಕುಶಲಕರ್ಮಿಗಳಿಗೆ 
ತಿಂಗಳಿಗಿಷ್ಟಂಬ ನಿಶ್ಚಿತ ಆದಾಯ ಇರುವುದನ್ನು ಬಿಟ್ಟರೆ ಉಳಿದ ಕುಶಲಕರ್ಮಿಗಳಿಗೆ ಏರುಪೇರಿನ 


ಆದಾಯವಿದ್ದುಅದು ಹಲವು ಬಾರಿ ಆರ್ಥಿಕ ಅತಂತ್ರತೆಯನ್ನು ಸೃಷ್ಟಿಸುತ್ತಿರುವುದೂ ಸಮಸ್ಥೆಯಾಗಿ ಪರಿಣಮಿಸಿದೆ. 


167 


ಕೆಲಸಕ್ಕೆ ಪ್ರತಿಯಾಗಿ ಹಣವನ್ನ ಪಡೆಯುವ ರೀತಿ 


42.86 


ದಿನ ಕೂಲಿಯಂತೆ ಫೀಸ್‌ ಲೆಕ್ಕದಲ್ಲಿ ವಾರದಲೆಕ್ಕದಲ್ಲಿ ನಿಗದಿತ 
ಸಂಬಳದಂತೆ 


ಕಡಿಮೆ ಆದಾಯ 
ಶೂ ಉದ್ದಿಮೆಯಲ್ಲಿ ತೊಡಗಿರುವವರ ಆದಾಯವನ್ನು ಗಮನಿಸಿದರೆ ಇದರಿಂದ ಬರುವ ಹಣದಲ್ಲಿ 
ಸಾಮಾನ್ಯ ಬದುಕನ್ನು ನಡೆಸುವುದು ಕಷ್ಟವೆನಿಸದೇ ಇರದು. ದಿನವಿಡೀ ದುಡಿದರೂ ಬಡತನದ ಬೇಗೆಯಿಂದ 


ಹೊರಬರಲಾಗದ ಪರಿಸ್ಥಿತಿ ಕುಶಲಕರ್ಮಿಗಳದ್ದಾಗಿದೆ. 


18.09ರಷ್ಟು ಕುಶಲಕರ್ಮಿಗಳು ವಾರ್ಷಿಕ 50,000 ರೂಪಾಯಿಯಷ್ಟು ಆದಾಯ ಹೊಂದಿದವರು ಈಗಲೂ 
ತಾಲ್ಲೂಕಿನ ನೀಲಸಂದ್ರ, ಎಲೆಕೇರಿಗಳಲ್ಲಿರುವುದು ಈ ಕುಶಲಕರ್ಮಿಗಳ ದಿಕ್ಕೆಟ್ಟ ಆರ್ಥಿಕ ಸ್ಥಿತಿಗೆ ದ್ಯೋತಕವಾಗಿದೆ. 


ಶೇಕಡ 55.24 ರಷ್ಟು ಕುಶಲಕರ್ಮಿಗಳು 


ವಾರ್ಷಿಕ 50000 ದಿಂದ 100000ದವರೆಗಿನ್ನ ಆದಾಯ ಹೊಂದಿದ್ದು ಸಣ್ಣ ಪುಟ್ಟ ಸಾಲಗಳನ್ನು 
ಮಾಡಿಕೊಂಡು ಬದುಕು ನಡೆಸುತ್ತಿದ್ದಾರೆ. ಶೇ.14.299ರಷ್ಟು ಮಂದಿ ವಾರ್ಷಿಕ ಒಂದು ಲಕ್ಷ ರೂಪಾಯಿಯಿಂದ 
ಒಂದೂವರೆ ಲಕ್ಷ ರೂಪಾಯಿವರೆಗಿನ ಆದಾಯ ಹೊಂದಿದ್ದಾರೆ. ಇವರಲ್ಲಿ ಕೆಲವರು ಶಿಲ್ಪ ಸಂಸ್ಥೆ ಮಾಯಾ 
ಆರ್ಗ್ಯಾನಿಕ್ಸ್‌ ಮತ್ತಿತರ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರನ್ನು ನೋಡಬಹುದಾಗಿದೆ. 


168 


೫ ಶೇಕಡವಾರು 


ಕುಶಲಕರ್ಮಿಗಳಲ್ಲಿ ಶೇ. 6.67ರಷ್ಟ್ಣು ಮಂದಿ ಮಾತ್ರ ವಾರ್ಷಿಕವಾಗಿ ಒಂದೂವರೆ ಲಕ್ಷ ರೂಪಾಯಿಯಿಂದ 
ಎರಡು ಲಕ್ಷ ರೂಪಾಯಿವರೆಗೆ, ಶೇ. 5.71 ಮಂದಿ ವಾರ್ಷಿಕ ಎರಡು ಲಕ್ಷ ರೂಪಾಯಿಯಿಂದ ಎರಡೂವರೆ ಲಕ್ಷ 
ರೂಪಾಯಿವರೆಗೆ ಆದಾಯ ಹೊಂದಿದ್ದಾರೆ. ಕುಶಲಕರ್ಮಿಗಳಲ್ಲಿ ಬೆರಳೆಣಿಕೆಯ ಮಕ್ಕಳಷ್ಟೇ ಇಂಜಿನಿಯರಿಂಗ್‌, 
ಡಿಪ್ಲೋಮಾ ಮತ್ತಿತರ ಉನ್ನತ ವ್ಯಾಸಂಗ ಮಾಡಲು ಸಾಧ್ಯವಾಗಿದೆ. ಹೆಣ್ಣು ಮಕ್ಕಳ ಮದುವೆ ಮಾಡಲು 
ಕುಶಲಕರ್ಮಿಗಳು ಕೈಸಾಲ ಮಾಡಿ ಹೆಣಗಾಡುವುದು ಸಾಮಾನ್ಯವಾಗಿದ್ದು ಕುಶಲಕರ್ಮಿಗಳ ಆರ್ಥಿಕ ಪರಿಸ್ಥಿತಿಗೆ 


ಹಿಡಿದ ಕೈಗನ್ನಡಿಯಾಗಿದೆ. 


ಜೇನಾದ ಪ್ಲಾಸ್ಟಿಕ್‌ ಬೊಂಬೆಗಳು, ಪಿಂಗಾಣಿಗಳು ಮತ್ತು ಆಟಿಕೆಗಳು ಭಾರತೀಯ ಬೊಂಬೆ 
ಮಾರುಕಟ್ಟೆಯನ್ನು ಪವೇಶಿಸಿದ ಮೇಲೆ ಸ್ಥಳೀಯ ಗುಡಿಕ್ಕೈಗಾರಿಕೆಯ ವಸ್ತುಗಳ ಮಾರಾಟದ ಪಮಾಣ 
ಕಡಿಮೆಯಾಗಿರುವುದು ಸಹ ಕುಶಲಕರ್ಮಿಗಳನ್ನು ನಿರಾಸಕ್ತರನ್ನಾಗಿಸಿದೆ. ಪಾರಂಪರಿಕವಾಗಿ ಮನೆತನದ 
ಕುಲಕಸುಬಾಗಿಸಿಕೊಂಡಿದ್ದ ಕುಶಲಕರ್ಮಿಗಳ ಕುಟುಂಬದ ಹೊಸ ಪೀಳಿಗೆ ಹೆಚ್ಚಿನ ಲಾಭ ತರದ ಈ ಉದ್ಯಮದಲ್ಲಿ 
ಆಸಕ್ತಿ ಕಳೆದುಕೊಳ್ಳುತ್ತಿದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ ಮತ್ತಿತರೆಡೆಗಳಲ್ಲಿ ಗಾರ್ಮೆಂಟ್ಸ್‌ ಹಾಗೂ 


ಸೆಕ್ಕೂರಿಟಿ ಸಂಸ್ಥೆಗಳ ಕೆಲಸಕ್ಕೆ ಆದ್ಯತೆ ನೀಡುತ್ತಿದ್ದಾರೆ. ಕಡಿಮೆ ಸಂಬಳವಾದರೂ ಸರಿಯೇ ನಿಶ್ಚಿತ ಆದಾಯ ಬಲು 


169 


ಮುಖ್ಯ ಎಂಬ ತೀರ್ಮಾನಕ್ಕೆ ಬಂದಿರುವುದು ಬರೀ ಕುಶಲಕರ್ಮಿಗಳಿಗಷ್ಟೇ ಅಲ್ಲ ಉದ್ಯಮಕ್ಕೂ ತಲೆನೋವಾಗಿ 


ಪರಿಣಮಿಸಿದೆ. 


ಇನ್ನು ನಿರ್ದಿಷ್ಟ ಮಾರುಕಟ್ಟೆ ಇಲ್ಲದಿರುವುದು, ನಿಕ್ಸೀ ಆದಾಯ ಇಲ್ಲದಿರುವುದು ಹಾಗೂ 
ಬದಲಾಗುತ್ತಿರುವ ಅಭಿರುಚಿಗಳ ಸುಳಿಗೆ ಸಿಲುಕಿರುವ ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ಕುಶಲಕರ್ಮಿಗಳ 
ಸಂಖ್ಯೆ ಕಡಿಮೆಯಾಗುತ್ತಲೇ ಇದೆ. ನಾಲ್ಪೆದು ಸಾವಿರದಷ್ಟು ಇದ್ದ ಕುಶಲಕರ್ಮಿಗಳ ಸಂಖ್ಯೆ ಮುನ್ನೂರರಿಂದ 


ನಾನೂರಕ್ಕೆ ಇಳಿದಿದ್ದು, ಉದ್ಯಮವನ್ನು ಪರೋಕ್ಷವಾಗಿ 8 ಸಾವಿರ ಮಂದಿ ಅವಲಂಬಿಸಿದ್ದಾರೆ. 


ತಾಲ್ಲೂಕಿನ ನೀಲಸಂದ್ರ ಮುನಿಯಪ್ಪನದೊಡ್ಡಿ, ಎಲೆಕೇರಿ, ಕರಿಯಪುನದೊಡ್ಡಿ, ಹೊಂಗನೂರು, 
ಸುಣ್ಣಘಟ್ಟ ಸಿಂಗರಾಜಪುರ, ಚನ್ನಪಟ್ಟಣದ ಕಲಾನಗರ, ಟಿಷ್ಲುನಗರ, ಅಂಬೇಡ್ಕರ್‌ನಗರ, ಕೋಟೆ ಚನ್ನಪಟ್ನಣ, 
ಮೈದಿನಗರ, ಬಡಾಮಕಾನ್‌, ಇಸ್ಲಾಂಪುರ, ಯಾರಬ್‌ನಗರ, ಸೈಯದ್‌ವಾಡಿ ಮತ್ತಿತರ ಕಡೆಗಳಲ್ಲಿ ಮಾತ್ರ ಕೆಲವೇ 
ಕೆಲವು ಕುಟುಂಬಗಳು ಈ ಉದ್ದಿಮೆಯಲ್ಲಿ ತೊಡಗಿದ್ದು ಕುಟುಂಬದಲ್ಲಿನ ಕುಶಲಕರ್ಮಿ ಸದಸ್ಕರ ಸಂಖ್ಯೆಯೂ 
ಕಾಲದ ಜೊತೆಜೊತೆಗೆ ಕ್ಷೀಣಿಸುತ್ತಲೇ ಇರುವುದು ನಿಜಕ್ಕೂ ನೋವಿನ ಸಂಗತಿ. 


ಬೊಂಬೆಗಳ ಉದ್ದಿಮೆಯಲ್ಲಿ ತೊಡಗಿರುವವರು 


ಊರು ಒಟ್ಟು ಕುಟುಂಬಗಳು 

1. ನೀಲ ಸಂದ್ರ 20 ಕುಟುಂಬಗಳು 
2.ಮುನಿಯಪ್ಪನ ದೊಡ್ಡಿ 22 ಕುಟುಂಬಗಳು 
3.ಟಿಪ್ಲುನಗರ 26 ಕುಟುಂಬಗಳು 
4, ಕಲಾ ನಗರ 20 ಕುಟುಂಬಗಳು 
5. ಚನ್ನಪಟ್ಟಣ 49 ಕುಟುಂಬಗಳು 
6.ಎಲೆಕೇರಿ 30 ಕುಟುಂಬಗಳು 
7.ಕರಿಯಪ್ಪನ ದೊಡ್ಡಿ 01 ಕುಟುಂಬ 

8. ಹೊಂಗನೂರು 05 ಕುಟುಂಬಗಳು 
9. ನೀಲಕಂಠನಹಳ್ಳಿ 05 ಕುಟುಂಬಗಳು 
10. ಅಂಬೇಡ್ಕರ್‌ ನಗರ 05 ಕುಟುಂಬಗಳು 


170 


1.ಕೊಟೆ ಚನ್ನಪಟ್ನಣ 12 ಕುಟುಂಬಗಳು 
12. ಸ್ಥಯದ್‌ವಾಡಿ 04 ಕುಟುಂಬಗಳು 
1. ಯಾರಬ್‌ ನಗರ 01 ಕುಟುಂಬ 
14.ಇಸ್ಲಾಂಪುರ 02 ಕುಟುಂಬ 
15. ಬಡಮಕಾನ್‌ 03 ಕುಟುಂಬ 
16. ಮೈದಿನಗರ 02 ಕುಟುಂಬ 
17. ಸುಣ್ಣಘಟ್ಟ 01 ಕುಟುಂಬ 
18. ಸಿಂಗರಾಜಿಮರ 02 ಕುಟುಂಬ 


ನಿರೀಕ್ಷೆಯ ಕಡಲು 

ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರುವ ಚನ್ನಪಟ್ಟಣದ ಕುಶಲಕರ್ಮಿಗಳ ಕಣ್ಣುಗಳಲ್ಲಿ ನಿರೀಕ್ಷೆಗಳು ಸಾಕಷ್ಟಿದ್ದು 
ಸರ್ಕಾರ ಇಂದಲ್ಲಾ ನಾಳೆ ತಮ್ಮ ನೆರವಿಗೆ ಬರುವುದೆಂಬ ಆಶಾಭಾವನೆ ಹೊಂದಿದ್ದಾರೆ. ಈ ಬಗ್ಗೆ ಸ್ವತಃ 
ಕುಶಲಕರ್ಮಿಗಳನ್ನೇ ಕೇಳಿದರೆ ಸಾಕಷ್ಟು ಮಂದಿ ಆರ್ಥಿಕ ಸಹಾಯದ ನಿರೀಕ್ಷೆಯನ್ನು ವ್ಯಕ್ತಪಡಿಸುತ್ತಾರೆ. ಶೇ. 33. 


ರಷ್ಟು ಮಂದಿ ಆ ದೆಸೆಯಲ್ಲಿ ಆಗ್ರಹಿಸುತ್ತಾರೆ. 


171 


ಕುಶಲಕರ್ಮಿಗಳು ನಿರೀಕ್ಷಿಸುವ ನೆರವಿನ ಶೇಖಡವಾರು ವಿವರ 


೫ ರರ್ಥಿಕ ಸಹಾಯ, 

೫ ಆರೋಗ್ಯದ ಸಾಹಾಯಬೇಕೆ 

೫ ಯಂತ್ರಗಳ ಸಹಾಯವೆ 

೫ ರೀಯಾಯಿತಿದರದಲ್ಲಿ ಸಾಲ 

೫ ಮರದ ಪೂರೈಕೆಯೆ (ಕಡಿಮೆ 
ಬೆಲೆಗೆ) 


೫ ಬಣ್ಣಕಡಿಮೆ ಬೆಲೆಗೆ ಸಿಗಬೇಕೆ 


೫ ಬೊಂಬೆಗೆ ಬೆಲೆ ಸಿಗಬೇಕೆ 


ಬಡತನದಿಂದಾಗಿ ವಿದ್ಯುತ್‌ ಚಾಲಿತ ಲೇತ್‌ಗಳನ್ನು ಖರೀದಿಸಲಾಗದವರು ತಿಂಗಳಿಗೆ 500 
ರೂಪಾಯಿಯಂತೆ ಬಾಡಿಗೆ ತೆತ್ತು ಲೇತ್‌ಗಳನ್ನು ಪಡೆದು ಕಾರ್ಯನಿರ್ವಹಿಸುತ್ತಿದ್ದು, ಸರ್ಕಾರ ಈ ಲೇತ್‌ಗಳನ್ನು 
ಒದಗಿಸಿದರೆ ಅನುಕೂಲವಾಗಿರುತ್ತದೆಯೆಂಬ ಅಭಿಪ್ರಾಯ ಹೊಂದಿದ್ದಾರೆ. ಶೇ. 9ರಷ್ಟು ಮಂದಿಯ ಅಭಿಮತ 
ಇದಾಗಿದೆ. ಇನ್ನು ಶೇ. 15ರಷ್ಟು ಮಂದಿ ರಿಯಾಯಿತಿ ದರದಲ್ಲಿ ವೈದ್ಯಕೀಯ ಚಿಕಿತ್ಸೆ ಬಯಸಿದರೆ, ಇನ್ನೊಂದಷ್ಟು 
ಕುಶಲಕರ್ಮಿಗಳು ಕಡಿಮೆ ಬೆಲೆಗೆ ಬಣ್ಣಗಳು ದೊರೆಯುವಂತೆ ಮಾಡಿದರೆ ಉತ್ತಮ ಎನ್ನುತ್ತಾರೆ. 


ನಿರೀಕ್ಷೆಗೇನೋ ಹತ್ತಾರಿವೆ. ಅವುಗಳು ಈಡೇರಿದರೆ ಕುಶಲಕರ್ಮಿಗಳ ಸಮಸ್ಥೆಗಳು ತಕ್ಕಮಟ್ಟಿಗೆ 
ಬಗೆಹರಿದು ಮತ್ತೆ ಉತ್ಸಾಹ ಪುಟಿದೆದ್ದು ಜೀವನದ ಗುಣಮಟ್ಟ ಸುಧಾರಿಸುವುದು ಖಂಡಿತ. ಅದಾದರೆ 
ಪರೋಕ್ಷವಾಗಿ ಬೊಂಬೆ ಉದ್ಯಮ ಚೇತರಿಕೆ ಕಾಣುವುದು ದಿಟ. ಆ ದಿನಗಳ ನಿರೀಕ್ಷೆ -ಕನಸೇ ಇಲ್ಲಿನ 
ಕುಶಲಕರ್ಮಿಗಳ ಪಾಲಿಗೀಗ ಉಸಿರಾಗಿರುವುದು ನೂರಕ್ಕೆ ನೂರರಷ್ಟು ಸತ್ಯ. 


172 


6.3 ಬೊಂಬೆಗಳ ಮಾಲೀಕರ ಸ್ಥಿತಿ 


ಚನ್ನಪಟ್ಟಣದ ಬೊಂಬೆಗಳ ಉದ್ಯಮದ ಏಳ್ಗೆಯಲ್ಲಿ ಕುಶಲಕರ್ಮಿಗಳಷ್ಟೇ ಅಲ್ಲದೆ ಮರದ ತರಹೇವಾರಿ 
ಉತ್ಪನ್ನಗಳನ್ನು ಮಾರಾಟ ಮಾಡುವ ಮಾರಾಟಗಾರರು ಮತ್ತು ಉತ್ಪನ್ನಗಳನ್ನು ಸಾಮೂಹಿಕವಾಗಿ ಉತ್ಪಾದಿಸುವ 
ಮಾಲೀಕರ ಪಾತ್ರವೂ ಇದೆ. ಈ ಮೂವರೂ ಪರಸ್ಪರ ಕೈಜೋಡಿಸಿ ಶ್ರಮಿಸಿದರೆ ಮಾತ್ರ ಉದ್ಯಮ ಚೇತರಿಕೆ ಮತ್ತು 


ಉನ್ನತಿ ಕಾಣಲು ಸಾಧ್ಯವಾಗಿದೆ. 


ಕಾಲದ ಚಲನೆ ನಿತ್ಯ ನಿರಂತರ. ಬದಲಾವಣೆ ಜಗದ ನಿಯಮ. ಜಗತ್ತು ನಿತ್ಯವೂ ಬದಲಾವಣೆಯತ್ತ 
ಮುಖ ಮಾಡುತ್ತಲೇ ಇರುತ್ತದೆ. ಮಾನವನ ನಡೆ-ನುಡಿಯಿಂದಿಡಿದು ಸಮಾಜದ ಒಟ್ಟಂದದಲ್ಲಿರುವ ಎಲ್ಲಾ 
ಕ್ಷೇತಗಳಲ್ಲೂ ಬದಲಾವಣೆಯಾಗುತ್ತಲೇ ಇರುತ್ತದೆ. ಅದರಲ್ಲೂ ಹಣಕಾಸಿನ ವಹಿವಾಟುಳ್ಳ ಉದ್ಯಮಗಳಲ್ಲಂತೂ 
ನಿತ್ಯವೂ ಬದಲಾವಣೆ. ಹೊಸ ಹೊಸ ಸಮಸ್ಯೆಗಳ ಸೃಷ್ಟಿ, ಸವಾಲುಗಳಿಗೆ ಎದೆಯೊಡ್ಡುವಿಕೆ ಸರ್ವೇಸಾಮಾನ್ಯ. 
ಎಲ್ಲವೂ ಉದ್ಯಮದ ಅನನ್ಯ ಭಾಗ. 


ಚನ್ನಪಟ್ಟಣದ ಬೊಂಬೆ ಉದ್ಯಮವೂ ಸಾಕಷ್ಟು ಏರುಪೇರುಗಳನ್ನು ಕಂಡಿದೆ. ಬದಲಾವಣೆಯ 
ಸುಂಟರಗಾಳಿಗೆ ಸಿಲುಕಿ ಸುಧಾರಣೆಯ ಸುವರ್ಣ ಪಥದಲ್ಲಿ ಸಾಗಿ ಮುನ್ನಡೆದಿದೆ. ಆಧುನಿಕೋತ್ತರ ಕಾಲಘಟ್ಟದಲ್ಲಿ 
ನಿತ್ಯ ಬದಲಾಗುತ್ತಿರುವ ಗ್ರಾಹಕರ ಅಭಿರುಚಿ, ಹೊಸ ಹೊಸ ತಂತ್ರಜ್ಞಾನಗಳ ಆವಿಷ್ಠಾರ, ಏರುತ್ತಿರುವ ಪ್ರತಿಯೊಂದು 
ವಸ್ತುಗಳ ಬೆಲೆ ಎಲ್ಲವೂ ಉದ್ದಿಮೆದಾರರಿಗೆ ಹೊಸ ಹೊಸ ಸವಾಲುಗಳನ್ನು ಒಡ್ಡುತ್ತಲೇ ಇದೆ. ಒಂದೆಡೆ 
ಸಮಸ್ಯೆಗಳು ಮತ್ತೊಂದೆಡೆ ಸವಾಲುಗಳಿಗೆ ಮುಖಾಮುಖಿಯಾಗುತ್ತಾ ಉದ್ದಿಮೆದಾರ ಎಲ್ಲವನ್ನೂ 


ನಿಭಾಯಿಸಲೇಬೇಕು. ಅದು ಸುಲಭಸಾಧ್ಯವಾದ ಕೆಲಸವಲ್ಲದೇ ಬಲು ಕಠಿಣವಾದ ಕಾರ್ಯವು ಆಗಿದೆ. 


ಜಾಗತೀಕರಣದ ಭರಾಟೆಯಿಂದಾಗಿ ಬೊಂಬೆ ಉದ್ಯಮದಲ್ಲಿ ಕುಶಲಕರ್ಮಿಗಳಂತೆ ಮಾಲೀಕರು ಮತ್ತು 
ಮಾರಾಟಗಾರರು ಹತ್ತು ಹಲವು ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ. ನಿತ್ಯ ಒಂದಿಲ್ಲೊಂದು ಹೊಸ ಸಮಸ್ಯೆಗಳು 
ಉದ್ಭವಿಸಿ ಉದ್ದಿಮೆದಾರರ ಮುಖದಲ್ಲಿ ಚಿಂತೆಯ ಗೆರೆಗಳನ್ನು ಹೆಚ್ಚಿಸುತ್ತಲೇ ಇದೆ. ಹಾಗಂತ ಈ ಸಮಸ್ಯೆಗಳಿಂದ 
ಉದ್ದಿಮೆದಾರರು ಕಡುಕಷ್ಪಕ್ಕೆ ಸಿಲುಕಿರದಿರಬಹುದು ಆದರೆ, ವಿಚಲಿತರಾಗಿರುವುದಂತೂ ಸತ್ಯ. 


ಬೊಂಬೆ ಉದ್ದಿಮೆಯಲ್ಲಿ ತೊಡಗಿರುವ ಮಾಲೀಕರಲ್ಲೂ ಹಲವು ವಿಧಗಳಿವೆ. ವಿವಿಧ ಉತ್ಪನ್ನಗಳನ್ನು ಸ್ವತಃ 
ಉತ್ಪಾದಿಸುವ ಛಾತಿಯುಳ್ಳ ಕುಶಲಕರ್ಮಿಗಳೇ ತಾವು ತಯಾರಿಸಿದ ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ 
ಮಾಡುತ್ತಾರೆ. ಇನ್ನು ಹತ್ತಾರು, ಕೆಲವೊಮ್ಮೆ ನೂರರಷ್ಟು ಕಾರ್ಮಿಕರು ಮತ್ತು ಕುಶಲಕರ್ಮಿಗಳನ್ನು ಇಟ್ಟುಕೊಂಡು 


173 


ಮರದ ವಿವಿಧ ಉತ್ಪನ್ನಗಳನ್ನು ತಯಾರಿಸುವ ಕಾರ್ಬಾನೆಗಳನ್ನು ನಡೆಸುವ ಮಾಲೀಕರು ಅನೇಕರಿದ್ದಾರೆ. ಮತ್ತೆ 
ಕೆಲವರು ತಮ್ಮದೇ ಆದ ಎಂಪೋರಿಯಂಗಳನ್ನು ಹೊಂದಿದ್ದು ಅವರು ಮಾಲೀಕರು ಹಾಗೂ ಮಾರಾಟಗಾರರು 
ಎರಡೂ ಆಗಿರುತ್ತಾರೆ. ಈ ಮೂರು ವರ್ಗದ ಮಾಲೀಕರು ಸಮಾನ ಸಮಸ್ಯೆಗಳಿಗೆ ಸಿಲುಕಿರುವುದು ಸಹಜವೇ 


ಆಗಿದೆ. 


ಸೀಮಿತ ಶಿಕ್ಷಣ 

ಮಾಲೀಕರಲ್ಲೂ ಸಹ ಶಿಕ್ಷಣ ಪಡೆಯದೆಯಿರುವವರು ಬಹಳಷ್ಟು ಇದ್ದಾರೆ. ಔಪಚಾರಿಕ ಶಿಕ್ಷಣ ಪಡೆಯದೆ 
ಇರುವವರು ಶೇಕಡ 18.63ರಷ್ಟು ಮಾಲೀಕರು ಇದ್ದಾರೆ. 1 ರಿಂದ 7ನೇ ತರಗತಿಯವರೆಗೆ ವಿದ್ಯಾಭ್ಯಾಸ 
ಹೊಂದಿರುವವರು ಶೇಕಡ 38.24 ಮಂದಿ ಮಾತ್ರವೆ ಇದ್ದಾರೆ. ಇವರಲ್ಲಿ ಹೈಸ್ಕೂಲ್‌ ಶಿಕ್ಷಣ ಪಡೆದವರು ಶೇಕಡ 
35.29ರಷ್ಟು ಮಂದಿ ಮಾಲೀಕರಿದ್ದು 10ನೇ ತರಗತಿಯ ನಂತರ ಡಿಪ್ಲೋಮೊ ಮತ್ತು ಡಿ.ಇಡ್‌. ವಿದ್ಯಾಭ್ಯಾಸ 
ಮಾಡಿರುವವರು ಶೇ. 7.4ರಷ್ಟು ಮಾತ್ರವಿರುವುದು ಮಾಲೀಕರಲ್ಲಿ ವಿದ್ಯಾಭ್ಯಾಸದ ಕೊರತೆಯಿರುವುದು 
ಕಂಡುಬಂದಿದೆ. ಕಡಿಮೆ ಶಿಕ್ಷಣ, ಸೀಮಿತ ತಿಳವಳಿಕೆಯಿಂದಾಗಿ ಬೊಂಬೆ ಉದ್ಯಮದಲ್ಲಿ ಹೆಚ್ಚಿನ ತಂತ್ರಜ್ಞಾನದ 
ಅಳವಡಿಕೆ ಹಾಗೂ ಹೊಸ ಹೊಸ ಮಾರುಕಟ್ಟೆಯ ಮಾರ್ಗಗಳನ್ನು ಕಂಡುಕೊಳ್ಳುವುದು ಸಾಧ್ಯವಾಗದೇ 
ಮಾಲೀಕರೂ ಸಹ ತೊಂದರೆಗೀಡಾಗಿರುವುದು ವಾಸ್ತವ. 


ಶಿಕ್ಷಣ 


Ja 38.24 
40 


೫ ಶೇಕಡವಾರು 


ಇಲ್ಲ 1-7ನೇ 8-10ನೇ 10-ಪಿಯು 


174 


ಕಚ್ಚಾವಸ್ತುಗಳ ಬೆಲೆಯೇರಿಕೆ 

ಆಧುನಿಕೋತ್ತರ ಕಾಲದಲ್ಲಿ ಮರದ ಉತ್ಪನ್ನಗಳ ತಯಾರಿಕೆಗೆ ಬಳಸುವ ಕಚ್ಚಾವಸ್ತುಗಳ ಬೆಲೆ 
ಏರಿಕೆಯಾಗಿದೆ. ಮರ, ಅರಗು ಮತ್ತು ಬಣ್ಣದ ಬೆಲೆ ಹೆಚ್ಚಳವಾಗಿರುವುದು ಮಾಲೀಕರಿಗೆ ತಲೆನೋವಾಗಿ 
ಪರಿಣಮಿಸಿದೆ. ಕಚ್ಞಾವಸ್ತುವಿನ ಬೆಲೆ ಹೆಚ್ಚಳವಾದರೆ ಸಹಜವಾಗಿಯೇ ಉತ್ಪನ್ನಗಳ ತಯಾರಿಕಾ ವೆಚ್ಚವೂ 
ಹೆಚ್ಚಾಗುವುದರಿಂದ ಮಾರುಕಟ್ಟೆಯಲ್ಲಿ ತೀವ್ರ ಪೈಪೋಟಿ ಎದುರಿಸುವಂತಾಗಿದೆ. 


ಕೂಲಿ ಹೆಚ್ಚಳ 

ಕಾಲದ ಜೊತೆಜೊತೆಗೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳವಾದಂತೆ ಕಾರ್ಮಿಕರ ವೇತನವೂ 
ಹೆಚ್ಚಳವಾಗುವುದು ಸಹಜ ಪ್ರಕ್ರಿಯೆ. ಅಂತೆಯೇ ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ತೊಡಗಿರುವ 
ಕುಶಲಕರ್ಮಿಗಳು ಮತ್ತು ಕಾರ್ಮಿಕರ ವೇತನ ಹೆಚ್ಚಿದೆ. ಇದರಿಂದಾಗಿ ಮಾಲೀಕರಿಗೆ ಹೆಚ್ಚಿನ ಹೊರೆಯಾಗುತ್ತಿದ್ದು ಆ 
ಹೊರೆಯನ್ನು ಅನಿವಾರ್ಯವಾಗಿ ಗ್ರಾಹಕರ ಮೇಲೆ ಹಾಕಬೇಕಾಗಿದೆ. ಉತ್ಸನ್ನಗಳ ಬೆಲೆ ಹೆಚ್ಚಿಸಿದರೆ ಮಾರಾಟದ 
ಪಮಾಣ ಕಡಿಮೆಯಾಗುವುದೆಂಬ ಭಯ ಒಂದೆಡೆಯಾದರೆ, ಉತ್ಸನ್ನಗಳ ಬೆಲೆ ಹೆಚ್ಚಿಸದಿದ್ದರೆ ಲಾಭಾಂಶ 
ಕುಸಿಯುವ ಭೀತಿಯು ಮಾಲೀಕರ ವರ್ಗವನ್ನು ಆವರಿಸಿದೆ. 


ಮಧ್ಯವರ್ತಿಗಳ ಕಾಟ 

ಬೊಂಬೆ ಉದ್ಯಮದ ಉತ್ಪನ್ನಗಳನ್ನು ಹಲವು ಬಗೆಯಲ್ಲಿ ಮಾರುಕಟ್ಟೆಗೆ ತಲುಪಿಸಲಾಗುತ್ತದೆ. ಕೆಲ 
ಕಾರ್ಲಾನೆಗಳ ಮಾಲೀಕರು ಮತ್ತು ಕುಶಲಕರ್ಮಿಗಳು ನೇರವಾಗಿ ಎಂಪೋರಿಯಂಗಳಿಗೆ ಉತ್ಪನ್ನಗಳನ್ನು 
ಮಾರಾಟ ಮಾಡಿ ಹಣ ಪಡೆಯುತ್ತಾರೆ. 


ಇನ್ನು ಕೆಲವು ಕುಶಲಕರ್ಮಿಗಳು ಹಾಗೂ ಮಾಲೀಕರು ತಮ್ಮ ಉತ್ಪನ್ನಗಳನ್ನು ನಿರ್ದಿಷ್ಟ ಬೆಲೆಗೆ 
ಮಧ್ಯವರ್ತಿಗಳಿಗೆ ಮಾರಾಟ ಮಾಡುತ್ತಾರೆ. ಎಂಪೋರಿಯಂಗಳು ಮತ್ತು ಬೇರೆ ಬೇರೆ ಮಾರಾಟ ಮಳಿಗೆಗಳೊಡನೆ 
ವ್ಯಾಪಕ ಸಂಪರ್ಕ ಮತ್ತು ಒಡಂಬಡಿಕೆಯುಳ್ಳ ಮಧ್ಯವರ್ತಿಗಳು ಈ ಉತ್ತನ್ನಗಳನ್ನು ಮಾಲೀಕರು ಹಾಗೂ 
ಮಾಲೀಕರಾಗಿರುವ ಕುಶಲಕರ್ಮಿಗಳಿಂದ ಖರೀದಿಸಿ ಹೆಚ್ಚಿನ ಬೆಲೆಗೆ ಎಂಪೋರಿಯಂಗಳಿಗೆ ಮಾರಾಟ 
ಮಾಡುತ್ತಾರೆ. 


ಎಂಪೋರಿಯಂಗಳ ನೇರ ಸಂಪರ್ಕ ಮತ್ತು ಜಾಲ ಹೊಂದಿರದ ಮಾಲೀಕರು ಅನಿವಾರ್ಯವಾಗಿ 
ಮಧ್ಯವರ್ತಿಗಳನ್ನು ಅವಲಂಬಿಸಬೇಕಾಗಿದೆ. ಇದರಿಂದಾಗಿ ಮಧ್ಯವರ್ತಿಗಳು ನಿಗದಿಪಡಿಸಿದ ಬೆಲೆಗೆ ಉತ್ಪ್ಸನ್ನಗಳನ್ನು 


175 


ಮಾರಾಟ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಮಧ್ಯವರ್ತಿಗಳ ಹಾವಳಿಯಿಂದ ಮಾಲೀಕರು 
ಹಾಗೂ ಮಾಲೀಕರಾಗಿರುವ ಕುಶಲಕರ್ಮಿಗಳಿಗೆ ತಮ್ಮ ಉತ್ಪಾದಿತ ವಸ್ತುಗಳಿಗೆ ಸೂಕ್ತವಾದ ಹಾಗೂ 
ನ್ಯಾಯಸಮ್ಮತವಾದ ಬೆಲೆ ಸಿಗದೇ ಲಾಭಾಂಶ ಕಡಿಮೆಯಾಗಿದೆ. ಮಾಲೀಕರ ಪರಿಶ್ರಮದ ಲಾಭವನ್ನು 
ಮಧ್ಯವರ್ತಿಗಳು ಪಡೆಯುತ್ತಿರುವುದು ಮಾಲೀಕರ ಪಾಲಿಗೆ ಬೇಸರ ತಂದಿದೆ. 


ಚೀನಾ ಬೊಂಬೆ ಹೊಡೆತ 

ಜೀನಾದ ಅತಿ ಕಡಿಮೆ ದರದ ಪ್ಲಾಸ್ಸಿಕ್‌ ಬೊಂಬೆಗಳು ಮಾರುಕಟ್ಟೆಯನ್ನು ಪ್ರವೇಶಿಸಿದಾಗಿನಿಂದ ಬೊಂಬೆ 
ಉದ್ಯಮದಲ್ಲಿ ತೊಡಗಿರುವ ಮಾಲೀಕರ ಪರಿಸ್ಥಿತಿ ಬಿಗಡಾಯಿಸಿದೆ. ಚೀನಾದ ಬೊಂಬೆಗಳು ಅತ್ಯಂತ ಕಡಿಮೆ ಬೆಲೆಗೆ 
ಸಿಗುತ್ತಿರುವಾಗ ಆರೋಗ್ಯಕರ ಮತ್ತು ನೈಸರ್ಗಿಕವಾದ ಚನ್ನಪಟ್ಟಣದ ಮರದ ಉತ್ಪನ್ನಗಳನ್ನು ಕೊಳ್ಳುವವರ ಸಂಖ್ಯೆ 
ಕಡಿಮೆಯಾಗುತ್ತಿದೆ. ಮಾರಾಟದ ಪಮಾಣ ಕುಸಿಯುತ್ತಿರುವುದು ಮಾಲೀಕರನ್ನು ಚಿಂತೆಗೀಡು ಮಾಡಿದೆ. 


ತೆರಿಗೆ ಹೊಡೆತ 

ಕೇಂದ್ರ ಸರ್ಕಾರ ಬೊಂಬೆ ಉತ್ಪನ್ನಗಳ ಮೇಲೆ ವಿಧಿಸುತ್ತಿದ್ದ ಮೌಲ್ಯಾಧಾರಿತ ತೆರಿಗೆ ಪದ್ಧತಿಯನ್ನು ತೆಗೆದು 
ಹಾಕಿ ಜಿಎಸ್‌ಟಿ ಪದ್ಧತಿ ಜಾರಿಗೆ ತಂದಿರುವುದು. ಉತ್ಪನ್ನಗಳ ಮೇಲಿನ ತೆರಿಗೆಯ ಪ್ರಮಾಣ ಶೇ. 5ರಿಂದ 1ಕ್ಕೆ 
ಏರಿಕೆಯಾಗಿರುವುದು, ಕೆಲ ಕಚ್ಚಾವಸ್ತುಗಳ ಮೇಲಿನ ತೆರಿಗೆಯು ಶೇ. 28ರಷ್ಟು ತಲುಪಿರುವುದು ಬೊಂಬೆ 


ಉದ್ದಿಮೆಗಳನ್ನು ಕಂಗಾಲಾಗಿಸಿದೆ. 


ತೆರಿಗೆ ಹೆಚ್ಚಳದಿಂದಾಗಿ ಸಹಜವಾಗಿಯೇ ಬೊಂಬೆ ಉತ್ಪನ್ನಗಳ ಬೆಲೆಯನ್ನು ಹೆಚ್ಚಳ ಮಾಡಲೇಬೇಕಾಗಿದೆ. 
ಹಾಗೆ ಬೆಲೆ ಹೆಚ್ಚಿಸಿದರೆ ಚೀನಾದ ವಸ್ತುಗಳ ಮುಂದೆ ಚನ್ನಪಟ್ಟಣದ ಬೊಂಬೆಗಳು ದುಬಾರಿಯೆನಿಸಿ ಮಾರಾಟ 
ಕುಸಿಯುತ್ತದೆ. ಇದರಿಂದಾಗಿ ಅಡ್ಡಕತ್ತರಿಯಲ್ಲಿ ಸಿಲುಕಿರುವ ಮಾಲೀಕರ ಸ್ಥಿತಿ ಅತ್ತ ದರಿ ಇತ್ತ ಪುಲಿಯಂತಾಗಿದೆ. 


ಕುಶಲಕರ್ಮಿಗಳ ಕೊರತೆ 
ಬದಲಾದ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಲಾಭ ತರದ ಬೊಂಬೆ ಉದ್ಯಮದಲ್ಲಿ ತೊಡಗಿರುವ ಕುಶಲಕರ್ಮಿಗಳ 
ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಇಳಿಮುಖವಾಗುತ್ತಿರುವುದು ಮಾಲೀಕರ ಬಹುದೊಡ್ಡ ಸಮಸ್ಯೆಯಾಗಿದೆ. 


ಕುಶಲಕರ್ಮಿಗಳ ಮನೆತನದ ಹೊಸ ಪೀಳಿಗೆ ಈ ವೃತ್ತಿಯನ್ನು ಅವಲಂಬಿಸದೆ ಅನ್ಯ ನೌಕರಿಯತ್ತ ಚಿತ್ತ 
ಹರಿಸಿದ್ದಾರೆ. ಪರಿಣಾಮ ಸಾವಿರಾರು ಸಂಖ್ಯೆಯಲ್ಲಿದ್ದ ಕುಶಲಕರ್ಮಿಗಳ ಸಂಖ್ಯೆ ಮುನ್ನೂರು ನಾನೂರರ ಹಂತಕ್ಕೆ 
ಇಳಿದಿದೆ. ಇದರಿಂದಾಗಿ ಮಾಲೀಕರಿಗೆ ಕೆಲವೊಮ್ಮೆ ಉತ್ತಮ ಆರ್ಡರ್‌ಗಳಿದ್ದರೂ ನಿಗದಿತ ಸಮಯಕ್ಕೆ ಹಾಗೂ 


176 


ನಿಗದಿತ ಪ್ರಮಾಣದಲ್ಲಿ ಉತ್ಪನ್ನಗಳನ್ನು ತಯಾರಿಸಲಾಗದೇ ಬೇಡಿಕೆದಾರರ ವಿಶ್ವಾಸ ಕಳೆದುಕೊಳ್ಳುವಂತಾಗಿದೆ. 
ಇದರಿಂದಾಗಿ ಉತ್ತಮ ಬೇಡಿಕೆಗಳು ಕ್ರಮೇಣ ಕಡಿಮೆಯಾಗುತ್ತಿದ್ದು ಮಾಲೀಕರ ಮಾರಾಟ ಜಾಲ, ಗ್ರಾಹಕರ 
ಜಾಲಗಳೆರಡೂ ಕ್ಷೀಣಿಸುತ್ತಿರುವುದು ಮಾಲೀಕರನ್ನು ಸಂಕಷ್ಟಕ್ಕೆ ದೂಡಿದೆ. 


ಏರಿದ ಖರ್ಚು ವೆಚ್ಚ 

ರಾಜ್ಯ ಮತ್ತು ರಾಷ್ಟ ಮಟ್ಟದಲ್ಲಿ ನಡೆಯುವ ಕರಕುಶಲ ಮೇಳಗಳು, ದಸರಾ-ಲಾಲ್‌ಬಾಗ್‌ ಫಲಪುಷ್ಪ 
ಪುದರ್ಶನಗಳಲ್ಲಿ ಕರಕುಶಲ ಉತ್ಪನ್ನಗಳಿಗೆ ಉತ್ತಮ ಮಾರಾಟದ ಅವಕಾಶವಿರುವುದು ನಿಜ. ಈ ಮೇಳಗಳಲ್ಲಿ 
ಮಾರಾಟ ಮಳಿಗೆಗಳನ್ನು ತೆರೆಯಲು ಇಂತಿಷ್ಟು ಹಣವನ್ನು ಬಾಡಿಗೆ ರೂಪದಲ್ಲಿ ನೀಡಬೇಕಿದೆ. ಗುರುತಿನ 
ಚೀಟಿಯೂ ಕಡ್ಡಾಯವಾಗಿದೆ. 


ವರ್ಷದಿಂದ ವರ್ಷಕ್ಕೆ ಈ ಮೇಳಗಳಲ್ಲಿ ಮಳಿಗೆ ತೆರೆಯಲು ಪಡೆಯುವ ಬಾಡಿಗೆದರ ಹೆಚ್ಚುತ್ತಿದೆ. 
ಮಳಿಗೆಗಳಲ್ಲಿ ಮಾರಾಟಕ್ಕೆ ನಿಯೋಜಿಸಲಾಗುವ ಸಿಬ್ಬಂದಿಗಳ ಖರ್ಚುವೆಚ್ಚ ಊಟ, ವಸತಿಯ ಖರ್ಚುಗಳೆಲ್ಲವೂ 
ಕಾಲದ ಜೊತೆಜೊತೆಗೆ ಏರುತ್ತಲೇ ಇದ್ದು ಎಲ್ಲವನ್ನೂ ನಿಭಾಯಿಸಿ ಲಾಭಾಂಶ ಪಡೆಯುವುದು ಮಾಲೀಕರಿಗೆ 
ದುಸ್ತರವೆನಿಸುತ್ತಿದೆ. ಇನ್ನೊಂದೆಡೆ ಈ ಮೇಳಗಳಲ್ಲಿ ಸತತವಾಗಿ ಅವಕಾಶ ಸಿಗುತ್ತಿಲ್ಲ ಕೆಲವೊಮ್ಮೆ ವರ್ಷಗಟ್ಟಲೆ 
ಅವಕಾಶಗಳಿಗಾಗಿ ಕಾಯುವಂತಾಗಿರುವುದು ಸಹ ಮಾಲೀಕರನ್ನು ನೋವಿನ ದವಡೆಗೆ ಸಿಲುಕಿಸಿದೆ. 


ಬೊಂಬೆ ಉದ್ಯಮದಲ್ಲಿ ತೊಡಗಿರುವ ಮಾಲೀಕರ ಪರಿಸ್ಥಿತಿ, ಆರ್ಥಿಕ ಸ್ಥಿತಿಗಳು ದಿನೇ ದಿನೇ 
ಉಲ್ಲಣಗೊಳ್ಳುತ್ತಲಿದ್ದು, ಹೊಸ ಹೊಸ ಸಮಸ್ಯೆಗಳು ದಾಂಗುಡಿಯಿಡುತ್ತಲೇ ಇವೆ. ಸಮಸ್ಯಗಳ ಮಹಾಸುಳಿಯಲ್ಲಿ 
ಸಿಲುಕಿರುವ ಮಾಲೀಕರು ಮತ್ತು ಮಾರಾಟಗಾರರ ಪಾಲಿಗೆ ಈ ಉದ್ಯಮ ಹೆಚ್ಚಿನ ಲಾಭತರದ, ಅಪಾರ ಪರಿಶ್ರಮಕ್ಕೆ 
ತಕ್ಕ ಪ್ರತಿಫಲವಿಲ್ಲದ ಕ್ಷೇತ್ರವಾಗಿ ಪರಿಣಮಿಸಿದೆ. ಇದರಿಂದಾಗಿ ಸಾಕಷ್ಟು ಮಂದಿ ಮಾಲೀಕರು ಉದ್ಯಮವನ್ನು 


ನಡೆಸಲಾಗದೆ ಅರ್ಧಕ್ಕೆ ಕೈಚೆಲ್ಲಿದವರೂ ಇದ್ದಾರೆ. 


ಈ ಮಧ್ಯೆ ಮರದ ಉತ್ಪನ್ನಗಳ ಮಾರಾಟದಲ್ಲಿ ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ ಖಾಸಗಿ 
ಏಜೆನ್ಸಿಗಳು ತೊಡಗಿಕೊಂಡಿದ್ದು ಅವುಗಳು ಒಂದೊಂದು ಉತ್ತನ್ನಗಳ ಖರೀದಿಗೆ ಇಂತಿಷ್ಟು ಕಮೀಷನ್‌ 
ನಿಗದಿಪಡಿಸಿದ್ದು ಅದನ್ನು ನೀಡಿದರಷ್ಟೇ ಅಂತಹ ಉತ್ಪನ್ನಗಳನ್ನು ಆನ್‌ಲೈನ್‌ ಮೂಲಕ ಮಾರಾಟ ಮಾಡುತ್ತವೆ. 
ಆಧುನಿಕ ಶಿಕ್ಷಣದ ಕೊರತೆ ಮತ್ತು ಆಧುನಿಕ ತಂತ್ರಜ್ಞಾನ ತಿಳಿಯದಿರುವುದು, ಕಾಲಕ್ಕೆ ತಕ್ಕಂತೆ ತಮ್ಮ ಜ್ಞಾನದ 
ಹರವನ್ನು ವಿಸ್ತರಿಸಿಕೊಳ್ಳದ ಮರದ ಉತ್ಸನ್ನಗಳ ತಯಾರಿಕಾ ಕಾರ್ಬಾನೆಗಳ ಮಾಲೀಕರು ಏಜೆನ್ಸಿಗಳ 


177 


ಕೈಗೊಂಬೆಗಳಂತಾಗಿದ್ದು ಕಡಿಮೆ ಲಾಭ ಬಂದರೂ ಸರಿಯೇ ಉತ್ಪನ್ನಗಳು ಮಾರಾಟವಾದರೆ ಸಾಕೆಂಬ ಸ್ಥಿತಿ 
ತಲುಪಿರುವುದನ್ನು ಕಾಣಬಹುದಾಗಿದೆ. 


ಹೀಗೆ ಮಾರುಕಟ್ಟೆ ಸೃಷ್ಟಿಸುವ ಸಮಸ್ಯೆಗಳು, ಒಡ್ಡುವ ಸವಾಲುಗಳಿಂದ ಕಂಗಾಲಾಗಿರುವ ಚನ್ನಪಟ್ಟಣದ 
ಬೊಂಬೆ ಉದ್ಯಮದಲ್ಲಿನ ಮಾಲೀಕರು ದಿನೇ ದಿನೇ ಹೈರಾಣಾಗುತ್ತಿದ್ದರೂ ತಿಳಿದಿರುವ ವೃತ್ತಿ ಇದೊಂದೇ 
ಆಗಿರುವುದರಿಂದ ನಿತ್ಯ ಮುಳುಗೇಳುವ ಕಾಯಕದಲ್ಲಿ ನಿರತರಾಗಿದ್ದಾರೆ. 


ಮಾಲೀಕರು ಮತ್ತು ಮಾರಾಟಗಾರರು ತಾವು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಕಾಣದೇ 
ಕಂಗಾಲಾಗಿದ್ದು ಸರ್ಕಾರದ ನೆರವಿನ ನಿರೀಕ್ಷೆಯಲ್ಲೇ ದಿನದೂಡುತ್ತಿದ್ದು ಅವರ ಒಟ್ಟಾರೆ ಪರಿಸ್ಥಿತಿ ತುಂಬಾ ನಾಜೂಕಿನ 
ಹಂತ ತಲುಪಿರುವುದು, ವಿಶ್ವದೆಲ್ಲೆಡೆ ಹೆಸರು ಮಾಡಿರುವ ಚನ್ನಪಟ್ಟಣದ ಪಾರಂಪರಿಕ ಕಲೆಯ 
ಮೂರ್ತರೂಪವಾದ ಬೊಂಬೆ ಉದ್ಯಮದ ಗತವೈಭವವನ್ನು ನೆನೆಯುತ್ತಾ ಅಳಿವಿನ ಅಂಚಿನತ್ತ ಮಂದಗತಿಯಲ್ಲಿ 
ಹೆಜ್ಜೆಯಿಡುತ್ತಿರುವುದರ ಸ್ಪಷ್ಟ ಮುನ್ನೂಚನೆಯಾಗಿರುವುದು ನೋವಿನ ಸಂಗತಿಯಾದರೂ ಎಲ್ಲರೂ 
ಒಪ್ಪಿಕೊಳ್ಳಲೇಬೇಕಾದ ಪರಮ ಸತ್ಯವಾಗಿದೆ. 


178 


ಅಧ್ಯಾಯ-7 


ಬೊಂಬೆಗಳ ಉತ್ಪಾದನಾ ಕ್ಷೇತ್ರದ ಪುನಶ್ಲೇತನದ ಮಾರ್ಗಗಳು 


7.1 ಬೊಂಬೆಗಳ ಉತ್ಪಾದನೆ ಹೆಚ್ಚಿಸಲು ಇರುವ ದಾರಿ 


ಕಾಲಕ್ಕೆ ತಕ್ಕಂತೆ ವೇಷ ವೇಷಕ್ಕೆ ತಕ್ಕಂತೆ ಭಾಷೆ ಭಾಷೆಗೆ ತಕ್ಕಂತೆ ನಡವಳಿಕೆ ಇರಬೇಕೆಂದು 
ಲೋಕಾನುಭವಿಗಳ ಮಾತು. ನಿತ್ಯ ನಿರಂತರ ಬದಲಾವಣೆಯನ್ನು ತನ್ನೊಡಲಿನಲ್ಲಿಟ್ಟುಕೊಂಡೇ ಸಾಗುವ ಕಾಲದ 
ಜೊತೆಗೆ ಎಲ್ಲವೂ. ಎಲ್ಲರೂ ಬದಲಾಗಲೇಬೇಕು. ಕಾಲಾನುಕಾಲಕ್ಕೆ ಬದಲಾವಣೆ ಮಾಡಿಕೊಳ್ಳುವುದು ಬೆಳವಣಿಗೆಯ 
ದೃಷ್ಟಿಯಿಂದ ಮಾನವನಿಗೆ ಅತ್ಯವಶ್ಯಕವಾಗಿದ್ದು ಉದ್ಧಮಗಳೂ ಸಹ ಇದರಿಂದ ಹೊರತಾಗಿಲ್ಲ. 


ಕಾಲದ ಸ್ಥಿತ್ಯಂತರದಲ್ಲಿ ಅಡಗಿರುವ ಬದಲಾವಣೆಗಳು ಅಭಿವೃದ್ಧಿಯ ಹೊಸ ಶಕೆಗೆ ನಾಂದಿ ಹಾಡುವುದು 
ದಿಟ. ಬದಲಾವಣೆ ಮನುಷ್ಯನಿಗೆ ಮಾತ್ರ ಸೀಮಿತವಲ್ಲ ಅದು ಎಲ್ಲಾ ಸಾಮಾಜಿಕ ಕ್ಷೇತ್ರಗಳಿಗೂ ಅನ್ವಯ. 
ಹೊಸತನದ ಅಳವಡಿಕೆ, ಕಾಲದ ಅಗತ್ಮಗಳಿಗೆ ಪ್ರತಿಸ್ಪಂದನೆ ಬದಲಾವಣೆಯ ಪಮುಖ ಹಂತಗಳು. ಅದು ಹೊಸ 
ಯುಗದ ಆರಂಭಕ್ಕೆ ಮುನ್ನುಡಿ. 


ಮೂರು ಶತಮಾನಗಳಷ್ಟು ಪ್ರಾಜೀನತೆವುಳ್ಳ ಚನ್ನಪಟ್ಟಣದ ಬೊಂಬೆ ಉದ್ಯಮ ತನ್ನ ಸುದೀರ್ಫ 
ಯಾನದಲ್ಲಿ ಕಂಡುಂಡ ಕಷ್ಟಗಳಿಗೆ ಲೆಕ್ಕವಿಲ್ಲ. ಸಮಸೆ-ಸವಾಲುಗಳ ಕಲ್ಲುಮುಳ್ಳುಗಳ ಹಾದಿಯಲ್ಲಿ ನಡೆಯುತ್ತಲೇ 
ಸಾಧನೆಯ ಗಮ್ಮ ಸ್ಥಾನವನ್ನು ಮುಟ್ಟಿದ್ದು ಸುಳ್ಳಲ್ಲ. ಪುಟ್ಟ ಹಳ್ಳಿಯಲ್ಲಿನ ಪಾರಂಪರಿಕ ಕಲೆಯ ಕೌಶಲ್ಯ ವಿಶ್ವದೆಲ್ಲೆಡೆ 
ಪಸರಿಸಿ ತನ್ನ ಕಂಪು ಬೀರುವುದು ಸುಲಭದ ಮಾತಲ್ಲ. ಅದು ಎಂದಿಗೂ ಅಚ್ಚಳಿಯದ ಇತಿಹಾಸ. 

ಇಂತಹ ಭವ್ಯ ಇತಿಹಾಸವುಳ್ಳ ಚನ್ನಪಟ್ಟಣದ ಬೊಂಬೆ ಉದ್ಯಮ ಉತ್ತುಂಗದ ಸ್ಥಿತಿಯಲ್ಲಿರುವಾಗಲೇ ಹತ್ತು 


ಹಲವು ಸಮಸ್ಯೆಗಳಿಗೆ ಗುರಿಯಾಗಿದೆ. ನಿತ್ಯವೂ ಹೊಸ ಹೊಸ ತಂತ್ರಗಳನ್ನು ನಿರೀಕ್ಷಿಸುವ ಮಾರುಕಟ್ಟೆಯಲ್ಲಿ ತನ್ನ 
ಅಸ್ಲಿತೆಯನ್ನು ಉಳಿಸಿಕೊಳ್ಳಲು ಹೆಣಗಾಡುವಂತಹ ಸ್ಥಿತಿ ಬಂದೊದಗಿದೆ. 


ಹಾಗೆಂದು ಚನ್ನಪಟ್ಟಣದ ಮರದ ಬೊಂಬೆ ಉತ್ತನ್ನಗಳಿಗೆ ಬೇಡಿಕೆ ಪೂರ್ಣ 
ಕಡಿಮೆಯಾಗಿದೆಯೆಂದೇನೂ ಅಲ್ಲ. ಆದರೆ, ಚೀನಾದ ಪ್ಲಾಸ್ಟಿಕ್‌ ಬೊಂಬೆಗಳು ಒಡ್ಡಿರುವ ತೀವ್ರ ಪೈಪೋಟಿಯಲ್ಲಿ 


179 


ಕೊಂಚ ತಡವರಿಸುವಂತಾಗಿರುವುದು ಮಾತ್ರ ಸತ್ಯ. ಅದೊಂದೇ ಅಲ್ಲದೆ ಇನ್ನು ಹತ್ತಾರು ಸಮಸ್ಯೆಗಳು ಈ 
ಪಾರಂಪರಿಕ ಕುಶಲಗಾರಿಕೆಯ ಉದ್ಯಮವನ್ನು ಬಾಧಿಸುತ್ತಲೇ ಇವೆ. ಮುಂದೇನದ? ಮುಂಬರುವ ದಿನಗಳು 
ಹೇಗಿರಬಹುದೆಂಬ ಉತ್ತರ ಕಾಣದ ಪ್ರಶ್ನೆಗಳು ಈ ಉದ್ಯಮವನ್ನೇ ನಂಬಿಕೊಂಡಿರುವ ಕುಶಲಕರ್ಮಿಗಳು, 
ಕಾರ್ಮಿಕರು, ಕಾರ್ಲಾನೆಗಳ ಮಾಲೀಕರು ಹಾಗೂ ಮಾರಾಟಗಾರರನ್ನು ಎಡೆಬಿಡದೆ ಕಾಡುತ್ತಿವೆ. 


ಸಮಸ್ಯೆಗಳಿರುವುದೇನೋ ನಿಜ. ಹಾಗೆಂದು ಅವುಗಳಿಂದ ಕಂಗೆಡಬೇಕಾದುದು ಬೇಡವೆನ್ನುವುದು 
ಅನುಭವಿಗಳ ಸಲಹೆ. ಸಮಸ್ಯೆ ಯಾವುದೇ ಇರಲಿ, ಯಾವುದೇ ಕ್ಷೇತ್ರದಿರಲಿ ಎಲ್ಲಕ್ಕೂ ಪರಿಹಾರವೊಂದು ಇದ್ದೇ 
ಇರುತ್ತದೆ. ಆ ಪರಿಹಾರದ ಮಾರ್ಗಗಳನ್ನು ಕಂಡುಕೊಂಡು ಆ ದಾರಿಯಲ್ಲಿ ಸಣ್ಣದಾಗಿ ಹೆಜ್ಜೆ ಹಾಕುತ್ತಾ ಪಯಣ 
ಆರಂಭಿಸಬೇಕಷ್ಟೇ. ಮೊದಮೊದಲು ಕಠಿಣವೆನಿಸುವ ಈ ಪಯಣದ ದಿನಗಳು, ವರ್ಷಗಳು ಕಳೆದಂತೆ ಸಲೀಸೆನಿಸಿ 
ದಾರಿ ಸವೆಯುತ್ತಾ ಸವೆಯುತ್ತಾ ಪರಿಹಾರದ ಗಮ್ಮ ಗುರಿಯನ್ನು ಮುಟ್ಟೇ ಬಿಡುತ್ತದೆ. ಹೊರಲಾರದ ಹೊರೆಯಾಗಿ 
ಗೋಚರಿಸಿದ್ದ ಸಮಸ್ಯೆಗಳ ಭಾರ ಮಲ್ಲಿಗೆಯ ದಂಡಿನಂತೆ ಹಗುರಾಗಿಬಿಡುತ್ತದೆ. ಕಾರ್ಗತ್ತಲಿನ ಸಮಸ್ಯೆಗಳಲ್ಲಿ ಕಣ್ಣು 
ತೆರೆಯದಾದಾಗ ಸಣ್ಣ ಬೆಳಕಿನ ಕಿರಣವೊಂದು ಉದಯಿಸಿ ಮುಚ್ಚಿದ್ದ ಕಣ್ಣುಗಳನ್ನು ತೆರೆಸಿ ಮೈಕೊಡವಿ ಬೆಳಕಿನತ್ತ 
ನಡೆಸಿದಂತೆ ಎಲ್ಲವೂ ಸರಿಹೋಗುತ್ತದೆ. ಎಲ್ಲಕ್ಕೂ ಪ್ರಯತ್ನ ಮತ್ತು ಕಾಯುವ ಆಸೀಮ ತಾಳ್ಮೆ ಬೇಕಪ್ಪ. 


ಚನ್ನಪಟ್ಟಣದ ಬೊಂಬೆ ಉದ್ಯಮವೂ ಸದ್ಯ ಅಂತಹುದೇ ತಳಮಳದಲ್ಲಿದೆ. "ತಲ್ಲಣಿಸದಿರು ತಾಳು 
ಮನವೇ" ಎಂದು ಈ ಉದ್ಯಮದ ಅವಲಂಬಿತರನ್ನು ಸಂತೈಸಬೇಕಿದೆ. ಬಿ. ಎಂ. ಶ್ರೀ ಯವರ ಕವಿತೆಯ ಸಾಲುಗಳ 
ಆಶಯದಂತೆ "ಕರುಣಾಳು ಬಾ ಬೆಳಕೆ ಮುಸುಕಿದಾ ಮಭ್ಲಿನಲಿ ಕೈ ಹಿಡಿದು ನಡೆಸೆನ್ನನು' ಎಂಬುದು ಈ 
ಉದ್ಯಮದ ಕುಶಲಕರ್ಮಿಗಳು, ಮಾಲೀಕರು ಮತ್ತು ಮಾರಾಟಗಾರರ ಒಕ್ಕೊರಲ ಆಗ್ರಹವಾಗಿದೆ. 


ಕಷ್ಟ ಕಾಲದಲ್ಲಿ ನೆರವಿನ ನಿರೀಕ್ಷೆ ಸಹಜ. ಬಲಾಡ್ಕರು, ಅನುಕೂಲಸ್ಥರು ಕಷ್ಟದಲ್ಲಿರುವವರ ನೆರವಿಗೆ 
ಬಂದರೆ ಸಮಸ್ಯೆಗಳ ಸುಳಿಯಿಂದ ಹೊರಬರಲು ಸಾಧ್ಯವೆಂಬುದೇನೂ ನಿಜ. ಆದರೆ, ಸಮಸ್ಯೆಗಳ ಪರಿಹಾರಕ್ಕೆ 
ಕೇವಲ ಅನ್ಯರನ್ನಷ್ಟೇ ಅವಲಂಬಿಸುವುದು ತರವಲ್ಲ. ಸ್ತಯಂ ಪ್ರಯತ್ನವೂ ಬೇಕು. ನಮ್ಮ ಆ ಪ್ರಯತ್ನಗಳೇ 
ನಮ್ಮನ್ನು ಕೈಹಿಡಿಯುತ್ತವೆ. ಆ ಪ್ರಯತ್ನಗಳಿಗೆ ಅನ್ಕರು ಕೈಜೋಡಿಸಿದರೆ ಬೆಟ್ಟದಂತಹ ಸಮಸ್ಯೆಗಳು ಮಂಜಿನಂತೆ 
ಕರಗಿ ಎಲ್ಲವೂ ಸುಖಾಂತ್ಕವಾಗುತ್ತದೆ. ಈ ಮಾತು ಎಲ್ಲರಿಗೂ ಅನ್ವಯಿಸುವಂತೆ ಚನ್ನಪಟ್ಟಣದ ಬೊಂಬೆ 
ಉದ್ಯಮದಲ್ಲಿ ತೊಡಗಿರುವವರೆಲ್ಲರಿಗೂ ಅನ್ವಯಿಸದೇ ಇರದು. 


180 


ಒಂದೆಡೆ ಉದ್ಯಮದ ಕುಶಲಕರ್ಮಿಗಳು, ಮಾಲೀಕರು ಮತ್ತು ಮಾರಾಟಗಾರರು ಸಮಸ್ಯೆಗಳ ನಿವಾರಣೆಗೆ 
ತಮ್ಮ ಪರಿಧಿಯಲ್ಲಿ ಸಾಧ್ಯವಾಗುವ ಪರಿಹಾರದ ಮಾರ್ಗಗಳನ್ನು ಕಂಡುಕೊಳ್ಳಬೇಕು. ಮತ್ತೊಂದೆಡೆ ಈ ಉದ್ಯಮದ 
ಪುನಶ್ನೇತನಕ್ಕೆ ಸರಕಾರದ ಆಡಳಿತ ವ್ಯವಸ್ಥೆ ಅನೇಕ ಉಪಕ್ರಮಗಳನ್ನು ಕೈಗೊಳ್ಳಬೇಕು. ಈ ಎರಡು ಬದಿಯಲ್ಲಿ 
ಪ್ರಯತ್ನಗಳು ನಡೆದರೆ ಕಾಲದ ಹೊಡೆತಕ್ಕೆ ಸಿಲುಕಿ ಹೊಳಪು ಕಳೆದುಕೊಂಡಿರುವ ಚನ್ನಪಟ್ಟಣದ ಚಿತ್ತಾಕರ್ಷಕ 
ಬೊಂಬೆಗಳು ಮತ್ತೆ ಗತವೈಭವವನ್ನು ಪಡೆದು ಈ ಮುಂಚಿನಂತೆ ನಳನಳಿಸುವುದು ನಿಶ್ಚಿತ. ಆ ದೆಸೆಯಲ್ಲಿ 
ಆಗಬೇಕಿರುವ ಪ್ರಯತ್ನಗಳತ್ತ ಗಮನಹರಿಸುವುದು ಬಲು ಮುಖ್ಯ ಹಾಗೂ ಅವಶ್ಯಕ. 


ಹೊಸತನದ ಅವಶ್ಯಕತೆ 

ಸಾಂಪದಾಯಿಕ ಬೊಂಬೆಗಳನ್ನು ಪ್ರಧಾನವಾಗಿ ತಯಾರಿಸುತ್ತಿರುವ ಚನ್ನಪಟ್ಟಣದ ಕುಶಲಕರ್ಮಿಗಳು 
ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಮಾಡಿಕೊಂಡರೆ ಉದ್ಯಮಕ್ಕೆ ಅನುಕೂಲವಾಗುವುದು ನಿಶ್ಚಿತ. ಆಧುನಿಕ 
ಕಾಲದಲ್ಲಿ ಗ್ರಾಹಕರ ಅಭಿರುಚಿ, ಅಗತ್ಯಗಳನ್ನು ಮನಗಂಡು ಹೊಸ ಹೊಸ ಮಾದರಿಗಳನ್ನು ತಯಾರಿಸಿದರೆ 
ಗ್ರಾಹಕರ ಮನವನ್ನು ಸುಲಭವಾಗಿ ಗೆಲ್ಲಬಹುದು. ಇದರಿಂದಾಗಿ ಮಾರಾಟದ ಪ್ರಮಾಣ ಹೆಚ್ಚಾಗಿ ಉದ್ಯಮ 
ಚೇತರಿಸಿಕೊಳ್ಳುವುದು ಖಂಡಿತವೆನ್ನುತ್ತಾರೆ ತಜ್ಞ ಉದ್ಯಮಿಗಳು. 


ಏಕಗವಾಕ್ಷಿ ಪದ್ಧತಿ 

ಚನ್ನಪಟ್ಟಣದ ಕರಕುಶಲ ಉದ್ಯಮದಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಪ್ರಮುಖವಾಗಿ ಕಚ್ಚಾವಸ್ತುಗಳ 
ಕೊರತೆ ಎದುರಾಗಿದೆ. ಪ್ರಮುಖ ಕಚ್ಞಾವಸ್ತುಗಳಾದ ಆಲೆಮರ, ಅರಗು, ಬಣ್ಣ ಮತ್ತಿತರ ಸಾಮಗ್ರಿಗಳನ್ನು ಕೊಳ್ಳುವ 
ವ್ಯವಸ್ಥೆಯಲ್ಲಿ ಅನೇಕ ಆಡೆತಡೆಗಳಿವೆ. ಹಾಗಾಗಿ ಅವುಗಳು ಏಕಗವಾಕ್ಷಿ ಪದ್ದತಿಯಡಿಯಲ್ಲಿ ಕುಶಲಕರ್ಮಿಗಳು, 
ಕಾರ್ಲಾನೆಗಳ ಮಾಲೀಕರಿಗೆ ದೊರೆಯುವಂತಾಗಬೇಕು. ಆ ನಿಟ್ಟಿನಲ್ಲಿ ಸರ್ಕಾರವೇ ತ್ವರಿತ ಕ್ರಮ ಕೈಗೊಂಡರೆ 
ಮರದ ಉತ್ಪನ್ನಗಳು ಸಕಾಲದಲ್ಲಿ ತಯಾರಾಗುವುದಲ್ಲದೆ ಯಾವುದೇ ಕೊರತೆ ಎದುರಾಗದು. 


ಆಧುನಿಕ ಸ್ಪರ್ಶ ಅಗತ್ಯ 

ಚನ್ನಪಟ್ಟಣದ ಬೊಂಬೆಗಳು ನೋಡಲು ಜೆಂದವಿರುವುದೇನೋ ನಿಜ. ಅವುಗಳನ್ನು ಇನ್ನಷ್ಟು ನವೀನ 
ರೀತಿಯಲ್ಲಿ ತೋರ್ಗಾಣಿಸುವುದು ಅವಶ್ಯ. ಕುಶಲಕರ್ಮಿಗಳು ತಾವು ತಯಾರಿಸುವ ಉತ್ಪನ್ನಗಳಿಗೆ ಆಧುನಿಕ ಸ್ಪರ್ಶ 
ನೀಡುವ ತುರ್ತು ಅಗತ್ಯವಿದೆ. ಆ ದೆಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನಗಳಾಗಬೇಕಿದೆ. 


181 


ತಾಂತ್ರಿಕ ಸಲಹೆ ಬೇಕು 

ಯಾವುದೇ ಉದ್ಯಮಕ್ಕೆ ತಾಂತ್ರಿಕತೆ ಬಹಳ ಮುಖ್ಯ. ತಾಂತ್ರಿಕ ಜ್ಞಾನ ಹೆಚ್ಚಿದಂತೆಲ್ಲ ಹೊಸ ಹೊಸ 
ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಾಗ ಉದ್ಯಮಗಳು ಹೆಚ್ಚಿನ ಅಭಿವೃದ್ದಿಯನ್ನು ಕಾಣಲು ಸಾಧ್ಯ. ಚನ್ನಪಟ್ಟಣದ 
ಬೊಂಬೆ ಉದ್ಯಮದಲ್ಲಿ ತೊಡಗಿರುವವರಿಗೂ ತಾಂತ್ರಿಕ ಪರಿಣಿತಿಯ ಅತ್ಯಾವಶ್ಯಕವಿದೆ. ಸಮೂಹ ಹಾಗೂ ಅಧಿಕ 
ಉತ್ಪನ್ನಗಳ ಉತ್ಪಾದನೆಗೆ ಹೆಚ್ಚಿನ ತಾಂತ್ರಿಕ ಜ್ಞಾನ ಹಾಗೂ ಸಲಹೆಯು ಬೇಕಿದ್ದು ಸರ್ಕಾರ ಆ ದೆಸೆಯಲ್ಲಿ ಕ್ರಮ 
ಕೈಗೊಳ್ಳಬೇಕು. ತಾಂತ್ರಿಕ ನಿಪುಣರನ್ನು ಕರೆಸಿ ಇಲ್ಲಿನ ಕುಶಲಕರ್ಮಿಗಳು ಮತ್ತು ಮಾಲೀಕರಿಗೆ ಮಾರ್ಗದರ್ಶನ 
ಮಾಡಿಸುವ ವ್ಯವಸ್ಥೆ ಮಾಡಬೇಕಿದೆ. 


ಸ್ಥಳೀಯ ಮಾರುಕಟ್ಟೆ 

ಚನ್ನಪಟ್ಟಣದ ಕರಕುಶಲ ವಸ್ತುಗಳು ಜಗತ್ತಿನ ಗಣ್ಯಾತಿಗಣ್ಯರ ಮನಸೂರೆಗೊಂಡಿರುವುದಲ್ಲದೆ 
ಅಂತಾರಾಷ್ಟೀಯ ಮಟ್ಟದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವುದು ದಿಟ. ಆದರೆ, ಈ ಅಂತಾರಾಷ್ಟೀಯ 
ಮಾರುಕಟ್ಟೆಯನ್ನು ಇಲ್ಲಿನ ಉತ್ತನ್ನಗಳು ತಲುಪುವುದೇ ಕಷ್ಟಕರವೆನಿಸುತ್ತಿದೆ. ರಫ್ತು ನಿಯಮಾವಳಿಗಳು, 
ಮಧ್ಯವರ್ತಿಗಳ ಕಾಟ ಮತ್ತಿತರ ಸಮಸ್ಯೆಗಳು ಬಾಧಿಸುತ್ತಿವೆ. ಹಾಗಾಗಿ ಸ್ಥಳೀಯವಾಗಿಯೇ ಅಂತಾರಾಷ್ಟೀಯ 
ಮಾರುಕಟ್ಟೆ ನಿರ್ಮಾಣವಾದರೆ ಎಲ್ಲರಿಗೂ ಅನುಕೂಲವಾಗುತ್ತದೆ. 


ಪರ್ಯಾಯ ವಿದ್ಧುತ್‌ 

ಯಾವುದೇ ಉತ್ಪನ್ನಗಳ ತಯಾರಿಕೆಯಲ್ಲಿ ವಿದ್ಧುತ್‌ ಪಾತ್ರ ಬಲು ದೊಡ್ಡದು. ವಿದ್ಭುತನ ಸತತ 
ಲಭ್ಯತೆಯ ಮೇಲೆಯೇ ಉತ್ಪಾದನಾ ವ್ಯಾಪ್ತಿ ಅವಲಂಬಿಸಿರುತ್ತದೆ. ಅನಿಯಮಿತ ವಿದ್ಧುತ್‌ ಕಡಿತದಿಂದ 
ಚನ್ನಪಟ್ಟಣದ ಬೊಂಬೆ ಉದ್ಯಮ ತತ್ತರಿಸಿರುವುದರಿಂದ ನಿರಂತರ ವಿದ್ಯುತ್‌ ಪೂರೈಕೆಯ ವ್ಯವಸ್ಥೆ ಆಗಬೇಕು. 
ಅಂತೆಯೇ ಪರ್ಯಾಯ ವಿದ್ಧುತ್‌ ಪೂರೈಕೆಯ ಬಗ್ಗೆಯೂ ಸರ್ಕಾರ ಚಿಂತನೆ ನಡೆಸಿದರೆ ಉದ್ಯಮದ ಪುನಶ್ಲೇತನಕ್ಕೆ 
ಸಹಕಾರಿಯಾಗುತ್ತದೆ. 


ಪ್ರತ್ಯೇಕ ಬ್ಯಾಂಕ್‌ 

ಉದ್ಯಮವೆಂದ ಮೇಲೆ ವ್ಯಾಪಾರ ವಹಿವಾಟು ಸಹಜ. ಬ್ಯಾಂಕ್‌ಗಳ ಜೊತೆ ನಿರಂತರ 
ವ್ಯವಹರಿಸಲೇಬೇಕಾಗುತ್ತದೆ. ಆಧುನಿಕ ಯುಗದಲ್ಲಿ ಒಂದೊಂದು ಕ್ಷೇತ್ರದವರಿಗೂ ಪ್ರತ್ತೇಕ ಬ್ಯಾಂಕ್‌ಗಳಿವೆ. 
ಹೋಟೆಲ್‌ ಕಾರ್ಮಿಕರಿಗೆ ಪ್ರತೇಕ ಸಹಕಾರಿ ಬ್ಯಾಂಕ್‌ ಇವೆ, ಲಾರಿ ಮಾಲೀಕರಿಗೆ ಬ್ಯಾಂಕ್‌ಗಳಿವೆ, ಕಟ್ಟಡ 


ಕಾರ್ಮಿಕರಿಗೂ ಪ್ರತ್ಯೇಕ ಬ್ಯಾಂಕುಗಳಿವೆ. ಆದರೆ, ಚನ್ನಪಟ್ಟಣದ ಕುಶಲಕರ್ಮಿಗಳಿಗೆ ಆ ವ್ಯವಸ್ಥೆ ಇಲ್ಲ. ಹಾಗಾಗಿ 


182 


ಇನ್ನಾದರೂ ಇಲ್ಲಿನ ಕುಶಲಕರ್ಮಿಗಳಿಗಾಗಿಯೆ ಪ್ರತ್ತೇಕ ಬ್ಯಾಂಕ್‌ ವ್ಯವಸ್ಥೆ ಆಗಬೇಕಿದೆ. ಅದು ಹೆಚ್ಚಿನ ಹಾಗೂ 


ಸರಾಗ ಬ್ಯಾಂಕಿಂಗ್‌ ವ್ಯವಹಾರಗಳಿಗೆ ನಾಂದಿ ಹಾಡಲಿದೆ. 


ನೈರ್ಮಲ್ಕದ ಅಗತ್ಯ 

ಮರದ ಬೊಂಬೆ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿರುವ ಚನ್ನಪಟ್ಟಣದ ಕುಶಲಕರ್ಮಿಗಳು ಮರದ 
ಧೂಳು, ಹೊಟ್ಟು ಮುಂತಾದವುಗಳಿಂದ ಹೃದಯ ಸಂಬಂಧಿ ಕಾಯಿಲೆ, ಟಿಬಿ ಮತ್ತಿತರ ಕಾಯಿಲೆಗಳಿಂದ 
ಬಳಲುತ್ತಿದ್ದಾರೆ. ಈ ಸಮಸ್ಯೆ ಇಂದು ನೆನ್ನೆಯದ್ದಾಗಿರದೆ ಅನುಗಾಲವೂ ಕಾಡುತ್ತಲಿದೆ. ಧೂಳಿಲ್ಲದ ಶುದ್ಧೀಕರಣದ 
ಯಂತ್ರಗಳೇ ಈ ಸಮಸ್ಯೆಗಳಿಗೆ ಪರಿಹಾರ. ಹಾಗಾಗಿ ಸರ್ಕಾರ ಅಂತಹ ಯಂತ್ರಗಳನ್ನು ಸಾಮೂಹಿಕವಾಗಿ ಕಡಿಮೆ 
ದರದಲ್ಲಿ ಇಲ್ಲಿನ ಕುಶಲಕರ್ಮಿಗಳಿಗೆ ಒದಗಿಸಿದರೆ ನೈರ್ಮಲ್ಯದ ವಾತಾವರಣದಲ್ಲಿ ಕೆಲಸ ಮಾಡಲು 
ಅನುಕೂಲವಾಗುವುದರ ಜೊತೆಗೆ ಅನಾರೋಗ್ಯದ ಸಮಸ್ಥೆಗಳಿಗೆ ಮುಕ್ತಿ ದೊರಕಿಸಿಕೊಟ್ಟಂತಾಗುತ್ತದೆ. 


ಉಚಿತ ವೈದ್ಯಕೀಯ ಚಿಕಿತ್ಸೆ 

ಬೊಂಬೆ ಉತ್ಸನ್ನಗಳ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು ಮತ್ತು ಕುಶಲಕರ್ಮಿಗಳಿಗೆ ವಿವಿಧ 
ಕಾಯಿಲೆಗಳಿಂದ ಬಳಲಿದಾಗ ಅವರಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆಯ ಅಗತ್ಯವಿದೆ. ಆ ದೆಸೆಯಲ್ಲಿ ಸರ್ಕಾರ ಉಚಿತ 
ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಚಿಕಿತ್ಸೆಯ ವ್ಯವಸ್ಥೆ ಮಾಡಬೇಕು 


ಪ್ರತ್ಛೇಕ ಆರೋಗ್ಯ ವಿಮೆ 

ಕುಶಲಕರ್ಮಿಗಳಿಗೆ ಪ್ರತೇಕ ಆರೋಗ್ಯ ವಿಮೆಯನ್ನು ಒದಗಿಸಬೇಕು. ಈ ವಿಮೆಯು 
ಕುಶಲಕರ್ಮಿಗಳಿಗಷ್ಟೇ ಅಲ್ಲದೆ, ಅವರ ಅವಲಂಬಿತರಿಗೂ ಅನ್ವಯವಾಗುವಂತೆ ನಿಯಾಮಾವಳಿಗಳನ್ನು 
ರೂಪಿಸಬೇಕು. ಕುಶಲಕರ್ಮಿಗಳು ಆರೋಗ್ಯವಂತ ಸ್ಥಿತಿಯಲ್ಲಿದ್ದರೆ ಉತ್ಪಾದನೆಯ ಗುಣಮಟ್ಟ ಹಾಗೂ ಸಾಂದ್ರತೆ 
ಎರಡೂ ಹೆಚ್ಚುವುದರಿಂದ ಸಹಜವಾಗಿಯೆ ಉದ್ಯಮದ ಬೆಳವಣಿಗೆಯೂ ಚೇತರಿಕೆಯನ್ನು ಕಾಣುತ್ತದೆ. 


ಸಾಮಾಜಿಕ ಭದ್ರತೆ 

ಚನ್ನಪಟ್ಟಣದ ಬೊಂಬೆಗಳ ಉದ್ಯಮದಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಸಾಮಾಜಿಕ 
ಭದತೆಯಿಲ್ಲದಿರುವುದು ನೋವಿನ ಸಂಗತಿಯಾಗಿದೆ. ಈ ಉದ್ಯಮ ನಿರತ ಕಾರ್ಮಿಕ ವರ್ಗದ ಕುಟುಂಬಗಳಿಗೆ 
ಸರ್ಕಾರ ಕೂಡಲೇ ಸಾಮಾಜಿಕ ಭದ್ರತೆ ಒದಗಿಸಬೇಕು. ಉತ್ಪನ್ನಗಳನ್ನು ತಯಾರಿಸಲು ಅನುಸರಿಸಬೇಕಾದ ರಕ್ಷಣಾ 
ಮಗಳ ಬಗ್ಗೆ ಸೂಕ್ತ ಮನವರಿಕೆ ಮಾಡಿಕೊಡಬೇಕು. 


183 


ಉಚಿತ ಶಿಕ್ಷಣ 

ಬೊಂಬೆ ಉತ್ಪನ್ನಗಳ ತಯಾರಿಕೆಯಲ್ಲಿ ತೊಡಗಿರುವ ಕುಶಲಕರ್ಮಿಗಳ ಆದಾಯ ಅಷ್ಟೇನೂ 
ತೃಪ್ತಿದಾಯಕವಾಗಿಲ್ಲ. ಸೀಮಿತ ಆದಾಯದಲ್ಲಿ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಡಿಸುವುದು ಕುಶಲಕರ್ಮಿಗಳು ಮತ್ತು 
ಕಾರ್ಮಿಕರಿಗೆ ಕಷ್ಟವಾಗಿದೆ. ಹಾಗಾಗಿ ಸರ್ಕಾರ ಈ ಉದ್ಯಮದ ದುಡಿಯುವ ವರ್ಗದ ಕುಟುಂಬಗಳ ಮಕ್ಕಳಿಗೆ 
ಉಚಿತ ಶಿಕ್ಷಣವನ್ನು ನೀಡಬೇಕು. ಉನ್ನತ ಶಿಕ್ಷಣದಲ್ಲಿ ಪುತ್ರಕ ಪಾತಿನಿದ್ಯ ಅಥವಾ ಕೃಪಾಂಕವನ್ನು 
ನೀಡುವಂತಾಗಬೇಕು. 


ಕಡಿಮೆ ಬಡ್ಡಿ ದರದಲ್ಲಿ ಸಾಲ 

ಯಾವುದೇ ಉದ್ಯಮದಲ್ಲಿ ನಷ್ಟ ಸಾಲ ಎಲ್ಲವೂ ಮಾಮೂಲು. ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ 
ತೊಡಗಿರುವವರಲ್ಲಿ ಕುಶಲಕರ್ಮಿಗಳಿಗೆ ಬಂಡವಾಳದ ಕೊರತೆ, ಮಾಲೀಕರಿಗೆ ಹಣಕಾಸಿನ ಸ್ಥಿತಿಯನ್ನು 
ನಿಭಾಯಿಸುವಲ್ಲಿ ತೊಂದರೆ, ಕಾರ್ಮಿಕ ವರ್ಗಕ್ಕೆ ಬದುಕಿನ ಅಗತ್ಯಗಳ ಪೂರೈಸುವಲ್ಲಿ ಆಗಾಗ ಕಾಡುವ ಆರ್ಥಿಕ 
ಸಮಸ್ಯೆ ಸಾಮಾನ್ಯ. ಈ ತ್ರಿವಳಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸದಿದ್ದರೆ ಉದ್ಯಮದ ಉಳಿವಿಗೇ ತೊಂದರೆ. 


ಲಾಭತರದ, ಬದುಕನ್ನು ಸಂಪನ್ನಮಾಡದ, ಕಷ್ಟಕಾರ್ಪಣ್ಯಗಳಿಗೆ ಸ್ಪಂದಿಸದ ಯಾವ ಕ್ಷೇತ್ರದಲ್ಲೂ ಯಾರೂ ಕೂಡ 
ತೊಡಗಿಕೊಳ್ಳಲು ಬಯಸುವುದಿಲ್ಲ. 


ಹಾಗಾಗಿ ಕುಶಲಕರ್ಮಿಗಳು, ಮಾಲೀಕರು ಮತ್ತು ಕಾರ್ಮಿಕ ವರ್ಗಗಳ ಆರ್ಥಿಕ ಸಮಸ್ಯೆ ನಿವಾರಣೆಗೆ 
ಸೂಕ್ತ ಸಾಲ ನೀಡುವ ವ್ಯವಸ್ಥೆ ಆಗಬೇಕು. ಸದ್ಯ ಸಾಲ ನೀಡುವಿಕೆ ಜಾರಿಯಲ್ಲಿದೆಯಾದರೂ ಬ್ಯಾಂಕ್‌ಗಳಲ್ಲಿನ 
ಸಾಲದ ಮೇಲಿನ ಬಡ್ಡಿದರ ಹೆಚ್ಚಿರುವುದರಿಂದ ತುಂಬಾ ತೊಂದರೆಯಾಗುತ್ತಿದೆ. ಸರ್ಕಾರ ಈ ದುಡಿಯುವ ವಗ್‌ಕ್ಕೆ 
ರೈತರು, ಮೀನುಗಾರರು, ನೇಕಾರರಿಗೆ ನೀಡುವಂತೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸೌಲಭ್ಯವನ್ನು ಒದಗಿಸಬೇಕು. 
ವೈಯಕ್ತಿಕ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾದರೆ ಉದ್ಯಮದಲ್ಲಿ ತೊಡಗಿಸಿಕೊಳ್ಳುವಿಕೆಯ ಪ್ರಮಾಣ ಹೆಚ್ಚುವುದು 
ಸಹಜ. ಅಂತೆಯೇ ಈ ಉದ್ಯಮವನ್ನು ತೊರೆಯುವವರ ಸಂಖ್ಯೆಯೂ ಕಡಿಮೆಯಾಗುತ್ತದೆ. ಈ ಎರಡೂ 
ಅಂಶಗಳು ಬೊಂಬೆ ಉದ್ಯಮದ ಪುನಶ್ಲೇತನಕ್ಕಿರುವ ಉತ್ತಮ ದಾರಿಗಳೇ ಆಗಿವೆ. 


ವೈಜ್ಞಾನಿಕ ಬೆಲೆ 

ಚನ್ನಪಟ್ಟಣದ ಬೊಂಬೆಗಳ ಉದ್ಯಮ ಉತ್ಪಾದಿಸುವ ಮರದ ಉತ್ತನ್ನಗಳಿಗೆ ಸಾಕಷ್ಟು ಬೇಡಿಕೆಯೇನೋ 
ಇದೆ. ಉತ್ಪಾದನೆಯ ಸಾಂದ್ರತೆ-ಸಾಮರ್ಥವೂ ಇದೆ. ಆದರೆ, ಮಧ್ಯವರ್ತಿಗಳ ವಿಪರೀತ ಹಾವಳಿಯಿಂದ 
ಕುಶಲಕರ್ಮಿಗಳು ಮತ್ತು ಮಾಲೀಕರ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲವಾಗಲಿ, ಬೆಲೆಯಾಗಲಿ ಸಿಗುತ್ತಿಲ್ಲ. ಹಾಗಾಗಿ 


184 


ಸರ್ಕಾರ ಈ ಮಧ್ಯವರ್ತಿಗಳ ಹಾವಳಿಗೆ ತಡೆ ನೀಡಲೇಬೇಕು. ಈ ಉದ್ಯಮವು ಉತ್ಪಾದಿಸುವ ಎಲ್ಲಾ ಉತ್ಪನ್ನಗಳ 
ಸಮಿಕ್ಷೆ ನಡೆಸಿ ವೈಜ್ಞಾನಿಕವಾಗಿ ಪ್ರತಿ ಉತ್ಪನ್ನಗಳಿಗೆ ಇಂತಿಷ್ಟು ಬೆಲೆಯನ್ನು ನಿಗದಿಪಡಿಸಬೇಕು. 
ಮಧ್ಯವರ್ತಿಗಳಾಗಲಿ, ಮಾರಾಟಗಾರರಾಗಲಿ ಆ ಬೆಲೆಗಿಂತ ಕಡಿಮೆಗೆ ಖರೀದಿ ಮಾಡಿದರೆ ಅದನ್ನು 
ಕಾನೂನುಬಾಹಿರ ಕೃತ್ಯವೆಂದು ಪರಿಗಣಿಸಿ ಅಂತಹವರನ್ನು ಕಾನೂನಿನ ಚೌಕಟ್ಟಿನಡಿ ಶಿಕ್ಷಿಸುವ ವ್ಯವಸ್ಥೆ ಆಗಬೇಕು. 


ತರಬೇತಿ ಕೇಂದ್ರ 

ವಿಶ್ವದಲ್ಲೇ ಹೆಸರು ಮಾಡಿ ಭಾರತದ ಪಾರಂಪರಿಕ ಕಲೆಗಾರಿಕೆಯ ಹಿರಿಮೆಯನ್ನು ಹೆಚ್ಚಿಸಿರುವ 
ಚನ್ನಪಟ್ಟಣದ ಕರಕುಶಲಗಾರಿಕೆ ಉದ್ಯಮದಲ್ಲಿನ ಪರಿಣಿತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದ್ದು 
ಕುಶಲಕರ್ಮಿಗಳ ಕೊರತೆ ಎದ್ದುಕಾಣುತ್ತಿದೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಮುಂಬರುವ ದಶಕಗಳಲ್ಲಿ ಈ 
ಕುಶಲಗಾರಿಕೆ ಕೇವಲ ಕಾಗದದ ಮೇಲಿನ ಬರಹವಾಗಷ್ಟೇ ಉಳಿದರೂ ಆಶ್ಚರ್ಯ ಪಡಬೇಕಿಲ್ಲ. ಕುಶಲಕರ್ಮಿಗಳ 


ಪರಂಪರೆ ಉಳಿದರಷ್ಟೇ ಈ ಕಲಾಪರಂಪರೆಯು ಉಳಿಯಲು ಸಾಧ್ಯ. 


ಲಾಭ ಮತ್ತು ಅನುಕೂಲದತ್ವ ಮುಖಮಾಡಿ ಹೊರಟಿರುವ ಯುವಜನತೆಯನ್ನು ಈ ಕುಶಲಗಾರಿಕೆಯತ್ವ 
ಸೆಳೆಯುವ ಅವಶ್ಯಕತೆಯಿದೆ. ಆ ದೆಸೆಯಲ್ಲಿ ಸರ್ಕಾರ ಹೆಚ್ಚಿನ ಕೈಗಾರಿಕಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸಿ 
ಶಿಕ್ಷಣಾರ್ಥಿಗಳಿಗೆ ಉತ್ತಮ ಮೊತ್ತದ ಶಿಷ್ಠವೇತನ ನೀಡಬೇಕು. ತರುಣರು ಕುಶಲಕರ್ಮಿಗಳಾಗಿ ಪರಿವರ್ತಿತವಾಗಲು 
ಅಗತ್ಯವಾದ ಎಲ್ಲಾ ಸೂಕ್ತ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು. 


ಹೆಚ್ಚಿನ ಅವಕಾಶ 

ಸರ್ಕಾರ ಏರ್ಪಡಿಸುವ ಕರಕುಶಲ ಮೇಳಗಳು, ಲಾಲ್‌ಬಾಗ್‌ ಫಲಪುಷ್ಪಪ್ರದರ್ಶನ ಹಾಗೂ ದಸರಾ ವಸ್ಸು 
ಪ್ರದರ್ಶನಗಳಲ್ಲಿ ಕೆಲವೇ ಕೆಲವು ಕುಶಲಕರ್ಮಿಗಳಿಗೆ ಅವಕಾಶ ದೊರೆಯುತ್ತಿದೆ. ದೊಡ್ಡ ಸಂಖ್ಯೆಯ 
ಕುಶಲಕರ್ಮಿಗಳು ಅವಕಾಶದಿಂದ. ತಮ್ಮ ಉತ್ಸನ್ನಗಳ ಉತ್ತಮ ಮಾರಾಟದಿಂದ ವಂಚಿತರಾಗುತ್ತಿದ್ದಾರೆ. ಇದು 
ಉದ್ಯಮದ ಬಗೆಗಿನ ಉತ್ಸಾಹ ಕಡಿಮೆಗೊಳ್ಳಲು ಕಾರಣವಾಗಿದೆ. ಹಾಗಾಗಿ ಸರ್ಕಾರ ಇಂತಹ ಹೆಚ್ಚು ಹೆಚ್ಚು 
ಪದರ್ಶನಗಳನ್ನು ಆಯೋಜಿಸಿ ಹೆಚ್ಚಿನ ಕುಶಲಕರ್ಮಿಗಳಿಗೆ ಅವಕಾಶಗಳನ್ನು ಒದಗಿಸಬೇಕು. 


ಈ ವಸ್ತುಪುದರ್ಶನಗಳಲ್ಲಿ ಪಾಲ್ಗೊಳ್ಳುವ ಕುಶಲಕರ್ಮಿಗಳಿಗೆ ಹೆಚ್ಚನ ಸಂಭಾವನೆ ನೀಡಬೇಕು. 
ಪ್ರವಾಸೋದ್ಯಮ ಇಲಾಖೆಯು ಗುರುತಿಸಿದ ಸ್ಥಳಗಳಲ್ಲಿ ಚನ್ನಪಟ್ಟಣದ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು 


ಮಾರಾಟಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಅದನ್ನು ಹೆಚ್ಚು ಪಚುರಪಡಿಸಬೇಕು. ಆಗ ವ್ಯಾಪಾರ ವಹಿವಾಟು ಹೆಚ್ಚಾಗಿ 


185 


ಕುಶಲಕರ್ಮಿಗಳು ಮತ್ತು ಮಾಲೀಕರ ಉತ್ಸಾಹ ಇಮ್ಮಡಿಗೊಳ್ಳುತ್ತದೆ. ಉದ್ಯಮದಲ್ಲಿನ ಪಾಲ್ಗೊಳ್ಳುವಿಕೆಯೂ 
ಹೆಚ್ಚುತ್ತದೆ. 


ರಫ್ಲಿಗೆ ಉತ್ತೇಜನ 

ವಿದೇಶಗಳಲ್ಲಿ ಚನ್ನಪಟ್ನಣದ ಬೊಂಬೆಗಳು, ಗೃಹೋಪಯೋಗಿ ಹಾಗೂ ಅಲಂಕಾರಿಕ ವಸ್ತುಗಳಿಗೆ 
ವಿಪರೀತ ಬೇಡಿಕೆಯಿರುವುದು ಈಗಾಗಲೇ ಸಾಬೀತಾಗಿರುವ ಅಂಶ. ಇಲ್ಲಿನ ಅನೇಕಾನೇಕ ವಸ್ತುಗಳು 
ಹೊರದೇಶಗಳಿಗೆ ರಫ್ತಾಗುತ್ತಿವೆ. ರಫ್ತಿನ ನಿಯಮಾವಳಿಗಳು ಕೊಂಚ ಬಿಗಿಯಿರುವುದರಿಂದ ಹಾಗೂ ರಪ್ತಿನ ತೆರಿಗೆ 
ಪಮಾಣ ಹೆಚ್ಚಿರುವುದರಿಂದ ಕುಶಲಕರ್ಮಿಗಳು ಮತ್ತು ಮಾಲೀಕರಿಗೆ ತುಂಬಾ ಲಾಭ ದೊರೆಯುತ್ತಿಲ್ಲ. ಹಾಗಾಗಿ 
ರಫ್ತಿನ ಕೆಲ ಬಿಗಿಕ್ರಮಗಳನ್ನು ಸರ್ಕಾರ ಸಡಿಲಗೊಳಿಸಿ ಚನ್ನಪಟ್ಟಣದ ಉತ್ಪನ್ನಗಳ ರಪ್ಲಿಗೆ ಹೆಚ್ಚಿನ ಉತ್ತೇಜನ 
ನೀಡಬೇಕು. ಸ್ಥಳೀಯ ಉತ್ಪನ್ನಗಳು ಹೆಚ್ಚು ಹೆಚ್ಚು ರಫ್ತಾದರೆ, ಲಾಭದ ಅಂಶ ಹೆಚ್ಚಾದರೆ ಸಹಜವಾಗಿಯೇ 
ಉದ್ಯಮದ ಅವಲಂಬಿತರ ಉತ್ಸಾಹ ಹೆಚ್ಚುವುದರ ಜೊತೆಗೆ ಅವಲಂಬಿತರ ಸಂಖ್ಯೆಯೂ ವೃದ್ಧಿಸಲಿದೆ. 


ಚೀನಾ ಉತ್ಪನ್ನಗಳಿಗೆ ತಡೆ 

ಚನ್ನಪಟ್ಟಣದ ಬೊಂಬೆ ಉದ್ಯಮದ ಜಂಘಾಬಲವನ್ನು ಅಲುಗಾಡಿಸಿರುವುದು ಚೀನಾದ ಅಗ್ಗದ ದರದ 
ಪ್ಲಾಸ್ಟಿಕ್‌ ಬೊಂಬೆಗಳು. ಈ ದಾಳಿಯನ್ನು ತಡೆಯುವುದು ತುರ್ತು ಅಗತ್ಕಗಳಲ್ಲಿ ಒಂದು. ಕೇಂದ್ರ ಸರ್ಕಾರ 
ದೇಶೀಯ ಪಾರಂಪರಿಕ ಕಲೆಯನ್ನು ಉಳಿಸುವ ನಿಟ್ಟಿನಲ್ಲಿ ಭಾರತದಲ್ಲಿ ಚೀನಾ ಬೊಂಬೆಗಳ ಮಾರಾಟಕ್ಕೆ ನೀಡಿರುವ 
ಅನುಮತಿಯನ್ನು ಹಿಂಪಡೆಯಬೇಕು. ಚೀನಾದ ಬೊಂಬೆಗಳು ಭಾರತೀಯ ಮಾರುಕಟ್ಟೆಯನ್ನು ಪ್ರವೇಶಿಸದಂತೆ 
ತಡೆದರೆ ಸ್ಥಳೀಯ ಮಾರುಕಟ್ಟೆಯಲ್ಲಿ ಚನ್ನಪಟ್ಟಣದ ಕರಕುಶಲ ಉತ್ಪನ್ನಗಳ ಮಾರಾಟ ನೂರ್ಮಡಿಗೊಳ್ಳಲಿದ್ದು 
ಉದ್ಯಮ ದಿಢೀರ್‌ ಚೇತರಿಕೆ ಕಂಡು ಈ ಮುಂಚಿನಂತೆ ಸಂಪನ್ನ ಸ್ಥಿತಿಯನ್ನು ತಲುಪಲಿದೆ. 


ಸಂಶೋಧನಾ ಕೇಂದ 

ಮರದ ಬೊಂಬೆಗಳ ತಯಾರಿಕೆಗೆ ಸಂಬಂಧಿಸಿದಂತೆ ವಿಶೇಷ ಸಂಶೋಧನೆಗಳ ಅವಶ್ಯಕತೆ ಇದ್ದು ಈ 
ಸಂಬಂಧ ಕೇಂದ್ರ ಸರ್ಕಾರ ಚನ್ನಪಟ್ಟಣದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಬೇಕು. ಇಲ್ಲಿನ 
ಉದ್ದಿಮೆದಾರರು ಆ ಕೇಂದ್ರದ ಉಪಯೋಗ ಪಡೆಯಬೇಕು. 


186 


ಡಿಹೋ ತೆರೆಯಲಿ 

ಚನ್ನಪಟ್ಟಣದ ಬೊಂಬೆ ಉದ್ಯಮ ಎದುರಿಸುತ್ತಿರುವ ಸಮಸ್ಥೆಗಳಲ್ಲಿ ಕಚ್ಚಾವಸ್ತುಗಳಿಗಾಗಿ ಅಲೆಯುವುದು 
ಒಂದು. ಇದರಿಂದಾಗಿ ಕುಶಲಕರ್ಮಿ ಹಾಗೂ ಕಾರ್ಬಾನೆಗಳ ಮಾಲೀಕರ ಶ್ರಮ ಹೆಚ್ಚಾಗುವುದಲ್ಲದೆ, ಸಮಯವೂ 
ಸಾಕಷ್ಟು ವ್ಯಯವಾಗುತ್ತದೆ. ಹಾಗಾಗಿ ಸರ್ಕಾರ ಈ ಉದ್ಯಮದಲ್ಲಿ ಬಳಕೆಯಾಗುವ ಎಲ್ಲಾ ಕಚ್ಞಾವಸ್ತುಗಳು ಒಂದೇ 
ಕಡೆ ಸಿಗುವಂತಾಗಲು ಚನ್ನಪಟ್ಟಣದಲ್ಲಿಯೇ ಈ ಸಾಮಗ್ರಿಗಳ ಡಿಪೋ ತೆರೆಯಬೇಕೆಂಬುದು ಇಲ್ಲಿನ 
ಕುಶಲಕರ್ಮಿಗಳ ಬಹುವರ್ಷಗಳ ಬೇಡಿಕೆ. ಸರ್ಕಾರ ಈಗಲಾದರೂ ಈ ಬೇಡಿಕೆಗೆ ಸ್ಪಂದಿಸಿ ತಕ್ಷಣ ತ್ವರಿತ ಕ್ರಮ 
ಕೈಗೊಂಡರೆ ಈ ಉದ್ದಿಮೆದಾರರಿಗೆ ಅನುಕೂಲವಾಗಿ ಉದ್ಯಮದ ಚೇತರಿಕೆಗೂ ಅವಕಾಶವಾಗಲಿದೆ. 


ಮನ್ನಣೆ ಅವಶ್ಯ 

ಯಾವುದೇ ಪ್ರತಿಭೆಗೆ ಮನ್ನಣೆ ದೊರೆತಾಗ ಅದು ಮತ್ತಷ್ಟು ಪಜ್ತಲಿಸುತ್ತದೆ. ಹೊಳವಪಿನಂತೆ 
ಕಂಗೊಳಿಸುತ್ತದೆ. ಕಲಾವಿದರಿಗೆ ಚಪ್ಪಾಳ-ಮನ್ನಣೆಗಳೇ ಪರಮ ಸಂತೋಷದ ಸಂಗತಿ. ವಿಶ್ವವೇ 
ತಲೆದೊಗುವಂತಹ ಕಲೆಗಾರಿಕೆಯ ಕೌಶಲ್ಯ ಮೆರೆದಿರುವ ಚನ್ನಪಟ್ಟಣದ ಕುಶಲಕರ್ಮಿಗಳ ಪ್ರತಿಭೆಯನ್ನು 
ಗುರುತಿಸುವ ಕೆಲಸವಾಗಬೇಕು. 


ಪ್ರಗತಿಪರ ರೈತರಿಗೆ ಕೃಷಿ ಪಂಡಿತ ಮತ್ತಿತರ ಪ್ರಶಸ್ತಿ ಗೌರವಗಳನ್ನು ನೀಡುವಂತೆ ಪ್ರತಿಭಾವಂತ 
ಕುಶಲಕರ್ಮಿಗಳಿಗೆ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ನೀಡಿ ಗೌರವ ಸನ್ನಾನ ಮಾಡಬೇಕು. ಆಗ ಕುಶಲಕರ್ಮಿಗಳು 
ಸಾರ್ಥಕತೆಯ ಭಾವದಲ್ಲಿ ಮಿಂದೇಳುವುದರ ಜೊತೆಗೆ ಹೆಚ್ಚಿನ ಉತ್ಸಾಹದಲ್ಲಿ ಅವರೂ, ಅವರಂತಾಗಲು ಮುಂದಿನ 
ಪೀಳಿಗೆ ಈ ಉದ್ಯಮದಲ್ಲಿ ತೊಡಗಿಕೊಳ್ಳಲು ಅನುಕೂಲವಾಗುತ್ತದೆ. 


ಕಲಾಕೃತಿಗಳ ಪ್ರದರ್ಶನ 

ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ತಯಾರಾಗುವ ಶ್ರೇಷ್ಠ ಕಲಾಕೃತಿಗಳ ಪ್ರದರ್ಶನಕ್ಕೆ ಸರ್ಕಾರ ವ್ಯವಸ್ಥೆ 
ಮಾಡಬೇಕು. ಪ್ರತಿ ವರ್ಷ ತಪುದೇ ಈ ಉದ್ಯಮದಲ್ಲಿ ತಯಾರಾಗುವ ಎಲ್ಲಾ ಉತ್ಪನ್ನಗಳನ್ನು ಪ್ರದರ್ಶನ ಮಾಡಿ 
ಗಣ್ಯರು, ಜನಸಾಮಾನ್ಯರಿಗೆ ಅವುಗಳ ಪೂರ್ಣ ಪರಿಚಯ ಮಾಡಿಸಿಕೊಡಬೇಕು. ಆಗ ಈ ಕಲೆಯ ವ್ಯಾಪ್ತಿ ಮತ್ತಷ್ಟು 
ಹೆಚ್ಚಲು ಸಹಾಯಕವಾಗುತ್ತದೆ. 


187 


ಕಾರ್ಯಾಗಾರದ ಅಗತ್ಯ 

ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ತೊಡಗಿರುವ ಕುಶಲಕರ್ಮಿಗಳ ಶೈಕ್ಷಣಿಕ ಮಟ್ಟ ಅಷ್ಟೇನೂ 
ಹೆಚ್ಚಿನದಲ್ಲ. ಅನಕ್ಷರಸ್ಥರು, ಸ್ವಲ್ಪ ಅಕ್ಷರಾಭ್ಯಾಸ ಮಾಡಿದವರು, ಪೌಡಢಶಿಕ್ಷಣ ಮುಗಿಸಿದವರೇ ಹೆಚ್ಚು ಈ 
ಕುಶಲಕರ್ಮಿಗಳಿಗೆ ಆಧುನಿಕ ತಂತ್ರಜ್ಞಾನಗಳ ಮಾಹಿತಿ-ಅರಿವು ಎರಡೂ ಇಲ್ಲ. ಹಾಗಾಗಿ ಹಳೆಕಾಲದ 
ಮಾದರಿಯಲ್ಲೇ ಕಲಾಕೃತಿಗಳ ರಚನೆಯಲ್ಲಿ ತೊಡಗಿದ್ದಾರೆ. 


ಸರ್ಕಾರ ಇಂತಹ ಕುಶಲಕರ್ಮಿಗಳಿಗಾಗಿಯೆ ಪ್ರತಿ ವರ್ಷ ಒಂದೆರಡು ಬಾರಿ ಕಾರ್ಯಗಾರಗಳನ್ನು 
ಹಮ್ಮಿಕೊಳ್ಳಬೇಕು. ಕರಕುಶಲ ಉತ್ಪನ್ನಗಳ ತಯಾರಿಕೆಯಲ್ಲಿ ವಿಶೇಷ ಪರಿಣಿತಿ ಪಡೆದಿರುವ ದೇಶದ ವಿವಿಧ 
ಭಾಗದಲ್ಲಿರುವ ನುರಿತ ಕುಶಲಕರ್ಮಿಗಳನ್ನು ಕರೆಯಿಸಿ ಅವರಿಂದ ಸ್ಥಳೀಯ ಕರಕುಶಲ ಕರ್ಮಿಗಳಿಗೆ 
ಮಾರ್ಗದರ್ಶನ ಮಾಡಿಸಬೇಕು. ಆ ಭಾಗದಲ್ಲಿನ ಕರಕುಶಲ ಉತ್ಪನ್ನಗಳ ತಯಾರಿಕೆಯ ಪಾತ್ಯಕ್ಷಿಕೆಯನ್ನು 


ಏರ್ಪಡಿಸಬೇಕು. 


ಆಧುನಿಕ ತಂತ್ರಜ್ಞಾನಗಳ ಆವಿಷ್ಠಾರ ಮತ್ತು ಬೆಳವಣಿಗೆಯ ಬಗ್ಗೆ ಜ್ಞಾನವುಳ್ಳ ಸಂಪನ್ಮೂಲ ವ್ಯಕ್ತಿಗಳನ್ನು 
ಕರೆಸಿ ಅವರಿಂದ ಸ್ಥಳೀಯ ಕುಶಲಕರ್ಮಿಗಳಿಗೆ ಬದಲಾಗುತ್ತಿರುವ ತಂತ್ರಜ್ಞಾನ ಮತ್ತು ಆ ತಂತ್ರಜ್ಞಾನದ 
ಅಳವಡಿಕೆಯ ಅವಶ್ಯಕತೆಯ ಬಗ್ಗೆ ಉಪನ್ಯಾಸ ಮಾಡಿಸಬೇಕು. ಆ ಮೂಲಕ ಚನ್ನಪಟ್ಟಣ ತಾಲ್ಲೂಕಿನ 
ಕುಶಲಕರ್ಮಿಗಳು ತಂತ್ರಜ್ಞಾನ ಮತ್ತು ಕಲೆಯ ಹೊಸ ರೂಪಾಂತರಗಳನ್ನು ಅರಿತುಕೊಂಡು ಅದನ್ನು ತಮ್ಮ 
ಉತ್ಪನ್ನಗಳ ತಯಾರಿಕೆಯಲ್ಲಿ ಅಳವಡಿಸಿಕೊಳ್ಳಲು ನೆರವಾಗುತ್ತದೆ. 


ಕಂಪ್ಯೂಟರ್‌ ತಂತ್ರಜ್ಞಾನದಿಂದ ಕಲ್ಲಿತ ಉತ್ಪನ್ನಗಳ ಮಾದರಿಗಳನ್ನು ತಯಾರಿಸಿಕೊಡುವಂತಾಗಬೇಕು. ಆ 
ಪಯತ್ನದಲ್ಲಿ ಇಲ್ಲಿನ ಕುಶಲಕರ್ಮಿಗಳು ಸಫಲರಾದರೆ ಹೊಸ ಮಾದರಿಯ ಉತ್ಪನ್ನಗಳು ಹಾಗೂ ಹೊಸ 
ಕಳೆಯೊಂದಿಗೆ ಹಳೆಯ ಉತ್ತನ್ನಗಳು ಮಾರುಕಟ್ಟೆಯಲ್ಲಿ ಗ್ರಾಹಕರ ಮನಗೆದ್ದು ವ್ಯಾಪಾರದ ವಹಿವಾಟು 
ಹೆಚ್ಚಿಸಿಕೊಳ್ಳುವುದು ಖಚಿತ. ಅದು ಉದ್ಯಮದ ಚೇತರಿಕೆಗೆ ಸಹಜವಾಗಿಯೇ ಪೂರಕ. 


ಗುಣಮಟ್ಟದತ್ತ ಗಮನ 
ಆಧುನಿಕ ಕಾಲದಲ್ಲಿ ವಸ್ತುಗಳು ಯಾವುದೇ ಇರಲಿ ಗುಣಮಟ್ಟಕ್ಷೇ ಪಥಮಾದ್ಯತೆ. ಗುಣಮಟ್ಟವಿಲ್ಲದ 
ಯಾವ ವಸ್ತುಗಳನ್ನು ಖರೀದಿಸಲು ನವಯುಗದ ಗ್ರಾಹಕರು ಬಯಸುವುದಿಲ್ಲ. ಹಾಗೊಂದು ವೇಳೆ 


188 


ಖರೀದಿಸಿದರೂ ಅದರ ಪ್ರಮಾಣ ಕಡಿಮೆಯೇ. ಈ ಸತ್ಯವನ್ನು ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ 
ತೊಡಗಿರುವವರು ಅರಿಯಬೇಕಾಗಿದೆ. 


ಆಧುನಿಕತೆಯ ಗಾಳಿ ಬೀಸಿದಂತೆಲ್ಲಾ ಚೀನಾದ ಪ್ಲಾಸ್ಸಿಕ್‌ ಬೊಂಬೆಗಳ ಅಬ್ದರದಿಂದ ಬೇಸತ್ತು ಬಳಲಿರುವ 
ಇಲ್ಲಿನ ಕುಶಲಕರ್ಮಿಗಳಲ್ಲಿ ಕೆಲವರು ಬೊಂಬೆಗಳಿಗೆ ರಾಸಾಯನಿಕ ಬಣ್ಣಗಳನ್ನು ಬಳಸುತ್ತಿರುವುದು ಕಂಡುಬಂದಿದೆ. 
ನೈಸರ್ಗಿಕ ಬಣ್ಣ ಬಳಕೆಯಿಂದಲೇ ಗ್ರಾಹಕರ ಮನಗೆದ್ದಿದ್ದ ಚೀನಾ ಬೊಂಬೆಗಳಿಗೆ ಸೆಡ್ಡುಹೊಡೆಯುತ್ತಿದ್ದ ಚನ್ನಪಟ್ಟಣದ 
ಬೊಂಬೆಗಳಿಗೂ ರಾಸಾಯನಿಕ ಬಣ್ಣ ಬಳಕೆಯಾಗುತ್ತಿರುವುದು ಗ್ರಾಹಕರ ಗಮನಕ್ಕೆ ಬಂದು ವಹಿವಾಟಿಗೆ ಕುತ್ತು 
ಬಂದಿರುವುದು ಸಂಶೋಧನೆಯಿಂದ ಪತ್ತೆಯಾಗಿದೆ. 


ಈ ಚಾಳಿ ಹೀಗೆಯೆ ಮುಂದುವರೆದರೆ ಇಲ್ಲಿನ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಬೇಡಿಕೆ 
ಕಳೆದುಕೊಳ್ಳುವುದಂತೂ ಸತ್ಯ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಳ್ಳುವುದು ಒಳಿತು. ರಾಸಾಯನಿಕ ಬಣ್ಣಗಳ 
ಬಳಕೆಯನ್ನು ಕೈಬಿಟ್ಟು ಈ ಮೊದಲಿನಂತೆ ತರಕಾರಿ ಜನ್ಯ ಬಣ್ಣಗಳನ್ನು ಬಳಸಬೇಕು ಹಾಗೂ ಬೊಂಬೆಗಳ 
ಗುಣಮಟ್ಟದತ್ತ ವಿಶೇಷ ಗಮನ ಹರಿಸಬೇಕು. ಆಗ ತಡವಾದರೂ ಇಲ್ಲಿನ ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚುವುದು 
ಶತಸಿದ್ಧ. 


ವೆಚ್ಚಕ್ಕೆ ಕಡಿವಾಣ 

ಬದಲಾದ ಕಾಲಘಟ್ಟದಲ್ಲಿ ಚನ್ನಪಟ್ಟಣದ ಮರದ ಉತ್ಪನ್ನಗಳ ತಯಾರಿಕಾ ವೆಚ್ಚ ಅಧಿಕಗೊಂಡಿರುವುದು 
ತಿಳಿದ ವಿಚಾರವೇ. ಕಚ್ಚಾವಸ್ತುಗಳ ಬೆಲೆ, ಕಾರ್ಮಿಕರ ಕೂಲಿ ಮತ್ತಿತರ ಎಲ್ಲವೂ ಹೆಚ್ಚಳವಾಗಿರುವುದರಿಂದ 
ಉತ್ಪನ್ನಗಳ ಬೆಲೆಯೇ ಹೆಚ್ಚಾಗಿದೆ ಮಾರಾಟದ ದೃಷ್ಟಿಯಿಂದ ಉತ್ಪನ್ನಗಳ ಬೆಲೆ ಏರಿಕೆಯಾಗದಂತೆ 
ನೋಡಿಕೊಳ್ಳುವುದು ತುರ್ತು ಅಗತ್ಯಗಳಲ್ಲೊಂದು. ಆ ದೆಸೆಯಲ್ಲಿ ತಯಾರಿಕಾ ವೆಚ್ಚವನ್ನು ಮಿತಗೊಳಿಸಲು ಕಡಿಮೆ 
ಖರ್ಚಿನಲ್ಲಿ ಹೆಚ್ಚು ಹೆಚ್ಚು ಉತ್ಸನ್ನಗಳನ್ನು ತಯಾರಿಸುವ ಮಾರ್ಗೋಪಾಯಗಳನ್ನು ಕಂಡುಕೊಳ್ಳಬೇಕಿದೆ. 


ಸಮ್ಮಿಲನದ ಉತ್ಪನ್ನಗಳು 

ಚನ್ನಪಟ್ಟಣದ ಬೊಂಬೆ ಉದ್ಯಮದಲ್ಲಿ ವಿವಿಧ ಬಗೆಯ ಮರಗಳನ್ನು ಬಳಸಿ ತರಹೇವಾರಿ ಉತ್ಪನ್ನಗಳನ್ನು 
ತಯಾರಿಸುವುದು ರೂಢಿಗತ. ಸದ್ಯ ಮರದ ಬೆಲೆ ಪ್ರತಿ ವರ್ಷವೂ ಏರಿಕೆಯಾಗುತ್ತಿರುವುದರಿಂದ ತಯಾರಿಕಾ 
ವೆಚ್ಚವೂ ಏರುತ್ತಲಿದೆ. ಹಾಗಾಗಿ ಮರ-ಲೋಹ, ಮರ-ಗಾಜು, ಮರ-ಶಿಲೆ, ಮರ-ಬೊಂಬು, ಮರ-ಬಟ್ಟೆ ಈ 
ತರಹದ ಸಮ್ಮೀಲನದ ಉತ್ಪನ್ನಗಳನ್ನು ಅಭಿವೃದ್ಧಿಗೊಳಿಸಿ ಹೊಸ ಮಾದರಿಗಳನ್ನು ಉತ್ಪಾದಿಸಿದರೆ ಉತ್ಪಾದನೆಯ 


189 


ವೆಚ್ಚ ಸಹಜವಾಗಿಯೆ ಕಡಿಮೆಯಾಗುವುದಲ್ಲದೆ ನಷ್ಟದ ಪಮಾಣ ತಗ್ಗಿಸಿ ಲಾಭಾಂಶ ಹೆಚ್ಚುವ ಮೂಲಕ ಉದ್ಯಮ 
ಪುನಶ್ಲೇತನಗೊಳ್ಳುತ್ತದೆ. 


ಪತ್ರಿಕೆ ಅವಶ್ಯ 

ಜಗತ್ತಿನ ವಿವಿಧೆಡೆ ಕರಕುಶಲ ಉದ್ಯಮ ಹಾಗೂ ಗುಡಿಕೈೆಗಾರಿಕೆಯಲ್ಲಿ ಆಗುತ್ತಿರುವ ಬದಲಾವಣೆ ಮತ್ತು 
ವ್ಯಾಪಾರ ವಹಿವಾಟಿನ ಪ್ರಮಾಣಗಳನ್ನು ಸ್ಥಳೀಯ ಉದ್ದಿಮೆದಾರರು ಮತ್ತು ಕುಶಲಕರ್ಮಿಗಳು ಅರಿಯುವುದು 
ಮುಖ್ಯ. ಜ್ಞಾನದ ಕೊರತೆ ಎಂದಿಗೂ ಸಮಸ್ಯೆಗೆ ಮೂಲ. ಹಾಗಾಗಿ ಇಂತಹ ಉಪಯುಕ್ತ ಮಾಹಿತಿಗಳುಳ್ಳ 
ಕರಕುಶಲ ವಸ್ತುಗಳ ಕೌಶಲ್ಯವನ್ನು ಬಿಂಬಿಸುವ ಪ್ರತ್ಯೇಕ ಪತ್ರಿಕೆಯ ಅವಶ್ಯಕತೆಯಿದ್ದು ಸರ್ಕಾರ ಕರಕುಶಲ ಕೈಗಾರಿಕಾ 
ಅಭಿವೃದ್ಧಿ ನಿಗಮದಿಂದ ಅಂತಹ ಪತ್ರಿಕೆಯನ್ನು ಹೊರತರಬೇಕು. ಸ್ಥಳೀಯ ಕುಶಲಕರ್ಮಿಗಳಿಗೆ ಪತ್ರಿಕೆ 
ದೊರೆಯುವಂತೆ ಮಾಡಿದರೆ ಈ ಉದ್ಯಮದ ಅವಲಂಬಿತರ ಅರಿವಿನ ಪರಿಧಿ ವಿಸ್ತಾರಗೊಳ್ಳುವುದು ಖಂಡಿತ. 
ಅದು ಉದ್ಯಮದ ಬೆಳವಣಿಗೆಗೆ ಸಹಜವಾಗಿಯೆ ಪೂರಕವೂ ಸಹ. 


ಕಾಲಚಕ್ರದ ಉರುಳಿನಲ್ಲಿ ಸಿಲುಕಿರುವ ಚನ್ನಪಟ್ಟಣದ ಬೊಂಬೆ ಉದ್ಯಮ ಸಮಸ್ಥೆಗಳ ಹತ್ತಾರು ಉಳಿಪೆಟ್ಟುಗಳನ್ನು 
ತಿನ್ನುತ್ತಲೇ ಮುನ್ನಡೆದಿದೆ. ಉದ್ಯಮದ ಈ ಎಲ್ಲಾ ಸಮಸ್ಯೆಗಳಿಗೆ ಈಗಾಗಲೆ ಚರ್ಚಿಸಿದಂತೆ ಅನೇಕಾನೇಕ ಪರಿಹಾರದ 
ಮಾರ್ಗೋಪಾಯಗಳಿವೆ. ನಿತ್ಯ ಹೊಸ ಹೊಸ ಸಮಸ್ಯೆಗಳು ಉದ್ದವಿಸುತ್ತಲೇ ಇರುವುದರಿಂದ ಪರಿಹಾರದ ಹೊಸ 
ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತಲೇ ಇವೆ. 


ಕ್ರಾಫ್ಸ್‌ ಪಾರ್ಕ್‌ 

ಸ್ಥಳೀಯ ಉದ್ದಿಮೆದಾರರು ಆಳುವ ಸರ್ಕಾರದತ್ತ ನಿರೀಕ್ಷೆಯ ಮುಖಮಾಡಿ ನಿಂತಿದ್ದಾರೆ. ಹಾಗೆಂದು ಸರ್ಕಾರ 
ಇಲ್ಲಿನ ಕುಶಲಕರ್ಮಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲವೆಂದೇನಿಲ್ಲ. ಪಾರಂಪರಿಕ ಕಲೆಯ ಉಳಿವಿಗೆ ತನ್ನದೆ ಪ್ರಯತ್ನಗಳನ್ನು 
ಪ್ರಾರಂಭ ಮಾಡಿದೆ. ಈಗಾಗಲೆ ಈ ಸಂಬಂಧ ಚನ್ನಪಟ್ಟಣದಲ್ಲಿ ಕ್ರಾಫ್ಟ್‌ ಪಾರ್ಕ್‌ ನಿರ್ಮಾಣಕ್ಕೆ ಮುಂದಾಗಿದೆ. ಸುಮಾರು 
ಹದಿನಾಲ್ಕು ಎಕರೆಯಲ್ಲಿ ತಲೆಯೆತ್ತಲಿರುವ ಈ ಪಾರ್ಕ್‌ಗಾಗಿಯೇ ಭೂಮಿ ಹೊರತುಪಡಿಸಿ ಈಗಾಗಲೆ 25 ಕೋಟಿ 
ರೂಪಾಯಿ ವಿನಿಯೋಗಿಸಲಾಗುತ್ತಿದೆ. ಇನ್ನೊಂದು ವರ್ಷದಲ್ಲಿ ಈ ಕಲಾ ಉದ್ಯಮ ಕ್ಷೇತ್ರ ಪೂರ್ಣಗೊಳ್ಳಲಿದ್ದು 2000 
ಜನರಿಗೆ ಉದ್ಯೋಗ ದೊರೆಯಲಿದೆ. ಹಾಗಾಗಿ ಈ ಉದ್ಯಮದ ಅವಲಂಬಿತರು ನಿರಾಶರಾಗಬೇಕಾದುದಿಲ್ಲ. 


ಸಮಸ್ಯೆಗಳು ಸದಾ ಮನುಷ್ಯನನ್ನು ಗಟ್ಟಿಗೊಳಿಸುತ್ತವೆ. ಅಂತೆಯೇ ಸವಾಲುಗಳಿಗೆ ಅಣಿಗೊಳಿಸುತ್ತವೆ. ಹಾಗಾಗಿ 
ಚನ್ನಪಟ್ಟಣದ ಕರಕುಶಲ ಉದ್ಯಮ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವ ದಿನವೆನೂ ದೂರವಿಲ್ಲ. 


190 


ಆ ದೆಸೆಯಲ್ಲಿ ಸರ್ಕಾರ ಸಮಾಜ ಮತ್ತು ಕಲಾಸಮೂಹ ಚಿಂತಿಸಿ ಮುನ್ನಡೆದರೆ ಈ ಉದ್ಯಮ ಪುನಶ್ಲೇತನಗೊಂಡು 
ನಳನಳಿಸುವುದರಲ್ಲಿ ಯಾವುದೇ ಅನುಮಾನ ಅನವಶ್ಯಕ. 


7.2 ಉದ್ಯಮದ ಉಳಿವಿನ ಅಗತ್ಯತೆ 
ಚನ್ನಪಟ್ಟಣದ ಬೊಂಬೆ ಉದ್ಯಮ ಕಷ್ಟಗಳ ಸಂಕೋಲೆಯಲ್ಲಿ ಸಿಲುಕಿರುವುದು ಕಣ್ಣಿಗೇ ಗೋಚರಿಸುತ್ತಿರುವ 
ಸತ್ಯ. ಒಂದು ಕಾಲದಲ್ಲಿ ತನ್ನ ಹಿರಿಮೆಯಿಂದ ಕರುನಾಡು ಮತ್ತು ಭಾರತಕ್ಕೆ ಹೆಸರು ತಂದುಕೊಟ್ಟಿದ್ದ ಈ 
ಪಾರಂಪರಿಕ ಕುಶಲಗಾರಿಕೆಯ ಕಲೆ ಇಂದು ಮುಸ್ಪಂಜೆಯ ಮುಸುಕಿನಲ್ಲಿ ಮುದುಡಿ ಹೋಗುತ್ತಿರುವುದು ನಿಜಕ್ಕೂ 
ದುರಂತ. 


ಉದ್ಯಮವಾಗಲಿ, ಕಲಾವಲಯವಾಗಲಿ ದುಡಿಯುವ ವರ್ಗ ಸಮಾಧಾನವಾಗಿದ್ದಾಗ ಮಾತ್ರವೇ ಉಳಿವು 
ಮತ್ತು ಬೆಳವಣಿಗೆ. ಕಾರ್ಮಿಕ ವರ್ಗ ಸಮಸ್ಯೆಗಳ ಸುಳಿಗೆ ಸಿಲುಕಿದರೆ ಸಹಜವಾಗಿಯೆ ಉತ್ಸನ್ನಗಳ ತಯಾರಿಕಾ 
ಗುಣಮಟ್ಟವೂ ಕುಸಿಯಲಿದ್ದು ಉದ್ಯಮವೇ ಸಂಕಷ್ಟಕ್ಕೆ ಸಿಲುಕಲಿದೆ. 


ಚನ್ನಪಟ್ಟಣದ ಬೊಂಬೆ ಉದ್ಯಮ ಪಾರಂಪರಿಕ ಕಲೆಯ ಪ್ರತಿರೂಪ. ಗುಡಿಕೈಗಾರಿಕೆಯ ಹಿರಿಮೆಯನ್ನು 
ಜಗದಗಲ ಸಾರಿದ ಕಲೋದ್ಯಮ. ಈ ಉದ್ಯಮದಲ್ಲಿ ತೊಡಗಿರುವವರಲ್ಲಿ ಕಲಾವಿದರೇ ಹೆಚ್ಚು. ತಮ್ಮ ಅದ್ದುತ 
ಕಲೆಗಾರಿಕೆಯಿಂದ ಮರದಲ್ಲಿ ಕಲಾಕೃತಿಗಳನ್ನು ಅರಳಿಸುವ ಈ ಕುಶಲಕರ್ಮಿಗಳ ಕೌಶಲ್ಯಕ್ಕೆ ತಲೆದೂಗದವರೇ 
ವಿರಳ. ಈ ಕಲಾವಿದರ ಕಲೋತ್ಸನ್ನಗಳಿಗೆ ಬೆಲೆ ಕಟ್ಟಬಹುದು. ಆದರೆ, ಅವರ ಕಲೆಗಾರಿಕೆಗೆ ಬೆಲೆ ಕಟ್ಟಲಾಗದ 


ನಾಡಿನ ಅನನ್ಯ ಕಲಾ ಸಂಪತ್ತಾಗಿದೆ. 


ಕಲೆಯ ಉತ್ಸಾನಕ್ಕೆ ಮತ್ತು ಕಲೋದ್ಯಮದ ಅಭಿವೃದ್ದಿಗೆ ಅನುದಿನ ಅನುಕ್ಷಣ ಅನುಗಾಲ ಶ್ರಮಿಸುತ್ತಿರುವ 
ಕುಶಲಕರ್ಮಿಗಳೇ ಈ ಉದ್ಯಮದಿಂದ ವಿಮುಖರಾಗುತ್ತಿರುವುದು ನಿಜಕ್ಕೂ ದುರಂತ. ಈ ವಿಮುಖತೆಯನ್ನು 
ತಡೆಯುವುದು ತುರ್ತು ಅವಶ್ಯಕ. 


ಕಲಾವಿದ ಉಳಿದರೆ ಕಲೆ ಉಳಿಯುತ್ತದೆ, ಕಲೆ ಉಳಿದರೆ ಆ ಪರಂಪರೆ ಪೀಳಿಗೆಯಿಂದ ಪೀಳಿಗೆಗೆ 
ದಾಟುತ್ತಾ ಚಿರಸ್ಥಾಯಿಯಾಗುತ್ತದೆ. ಹಾಗಾಗಿ ಕಲೆಯ ಮೂಲವಾದ ಕಲಾವಿದನ ಉಳಿವು ಬಹಳ ಮುಖ್ಯ. 
ಚನ್ನಪಟ್ಟಣದ ಪಾರಂಪರಿಕ ಕಲೆಯಿಂದ ನಾಡಿಗೆ ದೊಡ್ಡದೊಂದು ಅಸ್ಲಿತೆ ಬಂದಿದೆ. ಭಾರತೀಯ 
ಕಲಾಪರಂಪರೆಯ ಸಿರಿತನದ ದ್ಯೋತಕ ಈ ಕಲೆ. ಇಂತಹ ಕಲೆಯು ಅಳಿವಿನ ಅಂಚಿನತ್ತ ಹೆಜ್ಜೆಯಿಟ್ಟಿರುವುದು 
ನಿಜಕ್ಕೂ ಒಂದು ಎಚ್ಚರಿಕೆಯ ಗಂಟೆ. 


191 


ನೆಲಮೂಲ ಸಂಸ್ಥೃತಿ ಮತ್ತು ದೇಶೀಯತೆಯ ಮೂರ್ತರೂಪದಂತಿರುವ ಕರಕುಶಲ ವಸ್ತುಗಳ ತಯಾರಿಕೆ 
ಎಂದಿಗೂ ಸ್ಥಗಿತಗೊಳ್ಳಬಾರದು. ಆಧುನಿಕ ಕಾಲದ ಕಾರ್ಯಾನೆಗಳು ಸ್ಪಗಿತಗೊಂಡರೆ ಮತ್ತೊಂದು ಹೊಸ 
ಉದ್ಯಮವನ್ನು ಮರುಸ್ಥಾಪಿಸಬಹುದು. ಆದರೆ ಈ ಕಲೋದ್ಯಮವೇನಾದರೂ ಸ್ಥಗಿತಗೊಂಡರೆ ಮತ್ತೆ ಅದರ 


ಪುನರುತ್ನಾನ ಬಲು ಕಷ್ಟ. 


ಮರದ ಬೊಂಬೆಗಳನ್ನು ತಯಾರಿಸುವ ಕುಶಲಗಾರಿಕೆ ತಲೆಮಾರಿನಿಂದ ತಲೆಮಾರಿಗೆ ದಾಟದಿದ್ದರೆ ನಿಂತ 
ನೀರಾಗಿಬಿಡುವುದು ಖಚಿತ. ಹಾಗಾಗಿ ಯುವಜನತೆಯನ್ನು ಈ ಕಲೆಯ ತರಬೇತಿ ವ್ಯಾಪ್ತಿಗೆ ತರುವುದು ಎಷ್ಟು 
ಮುಖ್ಯವೋ ಕುಶಲಕರ್ಮಿಗಳ ಜೀವನದ ಗುಣಮಟ್ಟವನ್ನು ಸುಧಾರಿಸಿ ಅವರನ್ನು ಮುಂಚೂಣಿಗೆ ತರುವುದು 
ಅಷ್ಟೇ ಮುಖ್ಯ. 


ಈ ಕಲೋದ್ಯಮದ ಬಗ್ಗೆ ಆಧುನಿಕ ಯುವಪೀಳಿಗೆಗೆ ಮಾಹಿತಿ ನೀಡಿ ಅವರನ್ನು ಹೆಚ್ಚು ಹೆಚ್ಚು ಈ 
ಕಲೆಗಾರಿಕೆಯತ್ತ ಆಕರ್ಷಿಸಬೇಕು. ಕಲಾ ಕೋರ್ಸ್‌ಗಳಲ್ಲಿ ಚನ್ನಪಟ್ಟಣದ ಕರಕುಶಲ ಉತ್ಪನ್ನಗಳ ತಯಾರಿಕೆಯ 
ಕಲಿಕೆಗೇ ಪ್ರತ್ಛೇಕ ವಿಭಾಗ ತೆರೆಯಬೇಕು. ಆ ಮೂಲಕ ಆಧುನೀಕರಣವನ್ನು ಹೊದ್ದುಕೊಂಡು ಈ ಪಾರಂಪರಿಕ 
ಕಲೆ ಉಳಿಯುವಂತಾಗಬೇಕು. ಹೊಸ ತಲೆಮಾರಿನವರು ಬೆಡಗು ಬಿನ್ನಾಣದ ವಿದೇಶಿ ವಸ್ತುಗಳನ್ನು ಖರೀದಿಸುವ 
ಅಭ್ಯಾಸವನ್ನು ಬಿಟ್ಟು ದೇಶೀಯ ಉತ್ಪನ್ನಗಳು ಅದರಲ್ಲೂ ಈ ಕಲೋತ್ತನ್ನಗಳನ್ನು ಹೆಚ್ಚು ಹೆಚ್ಚು ಖರೀದಿಸುವತ್ತ 
ಆದ್ಯ ಗಮನ ನೀಡಬೇಕು. ಆ ದೆಸೆಯಲ್ಲಿ ಅವರ ಮನವೊಲಿಸುವ ಅಥವಾ ಈ ಕಲೆಗಳ ಮಹತ್ವದ ಕುರಿತು 
ಮನವರಿಕೆ ಮಾಡಿಕೊಡುವ ಮಹತ್ವದ ಕೆಲಸವನ್ನು ಸರ್ಕಾರ, ಕುಶಲಕರ್ಮಿಗಳು ಮತ್ತು ಉದ್ದಿಮೆದಾರರು ಎಲ್ಲರೂ 
ಸೇರಿ ಒಗ್ಗಟ್ಟಿನಿಂದ ಮಾಡಬೇಕು. ಆಗ ಮಾತ್ರ ಚನ್ನಪಟ್ಟಣದ ಈ ಅದ್ದುತ ಹಾಗೂ ಅಪ್ಪಟ ದೇಶೀಯ ಪಾರಂಪರಿಕ 
ಕಲೆ ಉಳಿಯಲು ಸಾಧ್ಯ. 


ಅಭಿಯಾನವಾಗಲಿ 

“ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸ" ಎಂಬುದು ಈ ಆಧುನಿಕ ಕಾಲಫಟ್ಟದ ಪ್ರಮುಖ 
ಘೋಷಣೆಯಾಗಬೇಕು. ಚನ್ನಪಟ್ಟಣದ ಕರಕುಶಲ ಕಲೆಯಷ್ಟೇ ಅಲ್ಲ ದೇಶೀಯ ಎಲ್ಲಾ ಪಾರಂಪರಿಕ ಕಲೆಗಳ 
ಉಳಿವಿಗಾಗಿ ಪಚಾರಾಂದೋಲನವೇ ಆಗಬೇಕು. ಸಾಮಾಜಿಕ ಜಾಲತಾಣಗಳ ಅಬ್ದರದ ಈ ದಿನಗಳಲ್ಲಿ ಅವುಗಳನ್ನೇ 


ಸಮರ್ಥವಾಗಿ ಬಳಸಿಕೊಂಡು ಪಾರಂಪರಿಕ ಕಲೆಗಳ ಪುನರುತ್ನಾನಕ್ಕೆ ಪರಿಶ್ರಮಿಸಬೇಕು. 


192 


ಪಾಶ್ಲಾತ್ಯ ಸಂಸ್ಕೃತಿಯ ಅಂದಾನುಕರಣೆಯಿಂದ ನಿತ್ಯ ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮ 
ಚಟುವಟಿಕೆಗಳು, ಕಣ್ಣಿಗೆ ರಾಚುತ್ತಿರುವ ಅವ್ಯವಸ್ಥೆಗಳನ್ನು ನೋಡಬಹುದಾಗಿದೆ. ವಿದೇಶಿಯರು ಭಾರತದ ಭವ್ಯ 
ಸಂಸ್ಥೃತಿಗೆ ಮಾರುಹೋಗಿ ಈ ನೆಲದ ಸಂಸ್ಥೃತಿ, ಆಚರಣೆಗಳನ್ನು ಕಲಿಯಲು ಭಾರತಕ್ಕೆ ಓಡೋಡಿ ಬರುತ್ತಿರುವ ಈ 
ದಿನಗಳಲ್ಲಿ ನಮ್ಮದೇ ನೆಲದ ಸಂಸ್ಥೃತಿ, ಕಲೆ, ಸಾಹಿತ್ಯ ನುಡಿಯ ಬಗ್ಗೆ ಅಭಿಮಾನವಿಲ್ಲದೆ, ಅವುಗಳನ್ನು ತಿರಸ್ಕರಿಸಿ 
ವಿದೇಶಿ ಸಂಸ್ಕೃತಿಯನ್ನು ಅಪ್ಪಿಕೊಳ್ಳುತ್ತಿರುವ, ಮೋಜುಮಸ್ಲಿಯೇ ಜೀವನವೆಂಬ ಹುಸಿ ಭಮೆಯಲ್ಲಿ ಮುಳುಗಿ 
ದಿಕ್ಕೆಟ್ಟ ಸ್ಥಿತಿಯಲ್ಲಿರುವ ನಮ್ಮ ಯುವಜನಾಂಗವನ್ನು ಮುಂಬರುವ ಅಪಾಯದಿಂದ ತಪ್ಲಿಸಬೇಕಾಗಿದೆ. 


ಅರಿವಿನ ದೀಪ ಹಚ್ಚಿ ಅವರೊಳಗಿನ ಅಜ್ಞಾನದ ಕತ್ತಲನ್ನು ಹೋಗಲಾಡಿಸಿ ಪ್ರೀತಿ, ಸ್ನೇಹ ಮತ್ತು 
ಮಮತೆಯಿಂದ ಮೈದಡವಿ ಯುವಜನತೆಯನ್ನು ಕಾಪಾಡಬೇಕಾಗಿದೆ. ಈ ನೆಲದ ಮಹತ್ವ ಕಲೆಯ ಹಿನ್ನೆಲೆ, 
ಸಾಹಿತ್ಯದ ಸತ್ತ ಸಂಸ್ಕೃತಿಯ ಸೊಬಗನ್ನು ವಿಷದವಾಗಿ ಅವರಿಗೆ ವಿವರಿಸಿ ತಿಳಿಸಬೇಕಾಗಿದೆ. ನಮ್ಮ ನಾಡು, ನುಡಿ, 
ನೆಲ, ಜಲ, ಗಡಿ, ಆಚಾರ, ವಿಚಾರ, ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಯುವಪೀಳಿಗೆಯಲ್ಲಿ ಅಭಿಮಾನವನ್ನು 


ಮೂಡಿಸುವ ಸ್ತುತ್ಕಾರ್ಹ ಕೆಲಸವಾಗಬೇಕು. 


ಈ ನೆಲದ ಸಂಸ್ಕೃತಿಯ ಭಾಗವೇ ಆಗಿರುವ ಕಲೆಗಳು ಉಳಿದರೆ ಮಾತ್ರ ಸಂಸ್ಕೃತಿಯು ಉಳಿಯಲು 
ಸಾಧ್ಯ. ಹಾಗಾಗಿ ಸಂಸ್ಕೃತಿ ಹಾಗೂ ಕಲೆಯನ್ನು ಉಳಿಸುವ ಕಾರ್ಯ ಸಮಾಜದ ಎಲ್ಲಾ ಸ್ತರಗಳಲ್ಲೂ ಎಲ್ಲೆಡೆಯಲ್ಲೂ 
ಎಲ್ಲರಿಂದಲೂ ನಡೆಯಬೇಕು. ಆಗ ಸಂಸ್ಕೃತಿ ಉಳಿಯುತ್ತದೆ, ಕಲಾವಿದ ಬದುಕುತ್ತಾನೆ, ಚನ್ನಪಟ್ಟಣದ ಪಾರಂಪರಿಕ 
ಕುಶಲಕಲೆಯೂ ಉಳಿದು ಬೆಳಗುತ್ತದೆ. 


ಆ ಪ್ರಯತ್ನವು ಸಾಗರೋಪಾದಿಯಾಗಿ ನಡೆಯಲಿ. ಚನ್ನಪಟ್ಟಣದ ಚಿತ್ತಾಕರ್ಷಕ ರಂಗುರಂಗಿನ 
ವೈವಿಧ್ಯಮಯ ಬೊಂಬೆಗಳ ವರ್ಣಮಯ ಲೋಕ ಸದಾ ಕಾಲಕ್ಕೂ ಬೆಳಗಿ ಬೆರಗು ಮೂಡಿಸಿ ಬೆಳವಣಿಗೆಯ 
ಉತ್ತುಂಗದಲ್ಲೇ ಇರಲೆಂಬ ಕಲಾಪ್ರಿಯರ ಆಶಯ ನಿಜವಾಗುವುದೇ? ಎಂಬ ಪುಶ್ನೆಗೆ ಕಾಲವೇ ಉತ್ತರಿಸಬೇಕು. 
ಕಾಲಾಯ ತಸ್ಥ್ಯ ನಮಃ 


193 


ಉಪಸಂಹಾರ 


ಜನಪದವೆಂಬುದು ಗಾಮೀಣ ಜನರ ಬದುಕಿನಲ್ಲಿ ಒಳಹೊಕ್ಕಿರುವ ಭವ್ಯ ಕಲೆಯಾಗಿದೆ. 
ಪಾರಂಪರಿಕವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವ ಜನಪದ ಸಂಸ್ಥೃತಿ ಗ್ರಾಮೀಣ ಪ್ರದೇಶದ ಜನರ 
ಮೂಲ ಕಲೆಯಾಗಿಯೇ ಉಳಿದುಕೊಂಡು ಬಂದಿದೆ. ಒಂದು ಪ್ರದೇಶದ ಇತಿಹಾಸವನ್ನು ತಿಳಿದುಕೊಳ್ಳಲು ಆ 
ಪದೇಶದ ಜನಪದದ ಅಧ್ಯಯನ ಮಾಡದ ಹೊರತು ಅದು ಪೂರ್ಣವಾಗದು ಎಂಬಷ್ಟರ ಮಟ್ಟಿಗೆ ಜನಪದ 
ಹಿಂದಿನಿಂದಲೂ ಜನರ ಸಂಸ್ಥತಿಯಾಗಿಯೇ ಬೆಳೆಯುತ್ತ ಬಂದಿರುವುದು ಅದರ ವಿಶಿಷ್ಟ ಗುಣ ಎನಿಸುತ್ತದೆ. 
ಇಂತಹ ಅನಕ್ಷರಸ್ಥ ಸಮುದಾಯದಿಂದ ಒಂದು ಕಲೆ ಜಗತ್ತಿಖ್ಯಾತವಾದದ್ದು ಹೈದರಾಲಿ ಮತ್ತು ಟಿಪ್ಪು, ಇಲ್ಲಿನ 
ಪಾಳೇಗಾರರು ಮತ್ತು ಮೈಸೂರು ಅರಸರು ಈ ಕಲೆಯನ್ನು ಪ್ರೋತ್ಸಾಹಿಸಿದ್ದು ಕುಶಲ ಕರ್ಮಿಗಳಿಗೆ 
ಜೀವಕಳೆಗಟ್ಟಿದ್ದರಿಂದ ಈ ಕಲೆಯಲ್ಲಿ ನಾವಿನ್ಯತೆ ಪಡೆಯಲು ಸಾಧ್ಯವಾಯಿತು. ಇಷ್ಟೆಲ್ಲಾ ಸಹಕಾರಗಳ ನಡುವೆ ತನ್ನ 
ಸೃಜನಶೀಲತೆಯ ಮೂಲಕ ಚನ್ನಪಟ್ಟಣದ ಕೀರ್ತಿಯನ್ನು ಅಜರಾಮರವಾಗಿಸಿದ್ದು ಕಲಾ ಪ್ರತಿಭೆಗೆ ಹಿಡಿದ 
ಕೈಗನ್ನಡಿಯಾಗಿದೆ. ಹೊಟ್ಟೆ ಹೊರೆಯಲು ಮಾಡುತ್ತಿದ್ದ ಕಾಯಕದ ಪ್ರತೀಕವಾದಿ ಈ ಬೊಂಬೆ ಕಲೆಯು ಬೆಳಕಿಗೆ 
ಬಂದಿತಾದರೂ ಕಾಲಾನಂತರದಲ್ಲಿ ತನ್ನದೆ ಆದ ವಿಸ್ತತ ಪರಂಪರೆಯನ್ನೂ ಚನ್ನಪಟ್ಟಣ ತಾಲ್ಲೂಕಿನ ಸುಮಾರು 10 
ಕಿಲೋಮೀಟರ್‌ವರೆಗೂ ವ್ಯಾಪಿಸಿರುವುದನ್ನು ಕಾಣಬಹುದಾಗಿದೆ. 


ನಮ್ಮ ಸಂಸ್ಕೃತಿಯನ್ನು ಆದಿಮಾನವನ ಕಾಲದಿಂದಲೂ ನೋಡುತ್ತಾ ಬಂದರೆ ಆತನ ನಡೆ, ನುಡಿ, 
ಆಹಾರ ಪದ್ದತಿ, ಬೇಸಾಯ ಎಲ್ಲದರಲ್ಲೂ ಕಾಲ ಕಾಲಕ್ಕೆ ವ್ಯತ್ಯಾಸವನ್ನು ಕಾಣುತ್ತೇವೆ. ತನ್ನ ಅವಶ್ಯಕತೆಗಳಿಗೆ ತಕ್ಕಂತೆ 
ಅವನು ಬದಲಾಗುತ್ತಾ ಬಂದದ್ದು ತಿಳಿದಿರುವ ಸಂಗತಿಯೇ. ಹಾಗೆಯೇ ಬೊಂಬೆಗಳ ನಾಡು ಚನ್ನಪಟ್ಟಣದ 
ಬೊಂಬೆಗಳು ಮೊದಲಿಗೆ ಪೆನ್ನಿನ ನಿಬ್ಬು ಮಕ್ಕಳ ಆಟಿಕೆ ಮರದ ತೊಟ್ಟಿಲಿನಿಂದ ಪ್ರಾರಂಭವಾದದ್ದು ಕಾಲ 
ಬದಲಾದಂತೆ ಮನುಷ್ಯನ ಅವಶ್ಯಕತೆ, ಆಲೋಚನೆಗೆ ತಕ್ಕಂತೆ ಮಕ್ಕಳು ಬಳಸುವ ಬರವಣಿಗೆಯ ಸ್ಟೇಟ್‌ 
ಮಣಿಗಳನ್ನು ಬಣ್ಣದ ಪ್ರಾಣಿಗಳನ್ನು ಗೃಹೋಪಯೋಗಿ ವಸ್ತುಗಳವರೆಗೂ ಮರದಿಂದ ವಸ್ತುಗಳನ್ನು 
ಮಾಡುವಿಕೆಯಿಂದ ಮಾನವನು ಬಳಸುವ ಎಲ್ಲಾ ವಸ್ತುಗಳನ್ನು ಉತ್ಪಾದಿಸುವ ಬಹುದೊಡ್ಡ ಉದ್ದಿಮೆಯಾಗಿ 
ಬೆಳೆದಿರುವುದು ಮಹತ್ತದ ವಿಚಾರವೆ. ಚನ್ನಪಟ್ಟಣ ತಾಲ್ಲೂಕು ಪುರಾಣೇತಿಹಾಸಕಾಲದಲ್ಲಿಯೂ 
ಹೆಸರುವಾಸಿಯಾದ ನಾಡು. ಇಲ್ಲಿನ ಮಣ್ಣಿನ ಮಹಿಮೆಯು ರಾಜಕೀಯ, ಸಾಹಿತ್ಯ, ಸಂಸ್ಕತಿಯನ್ನು 
ಸಮೃದ್ಧಗೊಳಿಸಲು ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಎಂಬುದು ಗಮನಾರ್ಹ. ಹತ್ತು ಹಲವು 
ಸಂದರ್ಭಗಳಲ್ಲಿ ಈ ನೆಲದಲ್ಲಿ ಹುಟ್ಟಿ ಬೆಳೆದವರೂ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿದ್ದಾರೆ. 


194 


ವಿವಿಧ ಹಬ್ಬಗಳ ಸಂದರ್ಭದಲ್ಲಿನ ಬೊಂಬೆಗಳ ಕೂರಿಸುವ ಈ ಕಲೆಯು ಅಳಿದು ಹೋದರೆ ಮುಂದಿನ 
ತಲೆಮಾರಿನಲ್ಲಿ ಈ ಸಂಪ್ರದಾಯ ಇಲ್ಲವಾದಾಗ ಬೊಂಬೆಗಳ ನೆಲಮೂಲ ಸಂಸ್ಕೃತಿಯೇ ಇಲ್ಲವಾಗುತ್ತದೆ. ಒಂದು 
ಸಾಂಸ್ಥೃತಿಕತೆಯ ಭಾಗವಾಗಿ ಈ ಸಂಸ್ಥತಿ ಇದೆ. ಎಷ್ಟೇ ಆಧುನಿಕತೆಯ ಹೊಡೆತಬಿದ್ದರೂ ಕೂಡ ಈ 
ಸಾಂಪುದಾಯಕ ಆಚರಣೆ ಜೀವಂತವಾಗಿರುವ ಹಿನ್ನೆಲೆಯಲ್ಲಿ ಬೊಂಬೆಗಳ ಕಲೆ ಉಸಿರಾಡಲಿಕ್ಕೆ ಸಾಧ್ಯವಿದೆ. ಇಂದಿನ 
ತಲೆಮಾರು ಮತ್ತು ಮಹಿಳೆಯರು ವಿವಿಧ ಕಲಾಮೇಳಗಳಲ್ಲಿ ಮರದಿಂದ ತಯಾರಿಸಿದ ಕೀವಿಗಳ ಓಲೆಗಳಿಂದ, 
ಸರಗಳಿಂದ ಮತ್ತು ಬಳೆಗಳಿಂದ ಆಕರ್ಷಿತರಾಗಿರುವುದರಿಂದ ಕರಕುಶಲ ವಸ್ಸುಗಳ ಜೊತೆಗೆ ಬೊಂಬೆಗೂ 
ಮರುಜೀವ ಬಂದಿದ್ದು ಆಶಾವಾದ ಹುಟ್ಟಿಸಿದೆ, 


ಕಲೆ ಸಾಹಿತ್ಯ ದಶಕದಿಂದ ದಶಕಕ್ಕೆ ಪೀಳಿಗೆಯಿಂದ ಮಸುಕಾಗಿ ಕಂಡರೂಕೂಡ ಅವುಗಳ ಬೇರು ನಮ್ಮ 
ಸಂಸ್ಕೃತಿಯಲ್ಲಿ ಅಳವಾಗಿ ಬೇರೂರಿರುವುದರಿಂದ ಅವುಗಳು ಅವಸಾನವಾಗಿದ್ದು, ಅಳಿವಿನ ಅಂಚಿಗೆ ಬರಬಹುದು. 
ಅಳಿಯಲಾರವು ಏಕೆಂದರೆ ನಮ್ಮ ಸಂಸ್ಕೃತಿಯ ಬೇರುಗಳು ಅಷ್ಟು ಗಟ್ಟಿ ಇದೆ. 


ಸುಮಾರು 4000 ಕುಶಲಕರ್ಮಿಗಳನ್ನು ಒಳಗೊಂಡು ಈ ಕಲೆಯಲ್ಲಿ ತೊಡಗಿರುವವರಲ್ಲಿ ಒಟ್ಟು 200 ಜನ 
ಲೇತ್‌ ಮಿಷನ್‌ನಿಂದ ಕಾರ್ಯನಿರ್ವಹಿಸುತ್ತಾರೆ. ಪಟ್ಟಿಯಲ್ಲಿ ಸುಮಾರು 100 ರಿಂದ 150 ಜನರು ಕಾರ್ಯ 
ನಿರ್ವಹಿಸುತ್ತಿದ್ದವರಲ್ಲಿ, ವಯಸ್ಸಾದಂತೆ ಕೆಲವರು ಪಟ್ರಿಯ ಹಗ್ಗವನ್ನು ಎಳೆದು ಕಾರ್ಯನಿರ್ವಹಿಸಲು 


ಸಾಧ್ಯವಾಗದವರು ಹಿಂದೆ ಸರಿದಿದ್ದರಿಂದಾಗಿ ಹಲವರು ಈ ಸಂಧರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿ ಲ್ಭ. 


ಮಕ್ಕಳನ್ನು ತನ್ನೆಡೆಗೆ ಕೈಬೀಸಿ ಕರೆಯುವ ಈ ಕಲೆಯು ಎಲ್ಲಾ ವರ್ಗದ ಜನರ ಆಶಯಗಳನ್ನು ಪೂರೈಸುವ 
ಸಾಂಸ್ಥೃಶಿಕತೆಯನ್ನು ಹೊಂದಿದ್ದು ಬೊಂಬೆಗಳ ನಗರದ ಕೀರ್ತಿಗೆ ತನ್ನದೇ ಕೊಡುಗೆಯನ್ನು ನೀಡಿದೆ. 


ಬೊಂಬೆಗಳಲ್ಲಿ ಮೊದಲಿಗೆ ಪೆನ್‌ ನಿಬ್ಬು ಮುಳ್ಳು ಮಕ್ಕಳ ಅಡುಗೆ ಸೆಟ್‌, ಅಗರ ಬತ್ತಿ ಸ್ಟ್ಯಾಂಡ್‌, 
ಇವುಗಳಿಗೆ ಮಾತ್ರ ಸೀಮಿತವಾದದ್ದು ತನ್ನ ಕೌಶಲ್ಕದಿಂದಾಗಿ ನಾಗರೀಕತೆಯ ಪಭಾವವುಂಟಾದಂತೆ ಇಲ್ಲಿ ಅನೇಕ 
ನಾವೀನ್ಯತೆಯನ್ನು ತರುವಲ್ಲಿ ಕೆಲವರ ಪಾತ್ರ ಉದಾ: ಕೆಂಚಯ್ಯನವರು ನಮ್ಮ ನಾಡಿನ ಸಾಂಸ್ಥೃತಿಕತೆಯನ್ನು 
ದೆಹಲಿಯ ಪೆರೇಡ್‌ವರೆಗೂ ಕೊಂಡು ಹೋದದ್ದು ನಾನಾ ರಾಜ್ಯಗಳಿಗೆ ತಂಜಾವೂರು, ಆಂದ್ರ, ತಮಿಳುನಾಡು 
ಮಹಾರಾಷ್ಟದವರೆಗೂ ಕೊಂಡುಹೋದದ್ದು ಮತ್ತೊಂದು ವಿಶೇಷ ವಿದೇಶಿಗರ ಮನಸೆಳೆದಿರುವುದು ಕಲೆಯ 


ಪೌಢಿಮೆಯನ್ನು ತೋರುತ್ತದೆ. 


195 


ಚನ್ನಪಟ್ಟಣದ ಮರದ ವಸ್ತುಗಳು ಪ್ರತಿಯೊಬ್ಬ ಪವಾಸಿಗನ ಮನಸೂರೆಗೊಳಿಸಿರುವುದು ಅವುಗಳ ರಚನೆ ಮತ್ತು 


ನೈಸರ್ಗಿಕ ಬಣ್ಣದಿಂದಾಗಿ ಎಂದರೆ ತಪ್ಪಾಗಲಾರದು. 


ಅಧ್ಯಯನದಿಂದ ಪಡೆದ ಫಲಿತಗಳು 

ನನ್ನಅಧ್ಯಯನವು ಸಂಪೂರ್ಣವಾಗಿ ಕ್ಷೇತ್ರ ಕಾರ್ಯವನ್ನು ಒಳಗೊಂಡ ಅಧ್ಯಯನವಾಗಿರುವುದರಿಂದ ಈ 
ಸಂಧರ್ಭದಲ್ಲಿ ಮಾಲೀಕರು ಮತ್ತು ಕಾರ್ಮಿಕರಿಗೆ ಸಂಬಂದಿ ಸಿದಂತೆ ಭಿನ್ನ ಪಶ್ನಾವಳಿಯ ಮೂಲಕ 
ಕುಶಲಕರ್ಮಿಗಳ ಕಾರ್ಯ ವೈಖರಿಯನ್ನು ತಿಳಿಯುವಂತಾಯಿತ್ತು. 


ಈ ಎಲ್ಲಾ ಪಶ್ನೆಗಳಿಗೂ ತಾತ್ತಿಕವಾದ ಉತ್ತರ ದೊರೆಯದಿದ್ದರೂ ಕೂಡ ಈ ಪ್ರಶ್ನಾವಳಿಯ ಮೂಲಕ 
ಚನ್ನಪಟ್ಟಣ ಬೊಂಬೆಗಳ ಕುಶಲಗಾರಿಕೆಯಲ್ಲಿರುವ ಸಾಕಷ್ಟು ಸಮಸ್ಕೆಗಳು, ಮತ್ತು ಇಡೀ ಪಶ್ನವಳಿಯಿಂದ ಅವರ 
ಸಂಕಷ್ಟ ಸವಾಲುಗಳನ್ನು ತಿಳಿಯುವಂತಾಯಿತು. ಅವರು ಸರಕಾರದಿಂದ ಎದರು ನೋಡುತ್ತಿರುವ ಸಹಕಾರಗಳನ್ನು 


ಮನಗಾಣಲಾಯಿತು. 


ಅಧ್ಯಯನದ ಸಂಧರ್ಭದಲ್ಲಿ ಕುಶಲಕರ್ಮಿಗಳ ಪ್ರತಿಕ್ರಿಯೆಯನ್ನು ಅವರು ಆರ್ಥಿಕವಾಗಿ ಸಬಲರಾಗದೆ 
ಇರುವುದರಿಂದ ಹಲವರಲ್ಲಿ ಈ ಬರವಣಿಗೆಯಿಂದ ತಮಗೆ ಏನು ಲಾಭ, ನಮ್ಮ ಕೆಲಸಕ್ಕೆ ಬೆಲೆ ಬರುವುದೇ ಎಂದು 
ಅಸಹನೆಯಿಂದಲೇ ಉತ್ತರಿಸಿದ್ದನ್ನು ಸರಿಸ ಬಹುದಾಗಿದೆ. ಕುಶಲಕರ್ಮಿಗಳಿಗೆ ಬಹುಮುಖ್ಯವಾಗಿ ಆರ್ಥಿಕ ನೆರವನ್ನು 
ಬಯಸುವವರಾಗಿದ್ದಾರೆ, ಇನ್ನೂ ಕೆಲವರು ರಿಯಾಯ್ತಿ ದರದಲ್ಲಿ ಲೇತ್‌ ಮಿಷನ್‌ ದೊರೆತರೆ ಇನ್ನೂ ಹೆಚ್ಚು 
ಕಾರ್ಯೋಮುಖರಾಗಬಹುದು ಎನ್ನುವರು. ಇನ್ನೂ ಕೆಲವರು ವಿದ್ಧುತ್‌ಗೆ ಪೂರಕವಾಗಿ 
ಕಾರ್ಯನಿರ್ವಹಿಸುವುದರಿಂದ ಕುಶಲಕರ್ಮಿಗಳ ಬಹುಮುಖ್ಯ ಸಮಸ್ಯೆ ಇದು ಎಂಬುದನ್ನು ಪ್ರಶ್ನಾವಳಿಗೆ 
ಉತ್ತರಿಸುವಾಗ ತಮ್ಮ ಅಳಲನ್ನು ನಿವೇದಿಸಿದ್ದಾರೆ. ಕುಶಲಕರ್ಮಿಗಳಿಗೆ ಮೈಸೂರಿನಿಂದ ದೊರೆಯುವ ಮೈಸೂರು 
ಕಾರ್ಡ್‌ ಬಹುತೇಕರಿಗೆ ದೊರೆಯದಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಎಲ್ಲಾ ವಲಯದಂತೆ 
ಇಲ್ಲಿಯೂ ಕೂಡ ಬಲವಿದ್ದವರಿಗೆ ಮಾತ್ರ ಅವಕಾಶ ಇತ್ಕಾದಿ ಸೌಕರ್ಯಗಳನ್ನು ಪಡೆಯುವುದನ್ನು 
ತಿಳಿಯಬಹುದಾಗಿದೆ. 


ಮೈಸೂರು ಕಾರ್ಡ್‌ ಹೊಂದಿದವರು ಮಾತ್ರ ವಿವಿಧ ಸ್ಥಳಗಳಲ್ಲಿ ನಡೆಯುವ ಮೇಳಗಳಲ್ಲಿ ಭಾಗವಹಿಸಲು 
ಅರ್ಹರು ಎಂಬ ಮಾನದಂಡವು ಸಮಂಜಸವಾದುದ್ದಲ್ಲ ಹಾಗೂ ಈ ಕಾರ್ಡ್‌ ಹೊಂದಿರುವವರ ಮಕ್ಕಳಿಗೆ 7ನೇ 
ತರಗತಿಯವರೆಗೂ ಸ್ಥಾಲರ್‌ ಶೀಫ್‌ ದೊರೆಯುವುದು. 


196 


ಸರಕಾರ ಚನ್ನಪಟ್ಟಣದ ಗುಡಿಕೈೆಗಾರಿಕೆಗಳ ಮಾರುಕಟ್ಟೆ ನೆರವಿಗೆ ಬರಬೇಕು . ಮುಂದಿನ ಪೀಳಿಗೆಗೆ ಇದು 
ದಕ್ಕುವಂತೆ ಮಾಡಬೇಕು. ಎಲ್ಲಾ ಪ್ರಶ್ನೆಗಳಿಗೆ ಚನ್ನಪಟ್ಟಣದ ಕುಶಲಕರ್ಮಿಗಳಿಂದ ತಾತ್ಲಿಕ ಉತ್ತರವನ್ನು 
ಪಡೆಯಲಾಗದಿದ್ದರೂ ಕುಶಲಕರ್ಮಿಗಳ ಸಮಸ್ಯೆಗಳನ್ನ ನೇರವಾಗಿ ಕಾಣುವಂತಾಯಿತು. 


ಸಲಹೆಗಳು 

ಚನ್ನಪಟ್ಟಣದ ಬೊಂಬೆಗಳು ಕನ್ನಡ ನಾಡಿನ ಸಾಂಸ್ಕೃತಿಕ ಹಿರಿಮೆಗಳಲ್ಲಿ ಬೊಂಬೆ ಸಂಸ್ಥೃತಿ ಗುಡಿಕ್ಕೆಗಾರಿಕೆ 
ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಸರಕಾರಗಳು ಮತ್ತು ಮಾರುಕಟ್ಟೆಯ ವ್ಯವಸ್ಥೆಗಳು 
ಕುಶಲಕರ್ಮಿಯ ನೆರವಿಗೆ ಬರಬೇಕು. ಆ ಮುಖೇನ ಸಾಂಸ್ಥೃತಿಕತೆಯ ಅಸ್ಲಿತೆಯನ್ನ ಕಾಪಾಡಿಕೊಳ್ಳಬೇಕು. ಕುಶಲ 
ಕರ್ಮಿಗಳು ಗುಡಿಕ್ಕೈಗಾರಿಕೆಯ ಕಾರ್ಯ ಮಾಡುತ್ತಿದ್ದಾರೆ. ಅವರ ಮುಂದಿನ ತಲೆಮಾರು ಇದನ್ನು 
ಮುಂದುವರಿಸುವ ಸ್ಥಿತಿ ನಿರ್ಮಾಣವಾಗಬೇಕು, ವಿಶೇಷವಾಗಿ ಸಾಂಸ್ಕೃತಿಕ ಕಲೆಯ ಪರಂಪರೆ ಮುಂದಿನ 
ಪೀಳಿಗೆಗೂ ದಕ್ಕಬೇಕು, ಪ್ರಪಂಚದಾದ್ಯಂತ ಚನ್ನಪಟ್ಟಣದ ಬೊಂಬೆಗಳ ಹಿರಿಮೆ ಮುಂದುವರಿಯಬೇಕು. 


ಈ ಕುಶಲ ಕಲೆಯಲ್ಲಿ ತೊಡಗಿರುವವರು ಸಾವಿರಾರು ಜನರಲ್ಲಿ ಸರಕಾರದಿಂದ ನಡೆಯುವ ವಿವಿಧ 
ಮೇಳಗಳಲ್ಲಿ ಭಾಗವಹಿಸಲು ಬೆರಳೆಣಿಕೆಯ ಮಂದಿಗೆ ಮಾತ್ರ ಸಾಧ್ಯವಾಗಿರುವುದು ಹಲವರು ಈ ಕಲೆಯಲ್ಲಿ ಅಸಕ್ತಿ 
ಕಳೆದುಕೊಳ್ಳುವಂತಾಗಿದೆ. ಹಾಗಾಗಿ ಯಾವುದೇ ರೀತಿಯ ತಾರತಮ್ಮವಿಲ್ಲದೆ ಅಸಕ್ತರೆಲ್ಲರಿಗೂ ಪ್ರದರ್ಶನ ಮತ್ತು 
ಕಲಾ ಮೇಳಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದರೆ ಅ ಮುಖೇನ ಈ ಕಲೆಯಲ್ಲಿನ ಆಸಕ್ತಿಯನ್ನು ಹೆಚ್ಚಿಸಲು 
ಸಾಧ್ಯವಿದೆ. ಇದಕ್ಕೆ ಅವಕಾಶ ಕಲ್ಪಿಸಬೇಕು. ಇನ್ನೂ ಹೆಚ್ಚಿನ ಕುಶಲ ಕರ್ಮಿಗಳು ಬೊಂಬೆ ಸಂಸ್ಕೃತಿಯಲ್ಲಿ 
ಉಳಿಯಲು ಮತ್ತು ಮುಂದುವರಿಯಲು ಯುವ ಪೀಳಿಗೆಯಲ್ಲಿ ಅಸಕ್ಷಿಯನ್ನು ಉಂಟು ಮಾಡಬೇಕಿದೆ. 
ಕುಶಲಕರ್ಮಿಗಳಿಗೆ ಅವಶ್ಯಕವಾದ ಮೂಲ ಕಚ್ಚಾವಸ್ತುವಾದ ಮರವು ಕಡಿಮೆ ಬೆಲೆಗೆ ಮತ್ತು ಯಾವುದೇ 


ಅಡತಡೆಗಳಿಲ್ಲದೆ ದೊರೆಯಬೇಕು. 


ಇಲ್ಲಿನ ವೈಶಿಷ್ಠಪೂರ್ಣ ಕಲೆಯನ್ನು ವಿಶ್ವದಾದ್ಯಂತ ಪಚುರ ಪಡಿಸಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ 
ನೇರವಾಗಿ ಕುಶಲಕರ್ಮಿಗಳೆ ಮಾರಾಟ ಮಾಡುವ ಒಂದು ನಿರ್ದಿಷ್ಟ ವೇದಿಕೆಯನ್ನ ಸರ್ಕಾರ ಕಲ್ಪಿಸಿದರೆ ಇನ್ನೂ 
ಹೆಚ್ಚು ವಸ್ಸುಗಳು ವಿದೇಶದಲ್ಲಿ ಪ್ರಜಲಿಸುವ ಮೂಲಕ ನಾಡಿನ ಸಾಂಸ್ಥೃತಿಕತೆಯನ್ನು ಶಿಖರಪ್ರಾಯವಾಗಿಸುತ್ತದೆ. 


ದೊಐಲ'ದ 


ಮರದ ಬೆಲೆಯು ನಿರ್ದಿಷ್ಟವಾಗಿರದೆ ನಿರಂತರವಾಗಿ ಬದಲಾಗುತ್ತಿರುವುದು ಕೂಡ ಅನೇಕರು ಈ 
ಕಲೆಯಿಂದ ದೂರ ಉಳಿಯಲು ಕಾರಣವಾಗಿದೆ. ಹಾಗಾಗಿ ಮರಗಳಿಗೆ ನಿಗದಿತ ಬೆಲೆಯನ್ನು ನಿರ್ಧರಿಸಬೇಕು. 


197 


ಜೀನಾ ವಸ್ತುಗಳನ್ನು ಪೋತ್ಸಹಿಸುವ ಬದಲಿಗೆ ಸ್ಥಳೀಯ ದೇಸಿ ಉತ್ಪನ್ನವಾದ ಇಲ್ಲಿನ ಬೊಂಬೆಗಳಿಗೆ ಅದ್ಯತೆ 
ದೊರೆಯಬೇಕು. ಅಂದರೆ ಚೈನಾವಸ್ತುಗಳ ಅಮದು ಮಾಡಿಕ್ಕೊಳುವಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. 


ಸಂಸ್ಕೃಕಿಯಿಂದಲೇ ಉತ್ಸಾನ ಪಡೆದ ಕಲೆ ಮತ್ತು ಜೀೇವಂತವಿದ್ದು ಕಲೆ ಉಳಿಯಬೇಕಾದರೆ ಕಲಾವಿದ 
ಉಳಿಯಬೇಕು. ಆ ಮುಖೇನ ಕಲಾಕುಟುಂಬ ಉಳಿಯುತ್ತದೆ. ಮಾರುಕಟ್ಟೆಯಲ್ಲಿ ಹೊಸ ಮಾದರಿಯ 
ವಿನ್ಯಾಸಗಳು, ಹೊಸ ಮಾದರಿಯ ಸ್ವರೂಪಗಳು ಮತ್ತು ಹೊಸ ಮಾದರಿಯ ಪ್ರಜಾರ, ಹೊಸ ಮಾರುಕಟ್ಟೆಯ 
ಮಾರ್ಗಗಳು ಸೃಷ್ಟಿಯಾದರೆ ಕಲೆ ಉಳಿಯುತ್ತದೆ, ಇಂತಹ ಪೂರಕ ವಾತವರಣವನ್ನು ಸೃಷ್ಟಿ ಮಾಡುವಲ್ಲಿ 
ಸರಕಾರಗಳು ಯೋಚಿಸಬೇಕು. ಕಲಾವಿದರೂ ಕೂಡ ಹಳೆಯ ಪರಂಪರೆಯ ಬೇರುಗಳನ್ನು ಇಟ್ಟುಕೊಳ್ಳುವ, 
ಹೊಸ ಕಾಲಕ್ಕೆ ತಮ್ಮನ್ನು ಒಗ್ಗಿಸಿಕೊಳ್ಳುವ ಮೂಲಕ ತಾವು ನೆಚ್ಚಿಕೊಂಡಿರುವ ಕಲೆಯನ್ನು ಉಳಿಸಬೇಕು. 


198 


ಅಡಿ ಟಿಪ್ಪಣಿಗಳು 


I. 


2 


3. 


ಎಂ. ಬೈರೇಗೌಡ ಮತ್ತು ತಾ.ಸಿ. ತಿಮ್ಮಯ್ಯ (ಸಂ), ಪುಟ.280 
ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ ಪುಟ.544 
ಬಿ.ಟಿ. ಚಕ್ಕಪುಟ್ಟೇಗೌಡ ಮತ್ತು ಆರ್‌.ವಿ. ನಾರಾಯಣ (ಸಂ), ಕನಕಸಂಪದ, ಪು.95 


Buchanan, ‘Journey from Madras’, Vol.1,Pp.151-152 


. Suryanath U. Kamath(chief Editor) ‘Karnataka Satate Gazetteer Bangalore 


Rural District’, P.394 
ಅದೇ ಪುಟ.394 


ಮೌಖಿಕ ಸಂದರ್ಶನ: ಚನ್ನಪಟ್ಟಣ, ಬಯಲು ಸೀಮೆ ಪತ್ರಿಕೆ ಸಂಪಾದಕರು, ಸು.ತಾ. ರಾಮೇಗೌಡ 
ಮೌಖಿಕ ಸಂದರ್ಶನ: ಅರಳಾಳುಸಂದ್ರ, ಸಿ. ಪುಟ್ಟಸ್ತಾಮಿ, ರೈತ ಹೋರಟಗಾರರು, ವಿಚಾರವಂತರು 
ಮೌಖಿಕ ಸಂದರ್ಶನ: ಅರಳಾಳುಸಂದ್ರ ಅನುಸೂಯಮ್ಮ ಕರ್ನಾಟಕ ರಾಜ್ಯ ರೈತ ಮಹಿಳಾ 
ಹೋರಾಟಗಾರರು 


. ಮೌಖಿಕ ಸಂದರ್ಶನ: ಬಿ.ವಿ ಪಾಳ್ಮ, ಕುಮಾರ 30 4 ವಯಸ್ಸು 

. ಭಾರತದ ಇತಿಹಾಸ, ಕೆ.ಎನ್‌ ಅಶ್ವಥಪ್ಪ 

. ಮೈಸೂರು: ನೂರಿನ್ನೂರು ವರ್ಷಗಳ ಹಿಂದೆ, ನಂಜರಾಜ ಪಿ. ಅರಸ್‌,ಪುಟ-317 
. ಮೌಖಿಕ ಸಂದರ್ಶನ: ಕೆಂಚಯ್ಯ, ಕಲಾನಗರ. 68 ವಯಸ್ಸು 

. ಮೌಖಿಕ ಸಂದರ್ಶನ: ಸ್ಥೆಯದ್‌ ಮೊಹಮ್ಮದ್‌, ಕಲಾನಗರ ನಿವಾಸಿ 55 ವರ್ಷ 


. ಮೌಖಿಕ ಸಂದರ್ಶನ: ಕರೀಂ ಅಯ್ಯ ಅಂಡ್‌ ಸನ್ಸ್‌ ಮಾಲೀಕರು, ಪಟೇ ಬೀದಿ 


199 


ಆಕರ ಗ್ರಂಥಗಳು 


1. ಡಾ. ಟಿ. ಗೋವಿಂದರಾಜು : ಚಿತಾರದ ಗೊಂಬೆ ಚಿತ್ರಕಲೆ 
ಜನಪ್ರಿಯ ದೇಶಿ ಕಲಾ ಮಾಲೆ ಕರ್ನಾಟಕ 
ಲಲಿತ ಕಲಾ ಅಕಾಡೆಮಿ, ಬೆಂಗಳೂರು. 


2. ಪ್ರೊಪಿ. ವಿ. ನಂಜರಾಜ ಅರಸು : ಮೈಸೂರು ನೂರಿನ್ನೂರುವರ್ಷಗಳ 
ಹಿಂದೆ ಅಭಿರುಚಿ ಪ್ರಕಾಶನ, ನಂ.386, 4ನೆಯ 
ಮುಖ್ಯರಸ್ತೆ 3ನೆಯ ಅಡ್ಡರಸ್ತೆ ಸರಸ್ಪಶೀಪುರ, 
ಮೈಸೂರು-9 

3. ಅಂಬಳಿಕೆ ಹಿರಿಯಣ್ಣ : "ಕನ್ನಡ ವಿಷಯ ವಿಶ್ವಕೋಶ” 
(ಇತಿಹಾಸಮತ್ತು ಪುರಾತತ್ವ) ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ ಮೈಸೂರು 
ವಿಶ್ವವಿದ್ಯಾನಿಲಯ, ಮೆ ) ಸೂರು-2009 

4. ಅರವಿಂದ ಮಾಲಗತ್ತಿ(ಸಂ) : ಪಬುದ್ಧ ಕರ್ನಾಟಕ, ಪ್ರಸಾರಾಂಗ, 
ಮೈಸೂರು ವಿಶ್ವವಿದ್ಯಾಲಯ (1978) 
ಮೈಸೂರು 

5. ಶಿವರಾಮೇಗೌಡ ನಾಗವಾರ : ಬೊಂಬೆ ಬೀಡು ಸ್ಮರಣ ಸಂಚಿಕೆ, 
2001 ಬೆಂಗಳೂರು ಗ್ರಾಮಾಂತರ ಜಿಲ್ಲಾ 
ಏಳನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ಮರಣ 
ಸಂಚಿಕೆ, ತಾಲ್ಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, 
ಚನ್ನಪಟ್ಟಣ. 

6. ಕೂಡ್ಲೂರು ವೆಂಕಟಪ್ಪ : ಗೊಂಬೆ ಚಿತ್ದಾರದ ಮಡೆಕಡೆದೊ 
ಪ್ರಕಾಶಕರು ಧಾತ್ರಿ ಪುಸಕ ಮಾಲೆ, ನಂ.70. 
3ನೇ ಸಿ ಅಡ್ಡರಸ್ತೆ ನಾಗರಬಾವಿ, ಬೆಂಗಳೂರು. 

147 ಹೆಟ್‌ ಕೃಷ್ಣೇಗೌಡ(ಪ್ರಧಾನ ಸಂಪಾದಕರು) : ಕಣ್ಣಸಿರಿ, ಸರಣ ಸಂಚಿಕೆ, ಆಗಸ್ಟ್‌ 
27, 201 ಚನ್ನಪಟ್ಟಣ ತಾಲ್ಲೂಕು ದ್ವಿತೀಯ 
ಕನ್ನಡ ಸಾಹಿತ್ಯ ಸಮ್ನೇಳನತಾಲ್ಲೂಕು ಕನ್ನಡ 
ಸಾಹಿತ್ಯ ಪರಿಷತ್ತು ಚನ್ನಪಟ್ಟಣ 

8. ಕರೀಗೌಡ ಬೀಚನಹಳ್ಳಿ ಕನ್ನಡ ವಿಶ್ವವಿದ್ಯಾಲಯ, ವಿಶ್ಷಕೋಶ-2, 
ಕರಕುಶಲ ಕಲೆಗಳು, ಪ್ರಸಾರಂಗ, ಕನ್ನಡ ವಿಶ್ವ 
ವಿದ್ಯಾಲಯ, ಹಂಪಿ, 2000 


200 


೫ 


10. 


11. 


12. 


13. 


14. 


15. 


16. 


17. 


18. 


19. 


ಡಾ. ಕೆ. ರವೀಂದ್ರನಾಥ 


ಡಾ. ಬಿ.ಎಂ. ಪುಟ್ಟಯ್ಯ 


ಡಾ. ಎಂ.ಕೆ. ಮಂಜುನಾಥ 


ಚಕ್ಕಲೂರು ಚನ್ನಪ್ಪ 


ಬಸವರಾಜ್‌ ಎಸ್‌ 


ಟಿಪ್ಪು ಸುಲ್ತಾನನ ಖಡ್ಗ 


pro) 


ತಿಲಕನಾಥ ಮಂಜೇಶ್ವರ 


ಬೋರಲಿಂಗಯ್ಯ, ಹಿ. ಜೆ 


ಕರೀಗೌಡ ಬೀಚನಹಳ್ಳಿ 


ದಸರಾ ವಸ್ಕತಿಯಿಂದ ಆಸ್ಥಿತೆಗೆ 


: ಅಧ್ಯಯನದ ವಿಧಿವಿಧಾನಗಳು, 

ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ. 

: ಪಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 2010 

: ರಾಮನಗರ ಜಲ್ಲೆಯ ಸಾಂಸ್ಕೃತಿಕ 

ಪರಂಪರೆ, ಪ್ರಕಾಶಕರು, ಎಸ್‌. ಎಲ್‌. ಎನ್‌. 
ಪಬ್ಲಿಕೇಷನ್‌, ಬನಶಂಕರಿ, ಬೆಂಗಳೂರು-28 

: ಜನಪದವಾಣಿ, ಚನ್ನಪ್ಪ ಚಕ್ಕಲೂರು, 
ಚನ್ನಪಟ್ಟಣ -2001 

: 'ಚೈತ್ರ ವಾರ್ಷಿಕ ಸಂಚಿಕೆ, 

ಶೀ ಹೊಂಬೇಗೌಡ ಶಿಕ್ಷಣ ಸಂಸ್ಥೆ (ರಿ), ಶ್ರೀ 
ಕುವೆಂಪು ಪ್ರಥಮ ದರ್ಜೆ ಕಾಲೇಜು, 
ಕೆಂಗಲ್‌, ಚನ್ನಪಟ್ಟಣ, 2008 

: ಭಗವಾನ್‌ ಎಸ್‌. ಗಿದ್ದಾನಿ, ಅನುವಾದ 
ಎಸ್‌.ಬಿ. ರಂಗನಾಥ್‌, ತರಳಬಾಳು ಪ್ರಕಾಶನ, 
ಚಿತ್ರದುರ್ಗ ಜಿಲ್ಲೆ. 

: ದೇಶ, ಕಾಲ, ಭಾಷೆ ಹಂಗಿರದ 

ರಂಗಿನಾಟ ಇದು ಗೊಂಬೆಯಾಟ, ಲೇಖನ, 
ತರಂಗ, ನವೆಂಬರ್‌ 22,2012. 

: "ಮೈಸೂರು ರಾಜ್ಯದಲ್ಲಿ ವಾಣಿಜ್ಯ ಮತ್ತು 
ಕರಕುಶಲ ಕಲೆಗಳು" (1800-1881) ಅಕ್ಷರ 
ಪಕಾಶನ, ಹೆಗ್ಗೋಡು. ಸಾಗರ, ಕರ್ನಾಟಕ, 
1995 


(&) 


ಸಾಹಿತ್ಯ ಆಕಾಡೆಮಿ, (1993). ಬೆಂಗಳೂರು. 
: ಜಾತ್ರೆಗಳು, ಕನ್ನಡ ಸಾಹಿತ್ಯ ಪರಿಷತ್ತು 
(1980). ಬೆಂಗಳೂರು. 


: ದಸರಾ ಸ್ಮರಣ ಸಂಚಿಕೆ: 2013 
ಸಂಪಾದಕರು: ಡಾ. ಎನ್‌.ಕೆ ಲೋಲಾಕ್ಷಿ 


: ಸಿಧಿಯರ ಸಂಸ್ಕೃತಿ, ಕರ್ನಾಟಕ 


201 


20. ಗಂಗಸಿರಿ 


21. ಕರ್ನಾಟಕ ಸರ್ಕಾರ 


22. ಪ್ರಾಚೀನ ಭಾರತ 


23. ಮೈಸೂರು ರಾಜರು ಮತ್ತು ದಸರಾ 


ಆಂಗ್ಲಕೃತಿಗಳು 


24. Francis Buchanan 


25. Suryanath.U Kamath 


ಡಾ. ಮುಜಾಫರ್‌ ಅಸ್ಲಾದಿ, ಡಾ. ಶಿವಪ್ಪ ಆರ್‌. 
ಗುಬ್ಬಿಗೂಡು ರಮೇಶ್‌ 

: ಸ್ಥರಣ ಸಂಚಿಕೆ 

ಈಲ್ಲಾ ಕನ್ನಡ ಸಾಹಿತ್ಯ ಪರಿಷತ್‌ 

ರಾಮನಗರ. 

: "ಮೈಸೂರು ದಸರಾ ವಸ್ತು ಪ್ರದರ್ಶನ 
ಪಕಾಶಿಕೆ- 196, ದಸರಾ ವಸ್ಸುಪದರ್ಶನ 
ಪಕಾಶಿಕೆಯ ಉಪಸಮಿತಿ, ವಿಧಾನಸೌಧ, 
ಬೆಂಗಳೂರು,1961 


: ಪ್ರೊ ಆರ್‌. ಎಸ್‌. ಶರ್ಮಾ 

ಅನುವಾದ: ಎನ್‌.ಪಿ. ಶಂಕರನಾರಾಯಣ 
ರಾವ್‌ 

ನವಕರ್ನಾಟಕ ಪ್ರಕಾಶನ 

ಬೆಂಗಳೂರು. 

:ಅಂಶಿ ಪ್ರಸನ್ನಕುಮಾರ್‌ 

ಕನ್ನಡ ಪುಸ್ತಕ ಪ್ರಾಧಿಕಾರ 

ನಂ.45, ವಿಶ್ರಮಾನವ ಜೋಡಿ ರಸ್ತ. 

ಕುವೆಂಪು ನಗರ, ಮೈಸೂರು 


: “Journy from Madras through 

the Countries of Mysore, Canara 
and Malabar’, Vol-1, London, 
1807 

: Karnataka State GaZetter, 
Bangalore, Rural District’ Govt of 
Karnataka Publication, Bangalore, 
1989. 


202 


ಪದಗಳ ಅರ್ಥ 
ಪೋಷಾಕು: ಉಡುಪು 
ಪಭಾವಳಿ:ವಿಗ್ರಹಗಳ ಹಿಂದೆ ಅಳವಡಿಸುವ ಅರ್ಧವೃತ್ತಾಕಾರದ ಅಲಂಕಾರ ಸಾಧನ 
ಕೆಂಡ: ಉರಿಯುತ್ತಿರುವ ಇದ್ದಿಲು 
ಎಳವಾರ:ಹಸು/ಎತ್ತುಗಳ ಮೂಲಕ ಮರವನ್ನು ಕೊಂಡದವರೆಗೆ ಎಳೆದ್ಯೋಯುವಿಕೆ. 
ಮೀಸಲು: ಒಂದು ಉದ್ದೇಶಕ್ಕೆ ಸಮರ್ಪಿತವಾದ ಮುಡಿಪು. 
ಈರ್‌ ಎಡೆ- ದೇವರಿಗೆ ನೀಡುವ ಎಡೆ. 
ಅಸ್ಥಿತೆ: ಹೆಜ್ಜೆ ಗುರುತು 
ಕುಟ್ಟಿ: ಮರವು ರಂಧಗಳಾಗಿ ಒಟ್ಟನ್ನು ಹೊಂದುವುದು. 
ಪಟ್ರಿ: ಮಾನವ ಬಲದಿಂದ ರಚಿತವಾದ ಕೈಸಾಧನ. 


. ಅರಗು: ಬಿಲ್ಲೆ ಅಕಾರದ ವಸ್ತು, (ಇದನ್ನು ಕಾಯಿಸಿ ಬೇಕಾದ ಬಣ್ಣವನ್ನು ತಯಾರಿ ಕೊಳ್ಳುವರು) 


. ಪಾರಮ್ಮ: ಶ್ರೇಷ್ಠ 


(&) 


. ಕುಡಲಿನ ಹಿಡಿಕೆ: ಕೃಷಿಯಲ್ಲಿ ಬಳಸುವ ವಸ್ತು (ಕೈ ಹಿಡಿತಕ್ಕೆ ಕಬ್ಬಿಣ ತಾಗದಂತೆ ಹಿಡಿದು ಕೊಳ್ಳಲು 


ಮಾಡುವ ಮರದ ಹಿಡಿಕೆ 


. ಬಿಡತಿ: ವಿರಾಮ 
. ರೋಲಿಂಗಾ: ಮುಂಗೈನ ಮುಷ್ಟಿಯಿಂದ ಹಿಡಿದು ಕಸರತ್ತು ಮಾಡುವ, ಸಣ್ಣ ಉಪಕರಣ 
. ಉರುಸ್‌ : ದಕ್ಷಿಣ ಭಾಗದಲ್ಲಿ ಪ್ರಚಲಿತವಿರುವ ಸೂಪಿರವರ ಮರಣದ ನಂತರ ಪ್ರತಿ ವರ್ಷ ಮಾಡುವ 


ಆಚರಣೆಯೆ "ಉರುಸ್‌ 


. ಸೂತ್ರ: ದಾರ ಹಿಡಿದು ಸೂತ್ರದ ಮೂಲಕ ಬೊಂಬೆ ಆಡಿಸುವಿಕೆ 
. ಹಿರಣವಾಗಿ: ಸರಿಯಾಗಿ 


. ಉತ್ಸಾನಕ್ಕೆ ಕಾರ್ತಕ ಮಾಸದಲ್ಲಿ ಬರುವ ಹಬ್ಬಗಳಲ್ಲಿ ಇದೊಂದು ಪ್ರಸಿದ್ಧ ಹಬ್ಬ ಇದೊಂದು ದ್ದಾದಶೀ 


ತುಳಸಿ ಪೂಜೆ 


203 


ಚನ್ನಪಟ್ಟಣದ ಕಖಾಕಮ್ನ, ಬೆಟದ ತಿಮೃಪ್ಪಸ್ತಾಮಿ ದೇಗುಲ, ಬಾಬಯ್ಯ ಮಸೀದಿ 
ಆಟ ಐ ಟ [ 


EE arr meee 


204 


ಚನ್ನಪಟ್ಟಣದ ಚಿತ್ತಾಕರ್ಷಕ ಬೊಂಬೆಗಳು- ಆಟಕೆಗಳು 


205 


@ 
E 
“ 
3 
9 

I 
@ 
T 
ಜ್ಞ 
4 
Ww 
W 
HB 


ld 


ಆಟ 


ಚನ್ನಪಟ್ಟಣದ ಚಿತಾಕ 


206 


ಚನ್ನಪಟ್ಟಣದ ಚಿತ್ತಾಕರ್ಷಕ ಬೊಂಬೆಗಳು- ಆಟಕೆಗಳು 


ಚನ್ನಪಟ್ಟಣದ ಚಿತ್ತಾಕರ್ಷಕ ಬೊಂಬೆಗಳು- ಆಟಕೆಗಳು 


208 


ಚನ್ನಪಟ್ಟಣದ ಚಿತ್ತಾಕರ್ಷಕ ಬೊಂಬೆಗಳು- ಆಟಕೆಗಳು 


“ees 


್ಸ 
AE 


ಚನ್ನಪಟ್ಟಣದ ಚಿತ್ತಾಕರ್ಷಕ ಬೊಂಬೆಗಳು- ಆಟಕೆಗಳು 


210 


ಗಣರಾಜ್ಯೋತ್ಸವ ಪರೇಡ್‌-ಜಂಬೂಸವರಿಯಲ್ಲ ಬೊಂಬೆ ವೈಭವ 


211 


ಇ 
a 
% 
B 
ಇ 
P 
, 
1) 
% 
To 
3 
8 
B 
D 
B 


212 


ಇ 
(ವ 
W 
ಣೆ 
Ww 
2 
% 
1 
) 
wD 
6 
2 
ke 
_ 
% 
ಇ 
©) 
4 


213 


$B 
T 
W 
ಣೆ 
w 
2 
% 
1 
i) 
Ne) 
6 
2 
ke 
a 
: 
% 
ಇ 
©) 
4 


214 


9 
ke 
3 
R 
5) 
£ 
$ 
3 
4 


215 


ಬೊಂಬೆ ತಯಾರಿಕೆಯಲ್ಲ ನಿರತ ಕುಶಲ ಕರ್ಮಿಗಳು 


iN); (, R 
Wh 0 


216 


ಇ 


ಇ 
% 
RB 
ಇ 
F) 
B 
F 
R 
7 
( 
Ww 
K 
ಫ 
7 
% 
$ 
ಇ 
(©) 
4 


217 


ಮರದ ಉತ್ತನ್ನಗಳ ಸಂಸ್ಥರಣೆಯ ವಿಧಾನಗಳು 


218 


ಉತ್ತನ್ನ ತಯಾರಿಕಾ ಹಂತಗಳು 


219 


ಕರ ಕುಶಲ ಕಾರ್ಯಾನೆಯ ಉತ್ಪಾದನೆಯ ಹಂತಗಳು 


220 


ಮೈಸೂರಿನ ಕಾವೇರಿ ಎಂಪೋರಿಯಂನಲ್ತ ಉತ್ತನಗಳು 


y 1 | Je, NNAUA ) 
| Meledtirdil. PON 


Le ಸ Py, 2 | pr 
| MIM Nn |p y, p N 
1 N kl 


| $4 


221 


ಚನ್ನಪಟ್ಟಣದ ಎಂಹೋರಿಯಂಗಳು-ಕರ ಕುಶಲ ವಸ್ತುಗಳು 


( Se 


ಗಾ 


“ 


WV 


222 


ಚನ್ನಪಟ್ಟಣದ ಎಂಹೋರಿಯಂಗಳು-ಕರ ಕುಶಲ ವಸ್ತುಗಳು 


pS PEFI4 
ಎ NeW 

/ | ಟೀಸ್‌ y 
EN. 


223 


ಚನ್ನಪಟ್ಟಣದ ಎಂಹೋರಿಯಂಗಳು-ಕರ ಕುಶಲ ವಸ್ತುಗಳು 


A] ನ ¥, 


FACTOR 


ಕೌರ್‌ 


224 


ಚನ್ನಪಟ್ಟಣದ ಎಂಹೋರಿಯಂಗಳು-ಕರ ಕುಶಲ ವಸ್ತುಗಳು 


‘EmroRlu 


8 ನ ಗ 
ತಾ ಭಃ ನ್‌ pe | ಸಿ X% ಫ್‌ 


225 


ಕರ ಕುಶಲ ಉತ್ಪನ್ನಗಳ ತಯಾರಿಕಾ ಘಟಕಗಳು-ಸರ್ಟಫಿಕೇಟ್‌ 


ಪ 9, ರಾಮನಗರ ಜಲ್ಲೆ 
ಗರ , ತಥಿಕೆರ. ಡನ್ನಪಟ್ಟಣ ತಾ, ರಾಜು ನಲ್ಲ 
ವಿಬ್ಯಾರ Mrs ನಾಂತರ dl ತಯಾರಿಕ ಘಟದ ಕ್ರಾವಣಿಶತೆ ನಾಗೂ ಮರಾ ಮಜಗೆ 
-. ಹರ ಜಾಣ ಹ ಟರ ಆಸ್ಫಿ ಚನನ ಗರಪನ ಊರ ಸಗರ ಭನಚ್ಯಟ. ಬಸನ ಕಹ 


wel Oe 


ಗ, ಸನ್ನ ನ್ನಗೆ ಮನ ಇಗೂ ಕುಕ್ಕೆ ನನ 


$೬ ನಡನ ಡಚಾರನ ಸುನ ಗವ 
A ಕ Y ತಯಾೂರನ ಸಾಕಾಯತ ಕರಕರ ಸನುಗಳ್ನು i 


್ಸ ಸುಸ್ನಖು ಘರಂನಕ ಕಾ 
ಜನಗಳು ರರ ಕಟಿ ಸುಸು ಪರಂಪ ಕ WR ಗ 
EE ae Ria FL ts Tad 


NW 


Date: - 10,12.2008 

I hereby certify that CHANNAPATNA TALUK. HANDICRAFTS 

MANUFA CTU RERS WEL FARE ASSOCIA TION, Ma ngalavarapete, 

[VF >) tk nee ಣಾ ಹ 

WNo.312 ¢#% Cross M.G. Layout, Maralufiola, Channapatna Taluk, 
5 Registered on this 10% day of December Tuo thousand 


Ramanagarz District, 1 
mataka Societies Resistration Act, 1960 


08) under the Kam 


(J Gta KS RN 17 of 1960 


, imanagara on the 10 day of December Two 
Thousand Eight (10-12-2008 
P25 Mk ಕ್‌ 
Registrarof Societies 
Ramanagara, 


* Ramanagara Dist. 


Office Ramanagara Dist 
Society Number: DRS/RGN/ 92 /2008-09 
C.D.Number 


ಕುಶಲಕರ್ಮಿಗಳ ಗುರುತಿನ ಚೀಟಯ ಮಾದರಿಗಳು 


Date of 


(een Sianature of issuing authority 
Holder's sign “Additional Development Cor 


(KAMYC009257 Name :K GEETHA 
's : Sn KUMAR 
ERU RAMAMANDIRA 
y NAPATNA DisT RAMAN~3AR 
TT w 
KARNATAKA 
Namé “Wood and tacqu* v: 


Date 26-Jul-10 
Signature of issuing authority 3” 
Joint Director(H) 


e :GOWRAM 


sp :SIDDAPPAJI 

mM NALEKERI RAMAMANDIRA ST 

) Ter RAMANAGAR 
ania and lacquer ware) 


ಗಿರಿಯ ರ , y 4 


Signature of issuing authority Adv 


| 
| 


' Holder's sign. Joint Director(H) 


is Jee » 28-Jul-40 
4 ಷ Signature of issuing authority 
Holder's sign 


227 


ಉಪಸಂಹಾರ 


ಜನಪದವೆಂಬುದು ಗಾಮೀಣ ಜನರ ಬದುಕಿನಲ್ಲಿ ಒಳಹೊಕ್ಕಿರುವ ಭವ್ಯ ಕಲೆಯಾಗಿದೆ. 
ಪಾರಂಪರಿಕವಾಗಿ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವ ಜನಪದ ಸಂಸ್ಥೃತಿ ಗ್ರಾಮೀಣ ಪ್ರದೇಶದ ಜನರ 
ಮೂಲ ಕಲೆಯಾಗಿಯೇ ಉಳಿದುಕೊಂಡು ಬಂದಿದೆ. ಒಂದು ಪ್ರದೇಶದ ಇತಿಹಾಸವನ್ನು ತಿಳಿದುಕೊಳ್ಳಲು ಆ 
ಪದೇಶದ ಜನಪದದ ಅಧ್ಯಯನ ಮಾಡದ ಹೊರತು ಅದು ಪೂರ್ಣವಾಗದು ಎಂಬಷ್ಟರ ಮಟ್ಟಿಗೆ ಜನಪದ 
ಹಿಂದಿನಿಂದಲೂ ಜನರ ಸಂಸ್ಥತಿಯಾಗಿಯೇ ಬೆಳೆಯುತ್ತ ಬಂದಿರುವುದು ಅದರ ವಿಶಿಷ್ಟ ಗುಣ ಎನಿಸುತ್ತದೆ. 
ಇಂತಹ ಅನಕ್ಷರಸ್ಥ ಸಮುದಾಯದಿಂದ ಒಂದು ಕಲೆ ಜಗತ್ತಿಖ್ಯಾತವಾದದ್ದು ಹೈದರಾಲಿ ಮತ್ತು ಟಿಪ್ಪು, ಇಲ್ಲಿನ 
ಪಾಳೇಗಾರರು ಮತ್ತು ಮೈಸೂರು ಅರಸರು ಈ ಕಲೆಯನ್ನು ಪ್ರೋತ್ಸಾಹಿಸಿದ್ದು ಕುಶಲ ಕರ್ಮಿಗಳಿಗೆ 
ಜೀವಕಳೆಗಟ್ಟಿದ್ದರಿಂದ ಈ ಕಲೆಯಲ್ಲಿ ನಾವಿನ್ಯತೆ ಪಡೆಯಲು ಸಾಧ್ಯವಾಯಿತು. ಇಷ್ಟೆಲ್ಲಾ ಸಹಕಾರಗಳ ನಡುವೆ ತನ್ನ 
ಸೃಜನಶೀಲತೆಯ ಮೂಲಕ ಚನ್ನಪಟ್ಟಣದ ಕೀರ್ತಿಯನ್ನು ಅಜರಾಮರವಾಗಿಸಿದ್ದು ಕಲಾ ಪ್ರತಿಭೆಗೆ ಹಿಡಿದ 
ಕೈಗನ್ನಡಿಯಾಗಿದೆ. ಹೊಟ್ಟೆ ಹೊರೆಯಲು ಮಾಡುತ್ತಿದ್ದ ಕಾಯಕದ ಪ್ರತೀಕವಾದಿ ಈ ಬೊಂಬೆ ಕಲೆಯು ಬೆಳಕಿಗೆ 
ಬಂದಿತಾದರೂ ಕಾಲಾನಂತರದಲ್ಲಿ ತನ್ನದೆ ಆದ ವಿಸ್ತತ ಪರಂಪರೆಯನ್ನೂ ಚನ್ನಪಟ್ಟಣ ತಾಲ್ಲೂಕಿನ ಸುಮಾರು 10 
ಕಿಲೋಮೀಟರ್‌ವರೆಗೂ ವ್ಯಾಪಿಸಿರುವುದನ್ನು ಕಾಣಬಹುದಾಗಿದೆ. 


ನಮ್ಮ ಸಂಸ್ಕೃತಿಯನ್ನು ಆದಿಮಾನವನ ಕಾಲದಿಂದಲೂ ನೋಡುತ್ತಾ ಬಂದರೆ ಆತನ ನಡೆ, ನುಡಿ, 
ಆಹಾರ ಪದ್ದತಿ, ಬೇಸಾಯ ಎಲ್ಲದರಲ್ಲೂ ಕಾಲ ಕಾಲಕ್ಕೆ ವ್ಯತ್ಯಾಸವನ್ನು ಕಾಣುತ್ತೇವೆ. ತನ್ನ ಅವಶ್ಯಕತೆಗಳಿಗೆ ತಕ್ಕಂತೆ 
ಅವನು ಬದಲಾಗುತ್ತಾ ಬಂದದ್ದು ತಿಳಿದಿರುವ ಸಂಗತಿಯೇ. ಹಾಗೆಯೇ ಬೊಂಬೆಗಳ ನಾಡು ಚನ್ನಪಟ್ಟಣದ 
ಬೊಂಬೆಗಳು ಮೊದಲಿಗೆ ಪೆನ್ನಿನ ನಿಬ್ಬು ಮಕ್ಕಳ ಆಟಿಕೆ ಮರದ ತೊಟ್ಟಿಲಿನಿಂದ ಪ್ರಾರಂಭವಾದದ್ದು ಕಾಲ 
ಬದಲಾದಂತೆ ಮನುಷ್ಯನ ಅವಶ್ಯಕತೆ, ಆಲೋಚನೆಗೆ ತಕ್ಕಂತೆ ಮಕ್ಕಳು ಬಳಸುವ ಬರವಣಿಗೆಯ ಸ್ಟೇಟ್‌ 
ಮಣಿಗಳನ್ನು ಬಣ್ಣದ ಪ್ರಾಣಿಗಳನ್ನು ಗೃಹೋಪಯೋಗಿ ವಸ್ತುಗಳವರೆಗೂ ಮರದಿಂದ ವಸ್ತುಗಳನ್ನು 
ಮಾಡುವಿಕೆಯಿಂದ ಮಾನವನು ಬಳಸುವ ಎಲ್ಲಾ ವಸ್ತುಗಳನ್ನು ಉತ್ಪಾದಿಸುವ ಬಹುದೊಡ್ಡ ಉದ್ದಿಮೆಯಾಗಿ 
ಬೆಳೆದಿರುವುದು ಮಹತ್ತದ ವಿಚಾರವೆ. ಚನ್ನಪಟ್ಟಣ ತಾಲ್ಲೂಕು ಪುರಾಣೇತಿಹಾಸಕಾಲದಲ್ಲಿಯೂ 
ಹೆಸರುವಾಸಿಯಾದ ನಾಡು. ಇಲ್ಲಿನ ಮಣ್ಣಿನ ಮಹಿಮೆಯು ರಾಜಕೀಯ, ಸಾಹಿತ್ಯ, ಸಂಸ್ಕತಿಯನ್ನು 
ಸಮೃದ್ಧಗೊಳಿಸಲು ತನ್ನದೇ ಆದ ಕೊಡುಗೆಯನ್ನು ನೀಡಿದೆ ಎಂಬುದು ಗಮನಾರ್ಹ. ಹತ್ತು ಹಲವು 
ಸಂದರ್ಭಗಳಲ್ಲಿ ಈ ನೆಲದಲ್ಲಿ ಹುಟ್ಟಿ ಬೆಳೆದವರೂ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿದ್ದಾರೆ. 


194 


ವಿವಿಧ ಹಬ್ಬಗಳ ಸಂದರ್ಭದಲ್ಲಿನ ಬೊಂಬೆಗಳ ಕೂರಿಸುವ ಈ ಕಲೆಯು ಅಳಿದು ಹೋದರೆ ಮುಂದಿನ 
ತಲೆಮಾರಿನಲ್ಲಿ ಈ ಸಂಪ್ರದಾಯ ಇಲ್ಲವಾದಾಗ ಬೊಂಬೆಗಳ ನೆಲಮೂಲ ಸಂಸ್ಕೃತಿಯೇ ಇಲ್ಲವಾಗುತ್ತದೆ. ಒಂದು 
ಸಾಂಸ್ಥೃತಿಕತೆಯ ಭಾಗವಾಗಿ ಈ ಸಂಸ್ಥತಿ ಇದೆ. ಎಷ್ಟೇ ಆಧುನಿಕತೆಯ ಹೊಡೆತಬಿದ್ದರೂ ಕೂಡ ಈ 
ಸಾಂಪುದಾಯಕ ಆಚರಣೆ ಜೀವಂತವಾಗಿರುವ ಹಿನ್ನೆಲೆಯಲ್ಲಿ ಬೊಂಬೆಗಳ ಕಲೆ ಉಸಿರಾಡಲಿಕ್ಕೆ ಸಾಧ್ಯವಿದೆ. ಇಂದಿನ 
ತಲೆಮಾರು ಮತ್ತು ಮಹಿಳೆಯರು ವಿವಿಧ ಕಲಾಮೇಳಗಳಲ್ಲಿ ಮರದಿಂದ ತಯಾರಿಸಿದ ಕೀವಿಗಳ ಓಲೆಗಳಿಂದ, 
ಸರಗಳಿಂದ ಮತ್ತು ಬಳೆಗಳಿಂದ ಆಕರ್ಷಿತರಾಗಿರುವುದರಿಂದ ಕರಕುಶಲ ವಸ್ಸುಗಳ ಜೊತೆಗೆ ಬೊಂಬೆಗೂ 
ಮರುಜೀವ ಬಂದಿದ್ದು ಆಶಾವಾದ ಹುಟ್ಟಿಸಿದೆ, 


ಕಲೆ ಸಾಹಿತ್ಯ ದಶಕದಿಂದ ದಶಕಕ್ಕೆ ಪೀಳಿಗೆಯಿಂದ ಮಸುಕಾಗಿ ಕಂಡರೂಕೂಡ ಅವುಗಳ ಬೇರು ನಮ್ಮ 
ಸಂಸ್ಕೃತಿಯಲ್ಲಿ ಅಳವಾಗಿ ಬೇರೂರಿರುವುದರಿಂದ ಅವುಗಳು ಅವಸಾನವಾಗಿದ್ದು, ಅಳಿವಿನ ಅಂಚಿಗೆ ಬರಬಹುದು. 
ಅಳಿಯಲಾರವು ಏಕೆಂದರೆ ನಮ್ಮ ಸಂಸ್ಕೃತಿಯ ಬೇರುಗಳು ಅಷ್ಟು ಗಟ್ಟಿ ಇದೆ. 


ಸುಮಾರು 4000 ಕುಶಲಕರ್ಮಿಗಳನ್ನು ಒಳಗೊಂಡು ಈ ಕಲೆಯಲ್ಲಿ ತೊಡಗಿರುವವರಲ್ಲಿ ಒಟ್ಟು 200 ಜನ 
ಲೇತ್‌ ಮಿಷನ್‌ನಿಂದ ಕಾರ್ಯನಿರ್ವಹಿಸುತ್ತಾರೆ. ಪಟ್ಟಿಯಲ್ಲಿ ಸುಮಾರು 100 ರಿಂದ 150 ಜನರು ಕಾರ್ಯ 
ನಿರ್ವಹಿಸುತ್ತಿದ್ದವರಲ್ಲಿ, ವಯಸ್ಸಾದಂತೆ ಕೆಲವರು ಪಟ್ರಿಯ ಹಗ್ಗವನ್ನು ಎಳೆದು ಕಾರ್ಯನಿರ್ವಹಿಸಲು 


ಸಾಧ್ಯವಾಗದವರು ಹಿಂದೆ ಸರಿದಿದ್ದರಿಂದಾಗಿ ಹಲವರು ಈ ಸಂಧರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿ ಲ್ಭ. 


ಮಕ್ಕಳನ್ನು ತನ್ನೆಡೆಗೆ ಕೈಬೀಸಿ ಕರೆಯುವ ಈ ಕಲೆಯು ಎಲ್ಲಾ ವರ್ಗದ ಜನರ ಆಶಯಗಳನ್ನು ಪೂರೈಸುವ 
ಸಾಂಸ್ಥೃಶಿಕತೆಯನ್ನು ಹೊಂದಿದ್ದು ಬೊಂಬೆಗಳ ನಗರದ ಕೀರ್ತಿಗೆ ತನ್ನದೇ ಕೊಡುಗೆಯನ್ನು ನೀಡಿದೆ. 


ಬೊಂಬೆಗಳಲ್ಲಿ ಮೊದಲಿಗೆ ಪೆನ್‌ ನಿಬ್ಬು ಮುಳ್ಳು ಮಕ್ಕಳ ಅಡುಗೆ ಸೆಟ್‌, ಅಗರ ಬತ್ತಿ ಸ್ಟ್ಯಾಂಡ್‌, 
ಇವುಗಳಿಗೆ ಮಾತ್ರ ಸೀಮಿತವಾದದ್ದು ತನ್ನ ಕೌಶಲ್ಕದಿಂದಾಗಿ ನಾಗರೀಕತೆಯ ಪಭಾವವುಂಟಾದಂತೆ ಇಲ್ಲಿ ಅನೇಕ 
ನಾವೀನ್ಯತೆಯನ್ನು ತರುವಲ್ಲಿ ಕೆಲವರ ಪಾತ್ರ ಉದಾ: ಕೆಂಚಯ್ಯನವರು ನಮ್ಮ ನಾಡಿನ ಸಾಂಸ್ಥೃತಿಕತೆಯನ್ನು 
ದೆಹಲಿಯ ಪೆರೇಡ್‌ವರೆಗೂ ಕೊಂಡು ಹೋದದ್ದು ನಾನಾ ರಾಜ್ಯಗಳಿಗೆ ತಂಜಾವೂರು, ಆಂದ್ರ, ತಮಿಳುನಾಡು 
ಮಹಾರಾಷ್ಟದವರೆಗೂ ಕೊಂಡುಹೋದದ್ದು ಮತ್ತೊಂದು ವಿಶೇಷ ವಿದೇಶಿಗರ ಮನಸೆಳೆದಿರುವುದು ಕಲೆಯ 


ಪೌಢಿಮೆಯನ್ನು ತೋರುತ್ತದೆ. 


195 


ಚನ್ನಪಟ್ಟಣದ ಮರದ ವಸ್ತುಗಳು ಪ್ರತಿಯೊಬ್ಬ ಪವಾಸಿಗನ ಮನಸೂರೆಗೊಳಿಸಿರುವುದು ಅವುಗಳ ರಚನೆ ಮತ್ತು 


ನೈಸರ್ಗಿಕ ಬಣ್ಣದಿಂದಾಗಿ ಎಂದರೆ ತಪ್ಪಾಗಲಾರದು. 


ಅಧ್ಯಯನದಿಂದ ಪಡೆದ ಫಲಿತಗಳು 

ನನ್ನಅಧ್ಯಯನವು ಸಂಪೂರ್ಣವಾಗಿ ಕ್ಷೇತ್ರ ಕಾರ್ಯವನ್ನು ಒಳಗೊಂಡ ಅಧ್ಯಯನವಾಗಿರುವುದರಿಂದ ಈ 
ಸಂಧರ್ಭದಲ್ಲಿ ಮಾಲೀಕರು ಮತ್ತು ಕಾರ್ಮಿಕರಿಗೆ ಸಂಬಂದಿ ಸಿದಂತೆ ಭಿನ್ನ ಪಶ್ನಾವಳಿಯ ಮೂಲಕ 
ಕುಶಲಕರ್ಮಿಗಳ ಕಾರ್ಯ ವೈಖರಿಯನ್ನು ತಿಳಿಯುವಂತಾಯಿತ್ತು. 


ಈ ಎಲ್ಲಾ ಪಶ್ನೆಗಳಿಗೂ ತಾತ್ತಿಕವಾದ ಉತ್ತರ ದೊರೆಯದಿದ್ದರೂ ಕೂಡ ಈ ಪ್ರಶ್ನಾವಳಿಯ ಮೂಲಕ 
ಚನ್ನಪಟ್ಟಣ ಬೊಂಬೆಗಳ ಕುಶಲಗಾರಿಕೆಯಲ್ಲಿರುವ ಸಾಕಷ್ಟು ಸಮಸ್ಕೆಗಳು, ಮತ್ತು ಇಡೀ ಪಶ್ನವಳಿಯಿಂದ ಅವರ 
ಸಂಕಷ್ಟ ಸವಾಲುಗಳನ್ನು ತಿಳಿಯುವಂತಾಯಿತು. ಅವರು ಸರಕಾರದಿಂದ ಎದರು ನೋಡುತ್ತಿರುವ ಸಹಕಾರಗಳನ್ನು 


ಮನಗಾಣಲಾಯಿತು. 


ಅಧ್ಯಯನದ ಸಂಧರ್ಭದಲ್ಲಿ ಕುಶಲಕರ್ಮಿಗಳ ಪ್ರತಿಕ್ರಿಯೆಯನ್ನು ಅವರು ಆರ್ಥಿಕವಾಗಿ ಸಬಲರಾಗದೆ 
ಇರುವುದರಿಂದ ಹಲವರಲ್ಲಿ ಈ ಬರವಣಿಗೆಯಿಂದ ತಮಗೆ ಏನು ಲಾಭ, ನಮ್ಮ ಕೆಲಸಕ್ಕೆ ಬೆಲೆ ಬರುವುದೇ ಎಂದು 
ಅಸಹನೆಯಿಂದಲೇ ಉತ್ತರಿಸಿದ್ದನ್ನು ಸರಿಸ ಬಹುದಾಗಿದೆ. ಕುಶಲಕರ್ಮಿಗಳಿಗೆ ಬಹುಮುಖ್ಯವಾಗಿ ಆರ್ಥಿಕ ನೆರವನ್ನು 
ಬಯಸುವವರಾಗಿದ್ದಾರೆ, ಇನ್ನೂ ಕೆಲವರು ರಿಯಾಯ್ತಿ ದರದಲ್ಲಿ ಲೇತ್‌ ಮಿಷನ್‌ ದೊರೆತರೆ ಇನ್ನೂ ಹೆಚ್ಚು 
ಕಾರ್ಯೋಮುಖರಾಗಬಹುದು ಎನ್ನುವರು. ಇನ್ನೂ ಕೆಲವರು ವಿದ್ಧುತ್‌ಗೆ ಪೂರಕವಾಗಿ 
ಕಾರ್ಯನಿರ್ವಹಿಸುವುದರಿಂದ ಕುಶಲಕರ್ಮಿಗಳ ಬಹುಮುಖ್ಯ ಸಮಸ್ಯೆ ಇದು ಎಂಬುದನ್ನು ಪ್ರಶ್ನಾವಳಿಗೆ 
ಉತ್ತರಿಸುವಾಗ ತಮ್ಮ ಅಳಲನ್ನು ನಿವೇದಿಸಿದ್ದಾರೆ. ಕುಶಲಕರ್ಮಿಗಳಿಗೆ ಮೈಸೂರಿನಿಂದ ದೊರೆಯುವ ಮೈಸೂರು 
ಕಾರ್ಡ್‌ ಬಹುತೇಕರಿಗೆ ದೊರೆಯದಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಎಲ್ಲಾ ವಲಯದಂತೆ 
ಇಲ್ಲಿಯೂ ಕೂಡ ಬಲವಿದ್ದವರಿಗೆ ಮಾತ್ರ ಅವಕಾಶ ಇತ್ಕಾದಿ ಸೌಕರ್ಯಗಳನ್ನು ಪಡೆಯುವುದನ್ನು 
ತಿಳಿಯಬಹುದಾಗಿದೆ. 


ಮೈಸೂರು ಕಾರ್ಡ್‌ ಹೊಂದಿದವರು ಮಾತ್ರ ವಿವಿಧ ಸ್ಥಳಗಳಲ್ಲಿ ನಡೆಯುವ ಮೇಳಗಳಲ್ಲಿ ಭಾಗವಹಿಸಲು 
ಅರ್ಹರು ಎಂಬ ಮಾನದಂಡವು ಸಮಂಜಸವಾದುದ್ದಲ್ಲ ಹಾಗೂ ಈ ಕಾರ್ಡ್‌ ಹೊಂದಿರುವವರ ಮಕ್ಕಳಿಗೆ 7ನೇ 
ತರಗತಿಯವರೆಗೂ ಸ್ಥಾಲರ್‌ ಶೀಫ್‌ ದೊರೆಯುವುದು. 


196 


ಸರಕಾರ ಚನ್ನಪಟ್ಟಣದ ಗುಡಿಕೈೆಗಾರಿಕೆಗಳ ಮಾರುಕಟ್ಟೆ ನೆರವಿಗೆ ಬರಬೇಕು . ಮುಂದಿನ ಪೀಳಿಗೆಗೆ ಇದು 
ದಕ್ಕುವಂತೆ ಮಾಡಬೇಕು. ಎಲ್ಲಾ ಪ್ರಶ್ನೆಗಳಿಗೆ ಚನ್ನಪಟ್ಟಣದ ಕುಶಲಕರ್ಮಿಗಳಿಂದ ತಾತ್ಲಿಕ ಉತ್ತರವನ್ನು 
ಪಡೆಯಲಾಗದಿದ್ದರೂ ಕುಶಲಕರ್ಮಿಗಳ ಸಮಸ್ಯೆಗಳನ್ನ ನೇರವಾಗಿ ಕಾಣುವಂತಾಯಿತು. 


ಸಲಹೆಗಳು 

ಚನ್ನಪಟ್ಟಣದ ಬೊಂಬೆಗಳು ಕನ್ನಡ ನಾಡಿನ ಸಾಂಸ್ಕೃತಿಕ ಹಿರಿಮೆಗಳಲ್ಲಿ ಬೊಂಬೆ ಸಂಸ್ಥೃತಿ ಗುಡಿಕ್ಕೆಗಾರಿಕೆ 
ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಸರಕಾರಗಳು ಮತ್ತು ಮಾರುಕಟ್ಟೆಯ ವ್ಯವಸ್ಥೆಗಳು 
ಕುಶಲಕರ್ಮಿಯ ನೆರವಿಗೆ ಬರಬೇಕು. ಆ ಮುಖೇನ ಸಾಂಸ್ಥೃತಿಕತೆಯ ಅಸ್ಲಿತೆಯನ್ನ ಕಾಪಾಡಿಕೊಳ್ಳಬೇಕು. ಕುಶಲ 
ಕರ್ಮಿಗಳು ಗುಡಿಕ್ಕೈಗಾರಿಕೆಯ ಕಾರ್ಯ ಮಾಡುತ್ತಿದ್ದಾರೆ. ಅವರ ಮುಂದಿನ ತಲೆಮಾರು ಇದನ್ನು 
ಮುಂದುವರಿಸುವ ಸ್ಥಿತಿ ನಿರ್ಮಾಣವಾಗಬೇಕು, ವಿಶೇಷವಾಗಿ ಸಾಂಸ್ಕೃತಿಕ ಕಲೆಯ ಪರಂಪರೆ ಮುಂದಿನ 
ಪೀಳಿಗೆಗೂ ದಕ್ಕಬೇಕು, ಪ್ರಪಂಚದಾದ್ಯಂತ ಚನ್ನಪಟ್ಟಣದ ಬೊಂಬೆಗಳ ಹಿರಿಮೆ ಮುಂದುವರಿಯಬೇಕು. 


ಈ ಕುಶಲ ಕಲೆಯಲ್ಲಿ ತೊಡಗಿರುವವರು ಸಾವಿರಾರು ಜನರಲ್ಲಿ ಸರಕಾರದಿಂದ ನಡೆಯುವ ವಿವಿಧ 
ಮೇಳಗಳಲ್ಲಿ ಭಾಗವಹಿಸಲು ಬೆರಳೆಣಿಕೆಯ ಮಂದಿಗೆ ಮಾತ್ರ ಸಾಧ್ಯವಾಗಿರುವುದು ಹಲವರು ಈ ಕಲೆಯಲ್ಲಿ ಅಸಕ್ತಿ 
ಕಳೆದುಕೊಳ್ಳುವಂತಾಗಿದೆ. ಹಾಗಾಗಿ ಯಾವುದೇ ರೀತಿಯ ತಾರತಮ್ಮವಿಲ್ಲದೆ ಅಸಕ್ತರೆಲ್ಲರಿಗೂ ಪ್ರದರ್ಶನ ಮತ್ತು 
ಕಲಾ ಮೇಳಗಳಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿದರೆ ಅ ಮುಖೇನ ಈ ಕಲೆಯಲ್ಲಿನ ಆಸಕ್ತಿಯನ್ನು ಹೆಚ್ಚಿಸಲು 
ಸಾಧ್ಯವಿದೆ. ಇದಕ್ಕೆ ಅವಕಾಶ ಕಲ್ಪಿಸಬೇಕು. ಇನ್ನೂ ಹೆಚ್ಚಿನ ಕುಶಲ ಕರ್ಮಿಗಳು ಬೊಂಬೆ ಸಂಸ್ಕೃತಿಯಲ್ಲಿ 
ಉಳಿಯಲು ಮತ್ತು ಮುಂದುವರಿಯಲು ಯುವ ಪೀಳಿಗೆಯಲ್ಲಿ ಅಸಕ್ಷಿಯನ್ನು ಉಂಟು ಮಾಡಬೇಕಿದೆ. 
ಕುಶಲಕರ್ಮಿಗಳಿಗೆ ಅವಶ್ಯಕವಾದ ಮೂಲ ಕಚ್ಚಾವಸ್ತುವಾದ ಮರವು ಕಡಿಮೆ ಬೆಲೆಗೆ ಮತ್ತು ಯಾವುದೇ 


ಅಡತಡೆಗಳಿಲ್ಲದೆ ದೊರೆಯಬೇಕು. 


ಇಲ್ಲಿನ ವೈಶಿಷ್ಠಪೂರ್ಣ ಕಲೆಯನ್ನು ವಿಶ್ವದಾದ್ಯಂತ ಪಚುರ ಪಡಿಸಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ 
ನೇರವಾಗಿ ಕುಶಲಕರ್ಮಿಗಳೆ ಮಾರಾಟ ಮಾಡುವ ಒಂದು ನಿರ್ದಿಷ್ಟ ವೇದಿಕೆಯನ್ನ ಸರ್ಕಾರ ಕಲ್ಪಿಸಿದರೆ ಇನ್ನೂ 
ಹೆಚ್ಚು ವಸ್ಸುಗಳು ವಿದೇಶದಲ್ಲಿ ಪ್ರಜಲಿಸುವ ಮೂಲಕ ನಾಡಿನ ಸಾಂಸ್ಥೃತಿಕತೆಯನ್ನು ಶಿಖರಪ್ರಾಯವಾಗಿಸುತ್ತದೆ. 


ದೊಐಲ'ದ 


ಮರದ ಬೆಲೆಯು ನಿರ್ದಿಷ್ಟವಾಗಿರದೆ ನಿರಂತರವಾಗಿ ಬದಲಾಗುತ್ತಿರುವುದು ಕೂಡ ಅನೇಕರು ಈ 
ಕಲೆಯಿಂದ ದೂರ ಉಳಿಯಲು ಕಾರಣವಾಗಿದೆ. ಹಾಗಾಗಿ ಮರಗಳಿಗೆ ನಿಗದಿತ ಬೆಲೆಯನ್ನು ನಿರ್ಧರಿಸಬೇಕು. 


197 


ಜೀನಾ ವಸ್ತುಗಳನ್ನು ಪೋತ್ಸಹಿಸುವ ಬದಲಿಗೆ ಸ್ಥಳೀಯ ದೇಸಿ ಉತ್ಪನ್ನವಾದ ಇಲ್ಲಿನ ಬೊಂಬೆಗಳಿಗೆ ಅದ್ಯತೆ 
ದೊರೆಯಬೇಕು. ಅಂದರೆ ಚೈನಾವಸ್ತುಗಳ ಅಮದು ಮಾಡಿಕ್ಕೊಳುವಿಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. 


ಸಂಸ್ಕೃಕಿಯಿಂದಲೇ ಉತ್ಸಾನ ಪಡೆದ ಕಲೆ ಮತ್ತು ಜೀೇವಂತವಿದ್ದು ಕಲೆ ಉಳಿಯಬೇಕಾದರೆ ಕಲಾವಿದ 
ಉಳಿಯಬೇಕು. ಆ ಮುಖೇನ ಕಲಾಕುಟುಂಬ ಉಳಿಯುತ್ತದೆ. ಮಾರುಕಟ್ಟೆಯಲ್ಲಿ ಹೊಸ ಮಾದರಿಯ 
ವಿನ್ಯಾಸಗಳು, ಹೊಸ ಮಾದರಿಯ ಸ್ವರೂಪಗಳು ಮತ್ತು ಹೊಸ ಮಾದರಿಯ ಪ್ರಜಾರ, ಹೊಸ ಮಾರುಕಟ್ಟೆಯ 
ಮಾರ್ಗಗಳು ಸೃಷ್ಟಿಯಾದರೆ ಕಲೆ ಉಳಿಯುತ್ತದೆ, ಇಂತಹ ಪೂರಕ ವಾತವರಣವನ್ನು ಸೃಷ್ಟಿ ಮಾಡುವಲ್ಲಿ 
ಸರಕಾರಗಳು ಯೋಚಿಸಬೇಕು. ಕಲಾವಿದರೂ ಕೂಡ ಹಳೆಯ ಪರಂಪರೆಯ ಬೇರುಗಳನ್ನು ಇಟ್ಟುಕೊಳ್ಳುವ, 
ಹೊಸ ಕಾಲಕ್ಕೆ ತಮ್ಮನ್ನು ಒಗ್ಗಿಸಿಕೊಳ್ಳುವ ಮೂಲಕ ತಾವು ನೆಚ್ಚಿಕೊಂಡಿರುವ ಕಲೆಯನ್ನು ಉಳಿಸಬೇಕು. 


198 


